ಜಾರುವ ದಾರಿಯಲ್ಲಿ 


ಶಿವರಾಮ ಕಾರಂತ 


1952 


ಬೆಲೆ: 45 050 


ಹರ್ಷ ಮುದ್ರಣ, ಪ್ರಕಟಣಾಲಯ, ಪುತ್ತೂರು. ದ. ಕ. 


ಮುಮ್ಮಾತು 


ಈ ಕಾದಂಬರಿ ಕೊಡಲೆಳಸುತ್ತಿರುವ ಸಾಮಾಜಿಕ ಚಿತ್ರವು-ಮಹಾ 
ಯುದ್ಧದ ಕಾಲದ--ನಮ್ಮ ನಾಡಿನ "ಕಾಳೂರಿ'೨ಬ ಕಾಲ್ಪನಿಕ ನಗರದ್ದು. 
ವಾಸ್ತವಿಕವಾಗಿ ಅಂಥ ಊರಿಲ್ಲ; ಅದು ಇಲ್ಲಿ ಚಿತ್ರಿಸಿದಂತೆ ಉತ್ತರ ಕನ್ನ 
ಡದ ಪಟ್ಟಣವೂ ಅಲ್ಲ. ಈ ಕಥಾವಸ್ತುನಿನ ಮಟ್ಟಿಗೆ, ಭಾರತದ ಎಲ್ಲ ನಗರ 
ಗಳೂ, ನೆರಿಕರೆಗಳೂ ಯುದ್ಧಕಾಲದಲ್ಲಿ ಹೊಂದಿದ ನೈತಿಕ ಪತನದ ದಾರಿ 
ಗಿಳಿದುವು. ಇಲ್ಲಿ ಚಿತ್ರಿಸಿರುವ ವ್ಯಕ್ತಿಗಳು ಎಲ್ಲೆ ಲ್ಲಿಯೂ ಕಾಣಸಿಗುವ ಜನ 
ಸಾಮಾನ್ಯರು. ವಾಸ್ತವಿಕ ಊರ ಪಾತ್ರಗಳನ್ನು ಹೆಸರಿಸಿದಲ್ಲಿ- "ಅವರು- 
ಇವರು? ಎಂದೆನ್ನಬಾರದೆಂದು, ಕಾಲ್ಪನಿಕ ಹೆಸರನ್ನು ಕೊಟ್ಟುದಾಗಿದೆ: ಕಾರ 
ವಾರದಿಂದ ದಕ್ಷಿಣ ಕನ್ನಡದ ಕಾಸರಗೋಡಿನ ತನಕ ಇರುವ ಕಡಲ ಕರಾ 
ವಳಿ, ರೇವುಗಳೆಲ್ಲ ಒಂದೇ ತೆರನಾದುವು. ಇಲ್ಲಿನ ಬಣ್ಣನೆ ಅಲ್ಲೆ ಲ್ಲಿಗೂ ಅನ್ವ 
ಯಿಸಬಹುದು. 

ಮಾನವನ ಅತಿಯಾಸೆ, ಲಾಭಕೋರತನಗಳು..ಎರಡನೆಯ ಯುದ್ಧ ` 
ಕಾಲದಲ್ಲಿ ಹೇಗೆ ಉಲ್ಬಣಿಸಿ ನಮ್ಮ ಜನಜೀವನದ ನೈತಿಕ ನೆಲೆಯನ್ನು ಕುಸಿ 

ನವು-ಎಂಬುದು ಇಲ್ಲಿನ ಮುಖ್ಯಪ್ರಕ್ನಿ. ಜನ ನಡೆಯುವ ದಾರಿ-ನಯವಾಗಿ, 

ಇರತೊಡಗಿತು; ವಿವಿಧ ರೀತಿಯ ಪಾಮಾಜಿಗಳಿಂದ ತುಂಬಿತು. ಲಾಭ 
ಕಾಂಕ್ಲೆಯ ಓಟವು ನಿರಾತಂಕವಾಗಿ ಸಾಗಿತು. ಅಲ್ಲಿ ಚಲಿಸತೊಡಗಿದವನ 
ವೇಗನು ನಿ೨ತಿನೊರಿದಂತೆ ನೈತಿಕ ತೋಲವೂ ಕಳೆಯುತ್ತ ಬಂದಿತು. ಇಂ 
ತಹ ನೆಲದಲ್ಲೂ ಧೃತಿಗೆಡದೆ, ನೈತಿಕ ತೋಲ ಕೆಡಿಸಿಕೊಳ್ಳದೆ ನಡೆಯಲು 
ಯತ್ನಿಸಿದ ಡಾಕ್ಟರು ಶಿವಪ್ಪನವರ ಚಿತ್ರ... ಅಪೂರ್ವವಾದರೂ ಅಲಭ್ಯವಲ್ಲ. 
ಗಂಪು ಸರದಾರನ ಚಿತ್ರ ಇನ್ನೊಂದು ಬಗೆಯದು. ಅವನ ಶೀಲದಲ್ಲಿ ಹುದು 
ಗಿದ ನಿಷ್ಕಾಪಟ್ಯ್ಯ ಸರಳತೆ, ಉದಾರ ಗುಣಗಳು ಅವನನ್ನು ಉಳಿದವರಿಂದ 
ಬೇಕೆಯಾಗಿ ಎತ್ತಿತೋರಿಸುತ್ತವೆ. 


ಈ ಕಥಾವಸ್ತುನಿಗೆ ಅವಶ್ಯವಾದಷ್ಟೇ ಅಂಶವನ್ನು "ಗುಲಾಬಿ'ಯನ್ನು 
ಚಿತ್ರಿಸುವಾಗ ಕೊಟ್ಟಿದೆ. ಅವಳ ಮಾನಸಿಕ ಲೋಕವು ಸ್ವತಂತ್ರವಾದೊಂದು 
ಕಾದಂಬರಿಗೇನೆ ವಸ್ತುವಾಗಬಲ್ಲುದು. 


ಈ ಕಾದಂಬರಿಯನ್ನು ನಮ್ಮ ಗೆಳೆಯರಾದ ಶ್ರೀ ಜಿ. ಎಂ. ಮಂಜು 
ನಾಥಯ್ಯನವರ ಶುಂಠಿಕೊಪ್ಪದ ಮನೆಯಲ್ಲಿ ಕುಳಿತು, ಹದಿನೆರಡು ದಿನಗ 
ಳಲ್ಲಿ ಬರೆದೆ. ಕೊನೆಯ ಆರು ದಿನಗಳಲ್ಲಿ ನನ್ನಮೈಯ್ಯೂ ಜ್ವರದಿಂದ ಕಾವು 
ಗೊಂಡಿತ್ತು. ಮುಂದೆ ಅದು ನಿಮೋನಿಯಾ ರೂಪಕ್ಕೆ ತಿರುಗಿತು. ಹಾಗಿದ್ದ 
ಮೇಲೆ ಅಲ್ಲಿನ ವೈದ್ಯರ ಪಾಲಿಗೆ ನಾನು ರೋಗಿಯಾದಂತಾಯಿತು. ಈ 
ಕಾದಂಬರಿಯ ವೈದ್ಯರು ನಾನು ಕಂಡ ಒಬ್ಬ ವೈದ್ಯರಲ್ಲ-ನಾಲ್ಕಾರು ವೈದ್ಯ 
ರಿಂದ ಸೃಷ್ಟಿಸಿದ ವ್ಯಕ್ತಿ. ವೈದ್ಯನಲ್ಲದ ನಾನು, ವೈದ್ಯಕೀಯ ಅನುಭವನಿಲ್ಲದೆ 
ತಪ್ಪಿ ಬೀಳುವುದೂ ಸಹಜ. ವೈದ್ಯನ ಮಾನವತೆಯ ದೃಷ್ಟಿಯನ್ನು ಇಲ್ಲಿ ನಾನು 
ಚಿತ್ರಿಸಿದ್ದೇನೆಯೇ ಹೊರತು, ವೈದ್ಯ ಶಾಸ್ತ್ರಜ್ಞನನ್ನು ಚಿತ್ರಿಸುವ ಯೋಗ್ಯತೆ 
ನನಗೆ ಬಾರದು. 

ಬಕೆದು ಮುಗಿಸಿದಾಗ ಇದು ಇಷ್ಟೊಂದು ಗಾತ್ರಕ್ಕೆ ಬೆಳೆದೀತೆಂದು 
ನಾನು ಎಣಿಸಿರಲಿಲ್ಲ. ಬರೆದ ಮೇಲೆ ಕಾಗದದ ಮುಗ್ಗಟ್ಟಿಗೆ ತಕ್ಕಂತೆ ಪುಟ 
ಗಳನ್ನು ಕಡಿಯದೆಯೆ ತಮ್ಮ ನ ಖಂದಿರಿಸಿದ್ದೇನೆ, ಇದು ನನ್ನ ಈ ವರ್ಷದ 
ಕಾಣಿಕೆ-ಕಾದಂಬರಿ ಪ್ರಿಯರಿಗೆ. 


ಪುತ್ತೂರು. ದ. ಕ.] ಇತಿ, 
28-3-52 1 ಶಿವರಾಮ ಕಾರಂತ 


— rem) a — 


ಜಾರುವ ದಾರಿಯಲ್ಲಿ 


ಅಧ್ಯಾಯ ೧. 


ಕಾಳೂರು ಎಂಬ ಹೆಸರಿನಲ್ಲಿಯೆ ಭವ್ಯತೆಯಿಲ್ಲ, ಚೆಲುವೂ ಇಲ್ಲ. 
ಆದಕೆ ಬಹು ಕಾಲದಿಂದಲೂ ಬಳಕೆಗೆ ಬಂದಿರುವ ತಮ್ಮ ಊರಿನ ಹೆಸರಿನ 
ವಿಚಾರದಲ್ಲಿ ಯಾವ ಊರವರಾದರೂ ತಾಳ್ಮೆಯಿಂದ ಇರುವುದೇ ಹೆಚ್ಚು. 
ಹೆಸರಿನಲ್ಲೇನಿದೆ? ಎಂಬ ವೇದಾಂತ ಬೇಕಿ ಇತು ಹೀಗಾಗಿ ಕಾಳೂ 

ನ ಜನರಿಗೆ ತಮ್ಮ ಊರಿನ ಹೆಸರಿನ ವಿಚಾರದಲ್ಲಿ ಯಾವೊಂದು ಚಿಂತೆ 

ಜ ಇರಲಿಲ್ಲ. ಊರಿನ ಹೆಸರಿನ ವಿಜಾರ ಬೇಸರ ಪಡುವುದಂತಿ 
ರಲಿ ನಮ್ಮ ನಮ್ಮ ಹಿರಿಯರು ನಮಗೇನೆ ಇರಿಸಿದ ಹಲವಾರು ಒರಟು 
ನರ ಅಸಹ್ಯವಾದ ಹೆಸರುಗಳ ವಿಷಯದಲ್ಲೂ, ನಾಮಧಾರಿಗಳಾ 
ದವರು ಏ ಸಾರೇ ಬರುತ್ತದೆ? ಮೇಲಿಂದ ಮೇಲೆ ಕರೆದು, ಕೇಳಿ, ರೂಢಿ 
id ಹೆಸರಿನ ಚೆಲುವು, (ಅಸಹ್ಯ ತ ಮರವೆಯಾಗುತ್ತವೆ. 
ತ್ನ ರೂಢಿಯಿಂದ ಕಾಣುವ ಮಿತ್ರ ನೊಬ್ಬನ ಡೊಂಕು ಮೂಗೂ ಸಹ ಮನ 
| ಬೇಸರ ಹುಟ್ಟಿ ಸುವುದಿಲ್ಲ. ಅಲ್ಲದೆ “ತಾಳೂರು” ಎಂಬುದಕ್ಕಿಂತ ಸೊಟ್ಟ 
ಹೆಸರಿನ ಹಳ್ಳಿ, ಪಟ್ಟಣಗಳು ಭಾರತಲ್ಲೆಸ್ಟಿಲ್ಲ! ಇರುವ ಕೋಟ್ಯಂತರ 
ಗ್ರಾಮಗಳಿಗೆ ಚೆಲುವಿನ ಹೆಸರನ್ನು ತಂಡುಕೊಡುವುದಾದರೂ ಎಲ್ಲಿಂದ? 
ಒಂದು ಕಾಲದಲ್ಲಿ ಕಾಳೂರಿಗೂ ಭವ್ಯ ಹೆಸರೊಂದಿತ್ತು- ಅಂತೆ. ನಿತ್ಯ 
ಜೀವನದಲ್ಲಿ "ನಮ್ಮ ಕಾಳೂರು ಚಿಂತೆಯಲ್ಲಿ, ಎಷ್ಟೋ ಊರುಗಳಿಗಿಂತ 
ಬೇಕು; ಇದೇ ಚಂದ] ಎಂದು ಹಿಗ್ಗುವ ಪ್ರಜೆಗಳೂ ಇದ್ದಾರೆ. 

ಕಾಳೂರು ಪೇಟೆಯ ಊರು. ಅರಮನೆ, ಉದ್ಯಾನ, ಅಲಂಕಾರಗಳಿ 
ಲ್ಲದೆ ಹೋದರೂ, ಅಸಹ್ಯವೂ ಇಲ್ಲ. ಜನರು ಸರಳಿರು, ಆ ಲ್ರಸೈತರು 
ಶ್ರೀಮಂತರು ತುಂಬಿ ತುಳುಕಾಡುವ ಊರಲ್ಲ; ಶ್ರೀಮಂತಿಕೆಯುಳ್ಳಿ ನ 
ಪಟು ಮಂದಿಯೂ ತಮ್ಮ ದುಡ್ಡಿನ ಜಂಬ ಮೆರಿಯಿಸುವವರಲ್ಲ. | 
ತನವೇ ಊರಿನ ಮುಖಮುದ್ರೆ ಯೆಂದರೂ ತಪ್ಪಿಲ್ಲ. ಬಡವರಾದವರ ಮನ 
ಸ್ಸಿನಲ್ಲಿ ಶ್ರೀಮಂತರ ನಿಷಯರಲ್ಲಿ ಗೌರವವಿಕ್ತೆ ಹೊರತು, ಅಸೂಯೆಯಿರ 


s ಜಾರುವ ದಾರಿಯಲ್ಲಿ 


ಲಿಲ್ಲ, ಇದಕ್ಕೆ ಪರಂಪರೆಯಿಂದ ಬಂದ ವೇದಾಂತ ಸಹಾಯವಾಗಿತ್ತು. 
"ಎಲ್ಲವೂ ಪಡೆದು ಬಂದದ್ದು, ಅದೃಷ್ಟ? ಎಂಬಿವೇ ರೂಢಿಯ ನಾಣ್ನುಡಿಗಳು 
ಶಾಸನದಂತೆ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಿದ್ದುವು. ಅಲ್ಲದೆ 
ತಮ್ಮ ಊರಿನಲ್ಲಿ ನವಕೋಟಿ ನಾರಾಯಣರಿಲ್ಲವಾದರೂ, ಬೆರಳಿಟ್ಟು ತೋರಿ 
ಸಲು ಒಬ್ಬಿಬ್ಬರು ಶ್ರೀಮಂತ ವರ್ಗದಾರರೋ, ವ್ಯಾಪಾರಿಗಳೋ ಇದ್ದಾರೆ. 
ತಮ್ಮ ಊರಿನಲ್ಲಿ ಶ್ರೀಮಂತರಿದ್ದಾರೆ... ಎಂಬುದೂ ಆ ಹೆಮ್ಮೆಗೆ ಕಾರಣ. ನಮ್ಮ 
ಊರಲ್ಲಿ ಉದ್ಯಾನವಿದೆ, ಸರಸ್ಸಿದೆ, ದೇವಾಲಯವಿದೆ... ಎಂದರೆ ಸಂತೋಷ 
ಪಡಲು, ಅವು ನಮ್ಮದೇ ಆಗಬೇಕಿಲವಷ್ಟೆ? 

ಹೀಗೆ ಕಾಳೂರಿನ ಸಿರಿವಂತರಲ್ಲಿ ಊರೆ ಜನಗಳಲ್ಲಿ ಮನ್ನಣೆ ಗೌರವ 
ಸಂಪಾದಿಸಿರುವ ಜನಗಳಲ್ಲಿ, ಇಬ್ಬರು ಮುಖ್ಯ ವ್ಯಕ್ತಿಗಳನ್ನಾದರೂ ನಾವು 
ಹೆಸರಿಸಬಹುದು. ಅವರಲ್ಲಿ ಸಾಹುಕಾರ ವಾಸಪ್ರಯ್ಯನವರೊಬ್ಬರು; 
ಜವಿೂನುದಾರ ಶ್ರೀಪತಿ ರಾಯರು ಮತ್ತೊಬ್ಬರು. ಹೆಚ್ಚಾಗಿ ಊರಿಗೆ ಹೊಸ 
ಬರಾಗಿ ಬರುವ ಸರಕಾರಿ ನೌಕರರನ್ನು ಕರೆದು, ಅವರ ಯೋಗ್ಯತೆಗೆ ತಕ್ಕ 
ಮರ್ಯಾದೆ ಸಲ್ಲಿಸುವ ಶಕ್ತಿಯಿದ್ದವರಿಂದರೆ ಅವರಿಬ್ಬರೇ. ಹೊಸಬರಾಗಿ 
ಬಂದವರು. ವಸತಿಗೆ, ಊಟಕ್ಕೆ ಎಲ್ಲಿಗೆ ಹೋಗಲಿ-ಎಂದು ತಲೆ ತುರಿಸುವ 
ಮುಂಚೆಯೇ, ಊರಿನ ಒಬ್ಬನಲ್ಲ ಒಬ್ಬ-ಶ್ರೀಪತಿ ರಾಯರಲ್ಲಿಗೊ? ವಾಸ 
ಪ್ರಯ್ಯನವರಲ್ಲಿಗೋ? ಎಂದು ಸೂಚನೆ ಕೊಡುವಂಥ ಪ್ರಶ್ನೆ ಕೇಳುತ್ತಾನೆ. 
ಬಂದವನ ಯೋಚನೆ ಕಡಿಮೆಯಾಗಿಯೇ ಆಗುತ್ತದೆ. ಕಾಳೂಂಿನಲ್ಲಿ-ಹೆಸ 
ರಾದ ಹೋಟೇಲುಗಳೇ? ಮತ್ತೊಂದೇ? ಹೀಗಾಗಿ ಹೊರಗಿಂದ ಯಾವ 
ಗಣ್ಯ ವ್ಯಕ್ತಿ ಬಂದರೂ, ಆತ ಯಾರೇ ಇರಲಿ, ಮೊದಲಿಗೆ ಅರಸಿಕೊಂಡು 
ಕೊಂಡು ಹೋಗುವ ಮನೆಯಾಗಲಿ, ವ್ಯಕ್ತಿಯಾಗಲಿ- ವಾಸಪ್ಪಯ್ಯನವ 
ರದು, ಇಲ್ಲದೆ ಹೋದರೆ ಶ್ರೀಪತಿ ರಾಯರದು. ಇದು ಕಾಳೂರಿನ ಮತ್ತು 
ಸುತ್ತುಮುತ್ತಲಿನ ಹಳ್ಳಿಗಳಲ್ಲಿ ಬಹುಕಾಲದಿಂದ ನಡೆದು ಬಂದ ಸಂಪ್ರ 
ದಾಯ. ಹಾಗೆಯೇ ಊರಲ್ಲಿ, ಥಟ್ಟನೆ ಆಪತ್ತಿಗೆ ನಾಲ್ಕು ವರಹ ಬೇಕಾದಕ್ಕಿ 
ತಂತಮ್ಮಲ್ಲಿನ ಒಳಜಗಳಕ್ಕೊಂದು ತೀರ್ಪು ದೊರೆಯಬೇಕಾದರಿ.-ಊರ 
ವರು ಹೋಗುತ್ತಿದ್ದುದೂ ಅಲ್ಲಿಗೇನೆ. ಹಾಗೆಂದು ಊರಿನ ಒಳಜಗಳಗಳಲ್ಲಿ 
ಕೈತುರುಕ, ಅದರಿಂದ ಸ್ವಪ್ರತಿಷ್ಠೆ ಬೆಳೆಸಿಕೊಳ್ಳುವ ಇಚ್ಛೆ ಅವರಿಬ್ಬರಿಗೂ 
ಇಲ್ಲ. ಅವರಿಗೆ ದೊರೆಯುತ್ತಿರುವ ಗೌರವ ನಿರ್ವಂಚನೆಯಿಂದ ಬರುತ್ತಿರ 


ಜಾರುವ ದಾರಿಯಲ್ಲಿ a 


ವಾಗ, ಕೃತಕ ದಾರಿಗಳೇತಕ್ಕೆ? ಹೀಗಾಗಿ ಈ ಎರಡು ಮನೆತನಗಳೂ 
ಮರ್ಯಾದೆ, ಸಿರಿವಂತಿಕೆಗಳಿಂದಲೇ ಮೆರೆದು ಬಂದವುಗಳು. 

ಕಾಳೂರಿನ ಜನಸಂಖ್ಯೆ ಸುಮಾರು ೫೦೦೦ದಷ್ಟಿ ರುವಾಗ, ಅಂಥ 
ಒಂದು ಊರಲ್ಲಿ «ಬೆರಳು ತ ದ ಜನ ಒಬ್ಬಿಬ್ಬ ಕೀ?? ಎಂದು 
ಕೇಳಿದರೆ, ಅದಕ್ಕೆ ಪ್ರತ್ಯುತ್ತರ- ಅಲ್ಲಿ ಅಗಣ್ಯರು ಯಾರೂ ಇ ಬಲ್ಲ. ಹೆಸರಿದ್ದೂ 
ಇಲ್ಲದಂಥ ಪ್ರಜೆಗಳಿರುವ ಊರು ಹ ತ ನೊಬ್ಬ ಕಸ--ಎಂದು 
ಯಾರೂ ತಿಳಿಯಬೇಕಾದ ಕಾರಣವಿಲ್ಲ. “ಓ ಆ ಜಗು ಯಾರು?” 
ಎಂದು ಒಬ್ಬನನ್ನು ಅರಿಯದೆ ಕೇಳಿದರೆ “ಅವನೇ ಇವನ ಮಗನಲ್ಲವೇ” 
ಎಂಬ ಪ ಹ ಸನೊಪತನವನ್ನು ಜನ ಹೇಳುತ್ತಾರಿ. ಪ್ರತಿಯೊಬ್ಬನ 
ರಾ ಒಬ್ಬರ ಪರಿಚಿತಿ ಇನ್ನೊಬ್ಬರಿಗಿದ್ದೇ ಇದೆ. ಆಂಥ ಊರಲ್ಲಿ 

ನ 


ದ್‌ 


ಇವರೆ 


ನ್ನ್ನ ಗುರುತು 'ನಾಲ್ಕು ಸದಿ. ನಾಲ್ಕು ಜನ ನಕ್ಕೆ ನೀಕಾದವನಾಗಿ 
ಬಾಳುವುದು ಕಷ ವಲ್ಲ? ಎಂಬ ವಿಶ್ವಾಸ ಪ್ರಚೆಯಲ್ಲು ಬಾಗುತ್ತದೆ. ಊರಿನ 
ರೈತರು, ಕೂಲಿ ಅಗರು ಷರಾ ೨.--ನಿರಕ್ಷರರರಲ್ಲಿ, ಬಡವರರಿರಲಿ... 
ಕಾಳೂರಿನಲ್ಲಿ ಪರಿಚಿತ ವ್ಯಕ್ತಿಯಾಗಿದ್ದಾರಿಯೇ ಹೊರತು, ಕಸವಾಗಿಲ್ಲ; 
ಕಃಪದಾರ್ಥ ವೆನಿಸಿಲ್ಲ. 

ಊರಿನ ಗಣ್ಯವ್ಯಕ್ತಿಗಳಲ್ಲಿ ಹೆಸರಿಸಬಹುದಾದ ಮೂರನೆಯ ಮನುಷ್ಯ 
ಕಿಂದರಿ ಡಾ 3ಕ್ಟರ್‌ ಶಿವಪ್ಪನವರು, ಆವರು ಹೆಸುನೆ ಬಂದುದು ದುಡ್ಡಿನ 

ಬಲದಿಂದಲ್ಲ. ಅವರು ವೈದ್ಯವಿದ್ಯೆ ಪಾಸಾಗಿ ಬಂದು ಬರಿಯ ಎರಡು ವರ್ಷ 

ಗಳು ಸಂದಿವೆಯಷ್ಟೆ. ಅಂಧ ಒಬ್ಬ ಹೆಸರಾದ ಡಾಕ್ಟರೆನಿಸುವ ಮ 


ನಾಲ್ಕು ಜನಗಳ ಬಾಯಲ್ಲಿ«ನ ನಮ್ಮ ಡಾಕ್ಟರರು” ಎನ್ನು ವ ಹೆಸರನ್ನು ಗಳಿ 

ದ್ದಾರೆ. ಅವರ ವಿಷಯದಲ್ಲಿ ಹೆಮ್ಮೆಯುಂಟಾಗಲು, ತಮ್ಮ ಊ ಗೆ ಒಬ್ಬ 
ಡಾಕ್ಟರರಿದ್ದ ಜವರ: A ಬಯಕೆ ಇರಣವೆನ್ನ ಬೇಕು. ಆವರ 
ದ ಬಡ ಶಾಲಾಮಾಸ್ತರ ಕಿಟ್ಟಪ್ಪ ರ್ಸನವರು, ಹುಡುಗನ ಬಾಲ್ಯ ಕಾಳೂರಿ 
ನಲ್ಲಿಯೇ ಕಳೆಯಿತು. ಊರಿನ "ಮುಲ್ಕಿ ಓದು ಶಾಲೆಯಲ್ಲಿ ಮುಗಿಸಿದ್ದಾದ 
ಮೇಲೆ, ಅವನ ತಂದೆ «ನೀನೂ ನನ್ನಂತೆಯೇ ಉಪಾಧ್ಯಾಯನಾಗು; ಉಪಾ 
ಧ್ಯಾಯರ ತರಬೇತಿ ಪಡೆದು ಬಾ' ಎಂದು ಬಯಸುವ ವೇಳೆಗೆ ಸಮನಾಗಿ, 
ಊರಿನಲ್ಲಿ ಒಂದು ಹೈಸ್ಕೂಲನ್ನು ತೆಕೆದರು. ಅದು ಊರ ಹಿರಿಯರಾದ 
ಶ್ರೀಪತಿರಾಯರ ಮತ್ತು ವಾಸಪ್ರಯ್ಯ ಮೊದಲಾದವರ ವರ್ಚಸ್ಸು 


೭ 


೪ ಜಾರುನ ದಾರಿಯಲ್ಲಿ 


ಜಿಲ್ಲಾ ಬೋರ್ಡಿನ ಮೇಲೆ ಬಿದ್ದುದರ ದೆಸೆಯಿಂದೆನ್ನಬಹುದು. ಇದರಿಂದ' 
ಊರಿಂದ ಊರಿಗೇ ಸಂತೋಷವಾಯಿತು. ಊರಿನ ಮಕ್ಕಳ ಶಿಕ್ಷಣ ಪ್ರಾಥ 
ಮಿಕ, ಮಾಧ್ಯ ಮಿಕ ಶಾಲೆಗಳಲ್ಲೇ ಕೊನೆಗೊಂಡು, ಆವರು ತಮ್ಮ ಹರಿಯ 
ರಂತೆ ಹಳ್ಳಿಗರಾ ಗಿ ದಿನ ಕಳೆಯುವ ಯೋಗ ಕೆಲವರ ಮ ಟ್ರಿಗಾ ದರೂ: 
ತಪ್ಪಿತು. ಊರಲ್ಲಿ ಕುಳಿತು ವ್ಯಾಪಾರ ಮಾಡುತ್ತಲೋ, Mads 
ತ್ತಲೋ ಇರುವ ಜನಕ್ಕೆ - ಸರಕಾರಿ ನೌಕರಿ, ವಕೀಲಿ ಉದ್ಯೋಗ, ಮೊದ 
ಲಾದ ಗೌರವಸ್ಥ ಉದ್ಯೋ ೀಗಗಳ ಕನಸುಕಾಣುವುದಕ್ಕೆ ಇದರಿಂದ ಸಹಾಯ 
ವಾಯಿತು. ಅಂಥ ವೇಳೆಯಲ್ಲಿ *ಿಟ್ಟಪ್ಪ ಮಾಸ್ತ ಸ ಒಬ್ಬ ನೇ ಗಂಡು. 
ಹುಡುಗನು ಇಂಥ ಕನಸು ತೊಟ್ಟುದರಲ್ಲ ಸೋಜಿಗವೇ ಊರಲ್ಲಿ 
ಹೊಸತಾಗಿ ತೆರೆಯುವ ಶಾಲೆಗೆ ಆದಷ್ಟು ಹೆಚ್ಚಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿ 
ಯಶಸ್ವಿಯಾಗಿ ಮಾಡಬೇಕೆಂಬ ಒತ್ತಾಸೆಗೆ ಇದು ಅನುಕೂಲವೂ ಆಗಿತ್ತು. 
ಶಿವಪ್ಪ ಹೀಗಾಗಿ, ಹೈಸ್ಕೂಲನ್ನೇನೋ ಸೇರಿದ. ಸೇರಿದ ಮಾತ್ರ 
ದಿಂದ ಅವನ ಹಾಸುಗೆ ಹೂವಿನ ೨.1.1: ಹತ್ತಿಯ ಹಾಸುಗೆ 
ಯೂ ಗ. ಕಾರಣ- ಕಿಟ್ಟಪ್ಪ ಶ್ರನವರ ಬಡತನ. ಅವರಿಗೆ ಹುಡುಗ 


ಒಬ್ಬನೇ; ಹಡೆದ ಹೆಣ್ಣು ಮಕ್ಕಳ. ಸಂಖ್ಯೆ ಕಣ 3 ಪಾಥಮಿಕ 
ಶಾಲಿ ಸಿಯ ಟೆ ತನ ಸಂಸಾರ ಸಿರ್ಷಹಣಕ್ಕೆ-ಸ ಸಾಲದು; ಹಿರಿಯರಿಂದ ಬಂದ 


ಆಸ್ತಿಯ ತುಣುಕು ಚಿಕ್ಕದು. ಸ್ವಂತ ಗೈಮೆ ಮಾಡಲಾರದ ಭೂಮಿಯಿಂದ 
ಬರುವ ವರಮಾನ ಸಾಲದಾಗಿತ್ತು. ಹುಡುಗ ಮುಂದೆ ಓದುವುದೆಂದರೆ 
ಪುಸ್ತ ಕಕ್ಕೆ ಸಂಬಳಕ್ಕೆ ನಾಲ್ಕೆ ೨ಟು ರೂಪಾಯಿಗಳಾದರೂ ಬೇಕು. ಆ 
ಬಗ ತೆಯು ಕಿಟ್ಟಪ್ಪ ಕವರಿಗಿಲ್ಲ. ಅವರೇನೆ ಬಿಡುವಿನ ಸಮಯದಲ್ಲಿ, 
ವಾಸಪ್ಪಯ್ಯನವರ ಆಂಗಡಿ ಡಿಗೆ ಹೋಗಿ ಕುಳಿತು, ಅವರ ಹಳೆಯ ಲೆಕ್ಕಗಳ 
ನ್ನು ನಕಲು ತೆಗೆಯುವುದಕ್ಕೊ, ವರ್ಗ, ಊಳಿಗಗಳನ್ನು ಇರಿಸುವುದಕ್ಕೊ. 
ಸಹಾಯಮಾಡುತ್ತಿದ್ದರು. ಅದರಿಂದ ತಿಂಗಳಿಗೆ ಬರಿಯ ಮೂರು ರೂಪಾ 
ಯಿಗಳ ವೇತನ ದೊರಿತರೂ, ಸಾಹುಕಾರರ ಅಂಗಡಿಯಾದುದರಿಂದ-ಬೇಳೆ, 

ಮೆಣಸು, ಉಪ್ಪು, ಕೊತ್ತಂಬರಿಗಳೆಂತಹ ದಿನಸುಗಳು ಧರ್ಮಾರ್ಥವಾಗಿ 
ಒದಗುತ್ತಿದ್ದುವು. ಆದರೂ ಮಗನನ್ನು ಹೈಸ್ಕೂಲಿಗೆ ಕಳುಹಿಸುವುದಕ್ಕೆ 
ಅನುಮಾನಿಸಿದರು. ತಮ್ಮ ಸಾಹುಕಾರರನ್ನು ಕೇಳೋಣವೆಂದು ಬಾಯಿ 
ತೆರಿದರು. “ಯಾಕೆ, ಅನುಮಾನ ಕಿಟ್ಟಪ್ಪನವರೆ? ನಮ್ಮೂರಿನ ಶಾಲೆ, 


ಜಾರುವ ದಾರಿಯಲ್ಲಿ ೫ 


ಹೊಸತಾಗಿ ತೆರೆದದ್ದು, ಹುಡುಗರಿಲ್ಲದೆ ಮುಚ್ಚಬಾರದಲ್ಲ! ಅಲ್ಲದೆ ನಿಮ್ಮ 
ವನೂ ಚುರುಕಿನ ಹುಡುಗ. ನಮ್ಮ ಮನೆಯ ಮಕ್ಕಳೂ ಸೇರುತ್ತಾರೆ 
'ಇವನೂ ಸೇರಲಿ, ಪುಸ್ತ ಕಕ್ಕ, ಸಂಬಳಕ್ಕೊ ಕಡಿಮೆಯಾದರೆ ನಾನಿಲ್ಲವೆ? 
-ನಿಮಗಿರುವವನು ಒಬ್ಬ ನೇ ಹುಡುಗ” ಎಂದು ಆಸೆಗೆ ಬೆಂಬಲಕೊಟ್ಟುದ 
ರಿಂದ, ಶಿವಶಾಲೆಗೆಹೆ ಜಾ ವಿದ್ಯಾಭ್ಯಾಸ ಮುಗಿಸುವುದು ಸಾಧ್ಯ ತ 
ಶಿವನೂ ವಾಸಪ್ಪಯ್ಯನವರ | ವೈಕುಂಠನೂ ಜತೆಯಲ್ಲಿ ನ. 
ವೈಕುಂಠನಿಗೆ ಮಾತ್ರ ಶಿವನ ಚುರುಕುತನವಿರಲಿಲ್ಲ. ಆಂತೂ ಇಬ್ಬರೂ 
ಮೆಟ್ರಿಕ್‌ ಪರೀಕ್ಷೆ ಪಾಸಾದರು. 
ಅನಂತರ ಏನು?” ಎಂಬುವ ಪ್ರಶ್ನಿ ಯು ಬಂದೇ ಬಂದಿತು. ಆ 
ಪ್ರಶ್ನೆ ವೈಕುಂಠನಿಗೆ ಕಷ್ಟವಾದುದಲ್ಲ. ಧಾ ರವಾಡಕ್ಕೆ ಹೋಗಿ ಕಾಲೇಜ” 
ವಿದ್ಯಾಭ್ಯಾಸ ಮಾಡಬೇ ಕಬ ಅವನ ಆಸೆಗೆ ತಂದೆಯ ಅನುಕೂಲತೆಯಿತ್ತು. 
ಅಲ್ಲದೆ ಸಾಹುಕಾರರಿಗೆ ಮನೆ ತುಂಬ ಮಕ್ಕಳಿದ್ದುದರಿಂದ, ಒಬ್ಬೊಬ್ಬರ: 
ಒಂದೊಂದು ಉದ್ಯೋಗವನ್ನು ಹಿಡಿಯ ಬೇಕಾದದ್ದು ಅನಿವಾರ್ಯವಾಗಿತ 
ಅದೇ ತ್ತೆ ಶ್ರೀಪತಿರಾಯರ ಮಗ, Fl ಹುಡುಗರ ಭ್ಯ ತಿ, ಚಲಪತಿ 


p pl 
ಸೇರುತ್ತಾರೆ-ಎಂದು ಕೇಳಿದಾಗ ಶಿವನಿಗೆ ಮಾತ್ರ ತಂಗಾಲೆನಿಸಿತು. ತನ್ನ 
ಮುಂದಿನ ದಾರಿ ಕಾಣದಾಯಿತು, ತಂದೆ ಇಷ್ಟು ದಿನ ಕಷ್ಟದಿಂದ ದಲೇ ತನ್ನ 
ನಿದ್ಯಾಭ್ಯಾಸಕ್ಕೆ ನಿರವಾಗಿದ್ದಾನೆ. "ಕಾಲೇಜಿಗೆ ಕೊಡುವಷ್ಟು ಹ ಣ ಆತನಲ್ಲಿ 


ಇಲ್ಲ ಎನ್ನುವುದನ್ನು ಬಲ್ಲ. ಅಲ್ಲದೆ ಮನೆಯಲ್ಲಿ ಸೋದರಿಗೆ ಲಗ್ನವಾಗುವ 
ವೇಳೆಯೂ. 3ರ ಮತ್ತೂ ಮಮವೆಯಾಗುವವರಿದ್ದಾಕೆ. ಒಂದೊಂ 
ದು ಮದುವೆಯೆಂದರೆ ಐದೈದು ವರ್ಷಗಳ ಜೀವನದ ಹೊಕಿ. ಆ ಹೊರೆ 
ಗಳನ್ನು ಹೊರುವುದರೊಳಗೆ ತಂದೆ ನುಗ್ಗು ನುರಿಯಾಗುತ್ತಾನೆ. ತಂದೆಗೆ 
ವಯಸ್ಸೂ ಆಯಿತು. ಉದ್ಯೊ ೀಗದಿಂದ ನಿವೃ ತ್ತರಾಗುವ ವೇಳೆ ಬಹುದೂರ 
ವಿಲ್ಲ. ಅವರ ದುಡಿಮೆಯಿಂದ ಅವನ ವಿದ್ಯಾಭಾ ಸಕ್ಕೆ ತಿಂಗಳಿಗೆ ಬೇಕಾಗ 
ಬಹುದಾದ ನಾಲ್ವತ್ತು ಐವತ್ತು ರೂಪಾಯಿಗಳನ್ನು "ಚಿಲ್ಲು ವಷ್ಟು ತ್ರಾಣ, 
ಫೈರ್ಯ ಯಾವುದೂ ಇರಲಿಲ್ಲ. ಆದುದರಿಂದ 3 ಮೆಟ್ರಿಕ್‌ ಆಯತು. 
ಇದೇ ಹೈಸ್ಕೂಲಿನಲ್ಲಿ ಮಾಸ್ತರಿಕೆಯೊಂದು ಖಾಲಿ ಇದೆಯಂತೆ. ನೀನೊಂದು 

ರ್ಜಿಯನ್ನು ಹಾಕು” ಎಂದು ಉಪದೇಶಿಸಿದರು. ಆದರಿಂದ ಮಗನ 


೬ ಜಾರುವ ದಾರಿಯಲ್ಲಿ 


ಮನಸ್ಸು ನೊಂದಿತೆಂದು ಬೇಗನೆ ಅನುಭವವಾಯಿತು. ತನ್ನಲ್ಲಿ ಹೇಳದಿದ್ದ 
ರೂ, ತಾಯಿಯಲ್ಲಿ ಮಗ ತೋಡಿಕೊಂಡ ಹಂಬಲ ಅವರಿಗೆ. ತಿಳಿಯಿತು. 
“ಮಗೂ, ಎಲ್ಲ ಒಟ್ಟು ಸೇರಿಸಿದರೂ ತಿಂಗಳಿಗೆ ಐವತ್ತು ರೂಪಾಯಿಯ: 
ದುಡಿಮೆಯಿಲ್ಲ, ಕಲ್ತ ಯಾವ ಧೈರ್ಯದ ಮೇಲೆ ನಿನ್ನ ನ್ನು ಧಾರವಾಡಕ್ಕೆ 
ಕಳುಹಿಸಲಿ!* ಎಂದು ತಂದೆ ಹೇಳಬೇಕಾಯಿತು. 

ಹಿರಿಯರ ಮಾತುಕತೆ ಹೀಗಿದ್ದರೆ, ಹುತುಗನ ಆಸೆ ಒತ 
ಬೇರೆ ತೆರನಾಗಿದ್ದು ವು. ವೈಕುಂಠ, ಚಲಪತಿಯರು ಮಾತ್ರ ಶಿವಪ್ಪ 
ಗಾಳಿ ಹಾಕುತ್ತಲೇ ಇದ್ದರು. “ಏನೇ ಆಗಲಿ, ನೀನು ಬಾ” ಎನ್ನುತ್ತಿದ್ದರು. 


ಅವರಲ್ಲಿ ವೈಕುಂಠನು ಇನ್ನೂ ಧ್ಯೈರ್ಯಸ್ಥ. ಅವನ SN ದಟ 
ತಂಡೆಯನ್ನಪಿ ಬಿಸಿ ಬಂದು ಬಿಡು. ಮುಂದಿನದು ಮುಂದೆ. ನಾನಿದ್ದೇನಲ್ಲ.” 
ಇದು ಚ ಪೊಳ್ಳು ಮಾತಾಗಿರಲಿಲ್ಲ. ತನಗೆ ತಂದೆಯಿಂದ ಬರುವ. 
ಹಣದಿಂದ ಗೆಳೆಯನಿಗೆ ಸ ಸಾಕಷ್ಟು ಸಹಾಯ ಮಾಡಬಹುದು ಎಂಬ ಧೈರ್ಯ 
ಅವನದು. ಚಲಪತಿಯೂ ಕಾಲನ ತರ ಮಗ. ಆವನೂ ಕಾಗೆ 
ಮಾಡಬಹುದು. ಎಂಬ ನಿರೀಕ್ಷೆಯನ್ನೂ ಮಾಡಿದ್ದ. ಆ ವಿಚಾರದಲ್ಲಿ 
ಸ್ನೇಹಭಾವದಿಂದ ಚಲಪತಿಯನ್ನೂ ಮಾತನಾಡಿಸಿದ್ದ. ಆದರೆ ಸಿಟ್ಟಪ್ಪ 
ಮಾಸ್ತರರು ಪೊಳ್ಳು ಸಾಹಸಕ್ಕೆ ಕೆ ಕೈಯ್ಯ 'ಕ್ಕುವವರಲ್ಲ. ತನಗೇನು ಕಂಡರೂ 
ಬಲ್ಲವರಿಂದ ಉಪಡೆ। ಶ ಕೇಳಿಂ ಯೇ ಮುದುವರಿಯುವವರು, ಾಗಾಗಿ. 
ವಾಸಪ್ಪ ಸಾಹುಕಾರರ ಬಳಿಗೋಡಿ“ಮಗನ ಹಟಕ್ಕೆ €ನು ಮಾಡಲಿ” ಎಂದು 
ಮದ್ದನ್ನು ಕೇಳಿದರು. ಪ್ರಪಂಚವನ ಸ ಬಲ್ಲ ಅವರು“ ಮಾಸ್ತ ರರೀ, ಕಾಲೇಜು 
ಗಿಲೆ ಜು ಎಂದರೆ ಘಟ ಖರ್ಚಿನ ತ ನಮ್ಮಂಥವರಿಗೇ ಪೂರೈಸು 
ವುದು ಕಷ್ಟ” ಎಂದರು. ಆ ವೃಷ್ಟಿ ಕಿಟ್ಟಪ್ರನವರಿಗೆ ಸರಿಯೆಂದು ಕಂಡು, 
ಆವರು Po ತೀರ್ಮಾನವನ್ನು ಮಗನಿಗೆ ತಿಳಿಸಿದರು. ಮಗನು ಮಾತ್ರ. 
ಚಿಂತೆಯಿಂದ ಸಮನಾಗಿ ಊಟಮಾಡುವುದನ್ನೂ ಬಿಟ್ಟ. 

ಗೆಳೆಯರ ಪ್ರೇರಣೆಯಿಂದ ಆತ ಕಾಲೇಜಿಗೆ ಅರ್ಜಿಯನ್ನು ಸಲ್ಲಿಸಿ 
ಯಾಗಿತ್ತು. ಪರೀಕ್ಷೆಯಲ್ಲಿ ವೈಕುಂಠ್ಯಚಲಪತಿಯರಿಗಿಂತ ಚೆನ್ನಾಗಿ ಮಾರ್ಕು 
ಗಳಿಸಿದ್ದ ನಾದುವರಿಂದ ಕಾಲೇಜಿನಲ್ಲಿ ಪ್ರವೇಶ ದೊರೆಯುವ ವಿಚಾರದಲ್ಲಿ 
ಅವನಿಗೆ ಭೀತಿ ಇರಲಿಲ್ಲ. ಆದರೆ ತನ್ನಿಬ್ಬರು ಗೆಳೆಯರು ತಮಗೆ ಬರುವ 


ಹಣದಿಂದ ತನ್ನ ಹೊರೆಯನ್ನು ಹೊತ್ತಾರು, ಹೊರುವುದು ಸಾಧ್ಯ- ಎಂಬ. 


ಜಾರುವ ದಾರಿಯಲ್ಲಿ ೬ 


ನಂಬಿಕೆ ಮಾತ್ರ ಅವನಿಗೂ ಉಂಟಾಗಲಿಲ್ಲ. ನಾಲ್ಕು ದಿನ ಕಳೆದು, ಐದ 
ನೆಯ ದಿನ ಅವರು ಕೈಬಿಟ್ಟರೆ ತನ್ನ ಗತಿ ಏನು- ಎಂಬ ಭೀತಿ ಸ್ಪಷ್ಟವಾಗಿ 
ಕಾಣುತ್ತಿತ್ತು. ಹೀಗಾಗಿ ಚಿಂತೆ ಕವಿಯಿತು. ಊರಲ್ಲಿ ಇರಲಾರ; ಒತ್ತಾ 
ಯಿಸುವ ಸಹಪಾಠಿಗಳಿಗೆ ಮಾತು ಕೊಡಲಾರ. ಒಂದು ದಿವಸ ಅಜ್ಜಿಯ 
ಮನೆಗೆ ಹೋಗಿ ಬರುವೆನೆಂದು ಹೇಳಿ, ಮನೆಯಿಂದ ಅದೃಶ್ಯನಾದ. 

ಮಗನ ವಿಚಾರವಾದ ಚಿಂತೆಯು ಕಿಟ್ಟಪ್ಪ ಕ್ರ ಮಾಸ ರಿಸಿ ತೀರ ಸಕಜ 
ವಾಗಿತ್ತು. ಮಗನನ್ನೆಂದೂ ಬೆದರಿಸಿ ತ ತಂದೆ ಅವರಲ್ಲ. ಮುದ್ದಿ 
ನಿಂದ, ವಾತ್ಸ ಲ್ಯದಿಂ ಡೆ ಹಿತೋಪದೇಶ ಮಾಡಿ ಬೆಳೆಯಿಸಿದವರು ಅವರು 


ಇದ್ದಕಿ ದ್ದ ಹ ದಾ ಅಜ್ಜಿಯ ಮನೆಗೆ ಹೊರಟುಹೋದ ಹುಡುಗನ ವಿಚಾರ 
ದಲ್ಲಿ ಅವರಿ ಗೂ ಚಿಂತೆ ಕವಿಯಿತು. ಅವರು ಮೊದಲಿಗೆ ಮಾಡಿದ ಕೆಲಸ 


ವೆಂದರೆ. ಮಗನ ಜಾತಕವನ್ನು REE ಮಿತ್ರ ರಾದ ರಾಮಾ 
ಜೋಯಿಸರಲ್ಲಿಗೆ ಹೋದದ್ದು. ರಾಮಾ ಜೋಯಿಸರು ಜ್ಯೋ ತಿಷ್ಯ ಹೇಳುವು 
ದರಿಂದ ಜೋಯಿಸರಾದದ್ದೇ ಹೊರತು "೨ನ್ನೇತರಿಂದಲೂ 4. "ಹಾಗೆಂದು 
ಜ್ಯೋತಿಷ್ಯ ಅವರ ವಿರಾಮದ ಆಟ; ಸಂಪಾದನೆಯ ಇರಿಯಲ್ಲ. ಕಾಳೂ 
ರಿನ FS ಅವರಿಗೆ ತಕ್ಕ ಮಟ್ಟಿ ಗೆ ಜನೊನಿದೆ. ಅದರಿಂದ ಅವರ ಜೀವನ 
ಸಾಗುತ್ತದೆ. ಜ್ಯೋ *ತಿಷ್ಯದಂ ೦ದ 'ಬರುವ ಪುಡಿಕಾಸು ಅವರ ನಸ್ಯ, ವೀಳೆ 
ಯಕ್ಕೂ ಸಾಲದು. ಒಮ್ಮಿಂದೊಮ್ಮೆಗೆ ಮನೆಗೆ ಬಂದು, ಅಪೂರ್ವಕ್ಕೆ ಭೇಟಿ 
ಕೊ ಬಟ್ಟ ಕಿಟ್ಟಪ್ಪ ಶ್ರ ಮಾಸ್ತ ರನ್ನು ಸು ಜೋಯಿಸರಿಗೆ ಆಶ್ಚರ್ಯ A ದ 
ಗ ಕೆಂಡೂ ಫಿ , ಸ್ವಾಗತಿಸಿದರು. “ಏನು ಬಂದಿರಿ ಮಾಸ್ತರರೇ?” ಎಂದು 
ಉಪಚರಿಸಿದರು. ಬ ರವಾಗಿ-ಮಾಸ್ತರರು ಮಗನ ಜಾತಕವನ್ನು ನ್ನು ಹೊರ 
ತೆಗೆದು, ಮುಂದೆ ನೀಡಿದರು. ಜಾತಕ ನಿರೀಕ್ಷಣೆಯಲ್ಲಿ ಸದಾ ಆಸಕ್ತಿಯುಳ್ಳ 
ಜೋಯಿಸರು, ಕನ್ನಡಕವನ್ನು ಮೂಗಿಗೇರಿಸಿಕೊಂಡು "ಇದು ನಿಮ್ಮ 
ಶಿವೂ ಜಾತಕವಲ್ಲವೆ? ನೋಡುವ, ನೋಡುವ” ಎಂದು ಪರಿಶೀಲನೆಗೆ 
ತೊಡಗಿದರು. ನೋಡುತ್ತ ಹೋದ ಹಾಗೆ ಕುತೂಹಲ ಹೆಚ್ಚಿತು. ಒಂದು 
ಗಳಿಗೆಯ ತನಕವೂ ತದೇಕಚಿತ್ತರಾಗಿ ಅದದನ್ನೆ ನೋಡಿದರು. ಅವರು 
ಎಷ್ಟು ಹೆಚ್ಚುಹೆಚ್ಚಾಗಿ ಅದನ್ನು ನೋಡುತ್ತಿದ್ದರೋ ಅಷ್ಟಷ್ಟು ಕುತೂಹಲ, 

ಚಿಂತೆ ಮಾಸ್ತರರ ತಲೆಗೇರಿತು. ಇನ್ನೂ ಏನನ್ನೂ ಹೇಳುತ್ತಲಿಲ್ಲ. ಜೋಯಿ 
ಸರ ಮುಖವೂ ಒಂದು ತೆರನಾಗಿದೆ. ಅದಕ್ಕೆ ಅರ್ಥ ಕಟ್ಟಿಕೊಳ್ಳಬೇಕು. ಆ 


ಳು ಜಾರುವ ದಾರಿಯಲ್ಲಿ 


ಮುಖದಲ್ಲಿ ವಿಸ್ಮಯ ಕುತೂಹಲಗಳು ಹೆಚ್ಚಾಗಿವೆಯೇ ಹೊರತು ನಗುವಿಲ್ಲ 
ಎಂಬುದು ಮಾಸ್ತರರ ಚಿಂತೆ. ಹೀಗಾಗಿ ಕಾದು, ಬೇಸರಗೊಂಡು,“ ಏನು 
ಮಹಾರಾಯಕೆ? ಮಾತನ್ನೇ ಆಡುವುದಿಲ್ಲ” ಎಂದರು. 

“ ಮಾತನಾಡಬೇಕೆ? ಮಾತನಾಡಿದರೆ ನೀವು ನಂಬಲಿಕ್ಕಿಲ್ಲ.” 

“ಅಂಥಾದ್ದೇನಿದೆ? ಹಾಳು ಸಮಾಚಾರವಾದರೆ ಹೇಳಲೇಬೇಡಿ. ಈ 
ವಯಸ್ಸಿನಲ್ಲಿ ಚಿಂತೆ ಹೊತ್ತು ಕಂಗಾಲಾಗಲಾರಿ. ಬರುವುದು ಬರುತ್ತದೆ 
ಹಿಂದೆ... ಎರಡು ಹೆಣ್ಣು ಮಕ್ಕಳ ಜಾತಕವನ್ನು ತೋರಿಸಿದ್ದೆ. ನಂಟುತನ ಕೂಡಿ 
ಬಂದುವು, ನೀವು ಜಾತಕವನ್ನು ನೋಡಿ. ಅವೆರಡೂ "ಅವವ ್ರಗಳ ಗಂಡನ 
ಮನೆ ಯಲ್ಲಿ ಸುಖವಾಗಿದ್ದಾವೆ ವೆ. ಇವನಾದರೂ ಅವನ ಸಾಲಿಗೆ ಸುಖವಾಗಿ 
ದ್ದರೆ ಸ ಸಾಕು ಎಂದು ನನ್ನ “ೋಚನೆ. ೫ 

 ಮಾಸ್ತರಕೇ, ಸುಖವೆಂ ಬುದು ಏನೆನ್ನು ತ್ತೀರಿ? ಇದ ಕ್ಕಿಂತಲ 

ನು ಬೇಕು ನಿಮಗೆ? ನಿಮ್ಮ ಮಗ ಸಜ ಕೂಡಿಸಲಾರ, ಶ್ರೀಪತಿ 

ಗ ಯೋಗವೂ ಅವನ ಜಾತಕದಲ್ಲಿ ಬರಿದಿಲ್ಲ; ವಾಸಪ್ಪ ಯ್ಯ ನವರ 
ಯೋಗವೂ ಬರೆದಿಲ್ಲ. ಹಾಗೆ ದುಡ್ಡಿ ಲ್ಲವೆಂಬುದರಿಂದ ಜಾತಕವು ಕಟ್ಟಿದಾಗ 
ಬೇಕಿಲ್ಲವವೈ. ಜಾತಕ ಉತ್ತ ಮವಾದದ್ದೇ. ನಿಮ್ಮ ಮಗ, ಒಳ್ಳೆಯ ವಿದಾ 
ವಂತನೂ ಗುಣವಂತನೂ ಆಗುತ್ತಾನೆ.” ' 

“ಒಳ್ಳೆ ಯ ವಿದ್ಯೆ ಎಂದರೇನಪ್ಪ? ನನ್ನ ಯೋ ತೆನೆ ನೂರಿದ ವಿದೆ 
SAFSKD, ಈಗ ಮಟ್ರ ಫ್‌ ಆಗಿದ್ದಾನೆ. “ಒಳ್ಳೆ ನಂಬರೂ ಇ ಸಿಕ್ಕಿ . ನನ 

ಲಿಗೆ ಅಷ್ಟು ಸ ಂಕೆನಿಸುತ್ತ ಲೂ ಇದೆ. ಆದಿ ಅವನಿಗೆ ಹಟ ಇನ್ನು 
MS. ಕಲಿಯಬೇ ಕಂತೆ; ಕಾಲೇಜಿಗೆ ಹೋಗಬೇಕಂತೆ - ಮೊಡ್ಡೆ 
ವರ ಮಕ್ಕಳ ಹಾಗೆ. ನಾನು ಒಂದು ವಿಚಾರವನ್ನು ಹೇಳಿಬಿಡುತ್ತೇಸಿ 
ನಿಮ್ಮಲ್ಲಿ ಮುಚ್ಚುಮರೆಯೇನಿಲ್ಲ. ಅವನ ತಾಯಿಯ ಮನಸ್ಸಿಲ್ಲಿ-ಇರುವವ 
ಒಬ್ಬ ಹುಡುಗ; ಮನೆಗೆ ಬರುವ ಐವತ್ತು ಮಾನಿಗೆ ಭೂಮಿಯನ್ನು ಅಡವು 
ಮಾಡಿಯಾದರೂ ಅವನು ಕೇಳಿದಷ್ಟು ವಿದ್ಯೆ ಕೊಡಿಸಬೇಕೆ:ದಿದೆ. ಐವತ್ತು 
ಮುಡಿ ಅಕ್ಕಿ ಮಾರಿದರೆ ಇವತ್ತಿಗೆ ಇನ್ನೂರು ರೂಪಾಯಿ ಸಿಕ್ಕುವುದು 
ಕಷ್ಟ. ಇದು ಅವನ ನಾಲ್ಕು ತಿಂಗಳುಗಳ ಖರ್ಚಿಗೆ ಸಾಲದು. ಅದರಿಂದ 
ಪ್ರಯೋಜನವಾದಕಿ ಹಾಗೇ ಮಾಡಬೇಕೆನ್ನುತ್ತಾಳೆ. ನನಗೆ ಮಾತ್ರ ಅದರಲ್ಲಿ 
ವಿಶ್ಲಾಸವಿಲ್ಲ,” 


ಐ 
ಅ 


ಈ 


ಜಾರುವ ದಾರಿಯಲ್ಲಿ [3 


“ನಾನೇನ್ನಲಿ ಮಾಸ್ತರರೇ? ಹಣಕಾಸಿನ ವಿಚಾರದಲ್ಲಿ ನಿಮ್ಮಷ್ಟೇ 
ಹುಷಾರು ನಾನು, ಆದರೆ ಅದು ಬೇರೆ; ಇದು ಬೇರೆ. ಇವನ ಜಾತಕದಲ್ಲಿ 
ವಿದ್ಯೆಯ ಯೋಗ ಬಹು ಚೆನ್ನಾಗಿದೆ. ಇನ್ನು ನಾಲ್ಕಾರು ವರ್ಷಕಾಲ ಓದಿ 
ಬುದ್ಧಿ ವಂತನಾಗುತ್ತಾನೆ. ಅದಕಿ ೦ತ ದೊಡ್ಡ ಸಂಗತಿಯೆಂದರೆ, ನಾಲ್ಕು 
ಮಂದಿಗೆ ಉಪಕಾರಕ್ಕೆ ಬೀಳುವವನಾಗುತ್ತಾನೆ. ಆದರೆ ಒಂದು ವಿಷಯ 
ದಲ್ಲಿ ಮಾತ್ರ ತುಸು ಸಂದಿಗ್ಧ; ಅನುಮಾನ.” 

“ಯಾವ ವಿಷಯ?” 

“ದಾಂಪತ್ರಯೋಗ ಹೇಗಾಗುತ್ತದೆ ಅನ್ನಲಾರೆ. ಅದೇನೆ ತುಸು 
ಕಷ್ಟದ್ದು. ಆದಕಿ ನೀವು ನನಗೆ ಜಾತಕ ತೋರಿಸದೆ ಮದುವೆ ಮಾಡುವವ 
ರಲ್ಲವಲ್ಲ. ಒಳ್ಳೆಯ ಜಾತಕವನ್ನು ನೋಡಿಯೀ ಲಗ್ಗ ಮಾಡಿದಿ ಆ ಕಷ್ಟವೂ 
ತಪ್ಪೀತು. ಆದರೆ ಒಟ್ಟಿಂದ ಅನ್ನುತ್ತೇನೆ... ಅವನು ಮುಂದೆ ಹೋಗುವು 
ದಾದರಿ, ಬೇಡ ಅನ್ನಬೇಡಿ. ಓದಲಿ. ಅವನಿಂದ ನಾಲ್ಕು ಜನಗಳಿಗೆ 
ಉಪಕಾರವಾದರೆ ಅವನಿಗೂ ಒಂದು ಹೆಸರು; ಊರಿಗೂ ಒಂದು ಹೆಸರು; 
ಹಡೆದ ತಾಯಿತಂದೆಗಳಿಗೂ ಒಂದು ಕೀರ್ತಿ.” 


ತ್ಯಾಗಕ್ಕೆ ಅವರ ಮನಸ್ಸು ಒಪ್ಪುತ್ತಿದ್ದರೂ, ಆದು ಆವರನ್ನು ವಿೂರಿದ 
ತ್ಯಾಗವಾಗಬಾರದಷ್ಟೆ. ಅವರನ್ನು ಕಾಡುತ್ತಿದ್ದುದು ಹಣದ ಚಿಂತೆ. ಮಗನು 
ಐದಾರು ವರ್ಷಗಳ ಕಾಲ ಓದುವುದಾದರಿ, ಅಷ್ಟಕ್ಕೆ ಅವರು ತ್ರಾಣಿಗಳಲ್ಲ. 
ಎಲ್ಲಿಂದಲಾದರೂ ಅನಿರೀಕ್ಷಿತ ಸಹಾಯ ಬಂದೇ ಆಗಬೇಕು. ಹಾಗೆ ಬರುವ 
ದಾರಿಯು ಮಾತ್ರ ಕಾಣಿಸುತ್ತಲಿಲ್ಲ. ಮನೆಯವಳ ಉಪದೇಶದಂತೆ, ಮಗನ 
ಭವಿಷ್ಯವನ್ನು ನಂಬಿ, ಇದ್ದ ಭೂಮಿಯನ್ನು ಮಾರಾಟಮಾಡಿದರಿ, ಇಲ್ಲವೆ 
ಅಡವು ಮಾಡಿದಕ್ಕೆ ಮುಂದೆ ಬರಬಹುದಾದ ಕಷ್ಟಕ್ಕೆ ಯಾರು ಹೊಣೆ? 
ಹಾಗೆ ಬೇಡಲು ಹೋದರೂ, ಅಡವಿನ ಸಾಲವನ್ನು ಕೊಡುವವರು ಕಣ್ಣಿಗೆ 
ಕಾಣಿಸಬೇಕಲ್ಲ. ಕಾಣಿಸುವವರಿಂದರೆ ತಮ್ಮಸಾಹುಕಾರರು ಮಾತ್ರ. ಅಲ್ಲಿಗೆ 
ಹೋದರೆ ಏನು ಉತ್ತರ ಬಂದೀತೆಂದು ಮೊದಲೇ ಊಹಿಸಬಹುದು. 
«ಇದ್ದ ಒಂದು ಚೂರು ಭೂಮಿಯನ್ನು ಮಾರಿ, ನಾಳೆ ಕರಟ, ಕೋಲು ಹಿಡಿ 
ಯುತ್ತೀರಾ? ಶಾಲೆಯ ಕೆಲಸ ಮುಗಿದ ಮೇಲೆ ನಿಮ್ಮ ಗತಿಯೇನು?”ಎಂದ 


೧೦ ಜಾರುವ ದಾರಿಯಲ್ಲಿ 


ಕೇಳಿಯಾರು. ಒಪ್ಪುವ ಮಾತೇ. ಹಾಗೆಂದು ಬೇರೊಬ್ಬರ ಹತ್ತಿರ ಹೋಗು 
ವಂತಿಲ್ಲ. ಹೋದರೂ ತನ್ನ ಹಿತವಂದಿಗರಾದ ಸಾಹುಕಾರರಿಗೆ ಅದು 
ತಿಳಿದೇ ತಿಳಿಯುತ್ತದೆ. ಅದೇ ಚಿಂತೆಯಿಂದ ಅವರು ಮನೆಗೆ ಮರಳಿದರು. 
ಮಡದಿಯೊಡನೆ ಕುಳಿತು ಯೋಚಿಸಿದರು. ಏನೊಂದೂ ತೀರ್ಮಾನವಾಗ 
ಲಿಲ್ಲ. ಆಕೆ ಹೇಳಿದ ಮಾತೆಂದರೆ "ಯಾವುದಕ್ಕೂ ಅಜ್ಜಿಯ ಮನೆಗೆ ಹೋದ 
ಅವನು ಬರಲಿ. ಅವನಿಗೆ ಅಲ್ಲದುದು ನಮಗಲ್ಲ. ನಾಳೆಗೆ ನಾವು ಮುದುಕ 
ರಾಗಿ ದುಡಿಯಲು ತ್ರಾಣನಿಲ್ಲದವರಾದರಿ ಸಾಕಬೇಕಾದವನು ಅವನೇ. 
ಆಲ್ಲದೆ ಅವನು ಹಾಳು ಹರಟಿಗೆ ಹಣ ಬೇಡುತ್ತಲಿಲ್ಲ. ಅವನೆಂದ ಹಾಗೆ 
ಮಾಡುವ” ಎಂದಳು. 

ಅದಕ್ಕೆ ತಂದೆ “ಅಷ್ಟೆಲ್ಲ ನಾಳಿನ ಯೋಚನೆ ಮಾಡಿ ತೀರ್ಮಾನಿ 
ಸುವ ಪ್ರಾಯ, ಬುದ್ದಿ, ಅವನಿಗಿದೆಯೆ? ಅವನ ಹದಿನಾರು ವರ್ಷಕ್ಕೆ ಆವನ 
ಚುರುಕು ಸಾಕಾದರೂ, ಇಂತಹ ಸಂಗತಿಗಳಲ್ಲಿ ಆದು ಪ್ರಯೋಜನಕ್ಕೆ 
ಬೀಳೆಲಾರದು” ಎಂದರು. 

ಒಂದೆರಡು ದಿವಸಗಳಲ್ಲಿ ಅಜ್ಜಿಯ ಮನೆಗೆ ಹೋದ ಶಿವ ಮರಳಿದ. 
ಅಲ್ಲಿಗೆ ಹೋದದ್ದೆಂದರೆ... ಸೋದರ ಮಾವನಲ್ಲಿ ಮೊರೆಯಿಡುವುದಕ್ಕೆ. 
ಸೋದರಮಾವ ಶಿವನ ತಂದೆಯಷ್ಟು ಗರೀಬರಲ್ಲವಾದರೂ ಬಹು ಶ್ರೀಮಂತ 
ರೂ ಅಲ್ಲ. ನಾಲ್ಕು ಮಕ್ಕಳನ್ನು ಕಟ್ಟಿಕೊಂಡು ಸ್ವಂತ ಗೈಮೆಮಾಡುತ್ತ, 
ಹಳ್ಳಿಯ ಒಬ್ಬ ಮಧ್ಯಮ ತರದ ವರ್ಗದಾರರಾಗಿ, ಮಾನವಂದಿಗರಾಗಿ, 
ಜೀವನ ಕಳೆಯುತ್ತಿದ್ದಾರೆಂಬುದೇ ಅವರ ಹಿರಿಮೆ. ಅವರ ಮಕ್ಕಳಲ್ಲಿ 
ಇಂಗ್ಲಿಷು ಓದಿದವರಿಲ್ಲ; ತಮ್ಮ ಸೋದರಳಿಯ, ತಮ್ಮ ಕುಲದ ಒಂದು 
ಬೀಜ್ಕ ಹಾಗೆ ಓದಿ ಮುಂದೆ ಹೋದರೆ ತಮ್ಮ ಮನೆಗೂ ಒಂದು ಗೌರವ 
ಎಂಬುದರಿಂದ ಅವರು ಶಿವನ ಆಸೆಯನ್ನು ಪ್ರಷ್ಟೀಕರಿಸಿದರು. “ಮಗೂ, 
ನನ್ನಿಂದ ಹೆಚ್ಚಿಗೇನು ಆಗದೆ ಹೋದರೂ ತಿಂಗಳಿಗೆ ಇಪ್ಪತ್ತು ಮೂವತ್ತು 
ರೂಪಾಯಿ ಸಾಲವಾಗಿ ಕೊಡುತ್ತೇನೆ. ಧರ್ಮಕ್ಕೆ ಕೊಡಲು ನನ್ನಲ್ಲಿ ತ್ರಾಣ 
ವಿಲ್ಲ. ನೀನು ಬಡ್ಡಿಯನ್ನು ಕೊಡಬೇಕಾಗಿಲ್ಲ. ಕಲಿತು, ಓದಿ, ನಿನಗೆ ಕೆಲಸ 
ವಾಗಿ ಕೊಡುವ ತ್ರಾಣ ಬರುತ್ತಲೇ ಕೊಟ್ಟರೆ ಸಾಕು. ಕೊಡಬೇಕೆಂಬ 
ಮನಸ್ಸು ನಿನಗಿದ್ದರೆ ಸಾಕು, ಒಂದು ಕಾಲಕ್ಕೆ ಅದನ್ನು ಕೊಡುವುದೇ ಆಗದೆ 
ಹೋದರೂ ನನಗೆ ಬೇಸರವಿಲ್ಲ” ಎಂದು ನುಡಿದು, ಹರಸಿ ಕಳುಹಿಸಿದ್ದರು. 


ಜಾರುವ ದಾರಿಯಲ್ಲಿ ೧೧ 


ಆ ಮಾತನ್ನು ಶಿವು ತಾಯಿಯ ಮುಂದೆ ಹಿಗ್ಗಿನಿಂದ ಹೇಳಿದನು. ಬನು 
ಏನು ಮಾಡುತ್ತೀ ಹೇಳು? ಅಪ್ಪ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಸಾಲ 
ತೆಗೆಯಿಸಿಕೊಟ್ಟಿರೂ ಸಾಕು” ಎಂದಾಗ “ಅವರು ಅಲ್ಲವೆನ್ನಲಾರರು” ಎಂಬ 
ಭರವಸೆಯನ್ನು ಆಕೆ ನೀಡಿದಳು. 

ಕಿಟ್ಟಪ್ಪ ಮಾಸ್ತರಿಗೆ (ಅಹುದು? ಎನ್ನುವ ಧೈರ್ಯ ಸುಲಭವಾಗಿ 
ಬಂದೊಗಲಿಲ್ಲ. ಸ್ವಲ್ಪ ಹಣ ಸಾಲಮಾಡಬಹುದು, ಅದನ್ನು ತಮ್ಮ ಸಾಹು 
ಕಾರರೀ ಒಂದೆರಡು ವರ್ಷಗಳ ಮಟ್ಟಿಗೆ ನಿಬಡ್ಡಿ ಯಿಂದಲೇ ಕೊಟ್ಟಾರು. 
ಆದರೆ ಸಾಲ ಸಾಲವೇ. ಎಲ್ಲವೂ ಸೇರಿ ವರ್ಷಕ್ಕೆ ಐನೂರು ರೂಪಾಯಿಗಳ 
ಎಣಿಕೆ ಹಿಡಿದರೆ, ಇಂಟರ್‌ ಮುಗಿಯುವಾಗ ಸಾವಿರವಾಗುತ್ತದೆ. ಬಿ. ಎ. 
ಆಗುವಾಗ ಎರೆಡು ಸಾವಿರ, ನಮ್ಮ ರಾಮಾ ಜೋಯಿಸರ ಹೇಳಿಕೆಯಂತೆ 
ಐದಾರು ವರ್ಷಗಳ ತನಕ ಓದು ಮುಂದುವರಿವಕೆ, ಸಾಲದ ಹೊರೆ ಮೂರು 
ನಾಲ್ಕು ಸಾವಿರಗಳಿಗೂ ವೂರಬಹುದು. ಮೇಲಕ್ಕೆ ಹೋದ ಹಾಗೆಲ್ಲ 
ವೆಚ್ಚದ ಮಿತಿ ಹೆಚ್ಚೀತೆಂದು ತಿಳಿದೇ ಇರುವ ಅಂಶ. ಅವನು ಕಲಿತು, 
ಬಂದು, ತನ್ನದೇ ಆದ ಸಂಸಾರ ಮಾಡಿಕೊಂಡು, ಅದೂ ಆಗಬೇಕಲ್ಲ. 
ಮುದಿಯರಾಗುವ ಹಿರಿಯರ ಸಂಸಾರದ ಹೊರೆಯನ್ನೂ ಹೊತ್ತು, ಈ 
ಸಾಲಗಳನ್ನು ತೀರಿಸುವ ಕಾಲ ಬರುವುದುಂಟೇ? -- ಎಂಬ ವಿಚಾರದಲ್ಲಿ 
ಉತ್ತರ ದೊರಿಯಲಿಲ್ಲ. ಆದರೆ ಮಗನ ನಮ್ರವಾದ, ಆಶಾಪೂರಿತವಾದ, 
ಮುಖವನ್ನು ನೋಡುತ್ತ ಹೋದಂತೆ “ತಂದೆಯಾದವನ ಯಣ ಮಕ್ಕ 
ಳಗೆ ಸಲುವುದಿದೆ. ಅದಕ್ಕೆ ತಾನು ಹಿಂದಾಗಬಾರದು” ಎಂಬ ಕರ್ತವ್ಯ ನಿಷ್ಕ, 
ಅದರ ಜತೆಗೆ ವಿಧಿಯ ಮೇಲಿನ ವಿಶ್ವಾಸ್ಕ ಇಷ್ಟರಿಂದ ಮಗನನ್ನು ಓದಿಗೆ 
ಕಳುಹಿಸಿದರು. 

ಇಷ್ಟೆಲ್ಲ ಎಂದಿನ ಮಾತು? ಎಂಟು ಹತ್ತು ವರ್ಷಗಳ ಹಿಂದಿನ ಕಥೆ. 
ಅವರು ಹಾಗೆ ಮಾಡದೆ ಹೋಗಿದ್ದಲ್ಲಿ ಶಿವು, ಕಾಳೂರಿನ ಶಿವು, ಇಂದು 
ಡಾಕ್ಟರನಾಗಲು ಅವಕಾಶವಿದ್ದಿರಲಿಲ್ಲ. ಆದರೆ ತಾನು ಬರಿಯ ಇಷ್ಟರಿಂದ 
ಲೇ ಡಾಕ್ಟರನಾದುದಲ್ಲ ಎಂಬುದು ಶಿವನ ಅಂತರಂಗಕ್ಕೆ ಚೆನ್ನಾಗಿ ಗೊತ್ತು. 

ಶಿವನ ಇಂಟರ್‌ ಪರೀಕ್ಷೆಯು ಮುಗಿಯುವ ತನಕ, ಅವನಿಗೆ ಯಾವ 
ಚಿಂತೆಯೂ ಬರಲಿಲ್ಲ. ಧಾರವಾಡದಲ್ಲಿ ಕಳೆದ ಮೊದಲನೆಯ ಎರಡು 
ವರ್ಷಗಳು ನಿಶ್ಚಿಂತೆಯಿಂದ ಸರಿದುವು. ಗೆಳೆಯರಾದ ಚಲಪತಿ ವೈಕುಂಠ 


೧೨ ಜಾರ:ವ ದಾರಿಯಲ್ಲಿ 


ರು ತಮ್ಮ ಮಾತಿನಂತೆ, ತಮ್ಮ ಹಿರಿಯರಿಗೆ ತಿಳಿಸದೆಯೆ, ತಿಂಗಳಿಗೆ ಎಂಟು 
ಹತ್ತು ರೂಪಾಯಿಗಳ ಸಹಾಯವನ್ನು ಒದಗಿಸಿಕೊಟ್ಟು, ಶಿವನ ಮತ್ತು 
ಅವನ ತಂದೆಯ ಚಿಂತೆಯ ಭಾರವನ್ನು ತಗ್ಗಿಸಿದ್ದರು. ಆತ ಓದುವುದರಲ್ಲೂ 
ಜಾಣನೆನಿಸಿಕೊಂಡ. ಈ ಎರಡು ವರ್ಷಕಾಲ ಗೆಳೆಯರ ಸ್ನೇಹ ಸಹಾಯ 
ಗಳಿಂದಾಗಿ ಧಾರವಾಡದ ಅವನ ವಾಸವೂ ಅಭ್ಯಾಸವೂ ಸುಖಮಯ 
ವಾಗಿಯೆ ಸಾಗಿತು. ಪರೀಕ್ಲೆಯನ್ನು ಕೊಟ್ಟು ಊರಿಗೆ ಮರಳಿದ ಬಳಿಕ, 
ಇನ್ನೊಮ್ಮೆ ಮುಂದಿನ ಯೋಚನೆ ಆತಗೆ ಬರುವಂತಾಯಿತು. «ಮುಂದೆ 
ಲ್ಲಿಗೆ?? ಎಂಬುದೇ ಆ ಪ್ರಶ್ನೆ. ಇಷ್ಟು ದಿನ ಆ ಪ್ರಶ್ನೆ ಅವನನ್ನು ಕಾಡಲಿಲ್ಲ 
ವೆಂದಲ್ಲ. ಇತರರ ಹಣದ ಯಣದಲ್ಲಿ ತನ್ನ ಓದು ಸಾಗುತ್ತಿದೆ: ಅದನ್ನು 
ತೀರಿಸುವ ಹೊಣೆ ಹೆಚ್ಚಿ ನದು.ಎಂಬುದನ್ನು ಅರಿತಿದ್ದ. ಅದರ ಜತೆಗೆ ತನ್ನ 
ಹುಟ್ಟೂರಿನ ವ್ಯಾಮೋಹವೂ ಸೇರಿತ್ತು. ಆ ವ್ಯಾಮೋಹ ಒಂದು ರೀತಿಯಿಂದ 
ಅವನ ಚಿಂತೆಗೂ ಕಾರಣವಾಯಿತು. ತನ್ನ ಮುಂದಿನ ಓದು ಕಳೆದ ಬಳಿಕ, 
ತಾನು ಯಾವುದಾದರೂ ಚಾಕರಿಯನ್ನು ಹಿಂಬಾಲಿಸಿಕೊಂಡು, ಊರನ್ನು 
ಬಿಟ್ಟು ಬಾಳಲೇ-ಎಂಬ ಯೋಚನೆ ಬರುತ್ತಲಿತ್ತು. ತಾನು ತನ್ನ ತಾಯಿ 
ತಂದೆಯರಿಗೆ ಸನೊಪವಾಗಿರಬೇಕು ಎಂಬ ಆಸೆ ಒತ್ತಟ್ಟು; ಆ ಆಸೆಯ 
ಜತಿಗೆ ಇನ್ನೊಂದು ಅಭಿಲಾಷೆ ಹೆಚ್ಚಿ ನದಿತ್ತು. ಊರಿನಲ್ಲಿಯೆ ಇದ್ದು ನಾಲ್ಕು 
ಜನರಿಗೆ ಪ್ರಯೋಜನವಾಗುವಂತೆ ಬಾಳಿ ಹೆಸರು ಗಳಿಸಿಯೇನೆ ಎಂಬ ಆಸೆ 
ಯದು. ಈ ಆಸೆ ಸ್ಫುರಿಸುವುದಕ್ಕೆ ಊರಿನ ಮೇಲಣ ಮಮತೆ ಮಾತ್ರ 
ವಲ್ಲ, ರಾಮಾ ಜೋಯಿಸರು ಹೇಳಿದ ಜ್ಯೋತಿಷ್ಯದ ಸೂಚನೆಯು ಕಾರಣ 
ವಾಗಿರಬಹುದು. ಹೇಗೂ ಇರಲಿ, ಇಂತಹ ಎರಡು ಬಗೆಯ ಹುಚ್ಚ 
ಗಳಿಗೆ ಸಮನಾದ ದಾರಿಯೊಂದು ಅವನಿಗೆ ಹೊಳೆದಿತ್ತು. ಅದು ವೈದ 
ಕೀಯ ವಿದ್ಯೆ; ಮುಂಬಯಿಗೆ ಹೋಗಿ ಡಾಕ್ಟೆರನಾಗಿ ಬರಬೇಕೆಂಬ ಉತ್ಕ! 
ವಾದ ಹಂಬಲ. ಆ ಹಂಬಲವನ್ನು ಕುರಿತು ತನ್ನ ಗೆಳೆಯರೊಡನೆ ಚರ್ಚಿ, 
ದ್ದಾನೆ, ಅವರಿಬ್ಬರೂ ಅವನನ್ನು ಅಷ್ಟೊಂದು ಪ್ರೋತ್ಸಾಹಿಸದೆ ಹೋ 
ರೂ "ಅದು ನಿನ್ನಿಂದಾಗುವ ಕೆಲಸವಲ್ಲ! ಎಂದು ತಣ್ಣೀರಿರಚಿದವರ ಲ್ಲ. 
ಇತ್ತ ಪರೀಕ್ಷೆಯ ಮಾರ್ಕುಗಳು ಬಂದುವು. ದುರ್ದೈವದಿಂ 
ವೈಕುಂಠ ತೇರ್ಗಡೆಯಾಗಲಿಲ್ಲ. ಅವನ ತಂದೆ :ಯಾಕೆ ಮಗು, ಓಂ 
ಣೆಗೆ! ಖಿ. ಎ. ಆಗುವುದು? ಎಂದು ಮಾತಿತ್ತಿದರು. ವೈಕುಂಠನ ಮೇ 


ಜಾರುವ ದಾರಿಯಲ್ಲಿ ಗಿತ್ಸಿ 


ಮಮತೆ ಹೆಚ್ಚು. ಅವನು ಅಂಗಡಿಯಲ್ಲಿದ್ದು ತನಗೆ ನೆರವಾಗಬೇಕೆಂಬ 
ಆಸೆಯೂ ಜತೆಗೆ ಸೇರಿತ್ತು. ಚಲಪತಿಯು ತೇರ್ಗಡೆಯಾದ. ಬಿ. ಎ. ಇಲ್ಲವೆ 
ಎಮ್‌. ಎ. ಓದುವೆನೆಂದು ತನ್ನ ಅಭಿರುಚಿಯ ದಾರಿ ಹಿಡಿದ, ಅಭಿರುಚಿ, 
ಧೈರ್ಯಗಳೆರಡನ್ನೂ ಹಿಂಬಾಲಿಸುವೆನೆಂದು ಹೊರಟವ ಶಿವು ಮಾತ್ರ. 
ಅದಕ್ಕೆ ಹೊಂ ದದೆಹೋದುದು ಅವನ ನಾಂಪತ್ತಿ ಘಸ್ತಿ ತಿ. ಸೋದರೆ ಸಾ 
ಮನೆಯವರು "ಬಿ. ಎ. ಮಾಡು ಎಂದರು; (ಮೆಡಿಕಲ್‌'ನ ವಿಚಾರ 
ದಲ್ಲಿ "ಹೆಣ ಸಿಗಿಯುವ ಕೆಲಸವೆ! ಎಂದು ಚಿಗುಪ್ಸೆಯನ್ನು ತೋಡಿಕೊಂ 
ಡರು, ತಂದೆಯಿಂದ ಬೇಕಾದ ಬೆಂಬಲ ದೊರೆಯಲಾರದು -- ಎಂಬುದು 
ತ್ರ 


ಪ್ರಿ, «ಮುಂದೇನು, ಮುಂದೇನು? ಎಂಬ ಪ್ರಶ್ನೆಯು 


ಆತ ಇ 
ಬೇತಾಳವಾಗಿ ಕಾಣಿಸತೊಡಗಿತು. ಕಿಟ್ಟಿಪ್ಪ ಮಾಸ್ತರರೂ ಹಲುಬುತಿದ್ದಾರೆ. 


ಮಗನೂ ಹೆಲುಬುತಿದ್ದಾ ಸೆ. 
ಆದಕಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿ, ಮೊದಲ ಶ್ರಿ ಶ್ರೀಣಿಯಲ್ಲಿ 
ಶಿವು ಪಾಸಾದನೆಂದು ತಿಳಿದೊಡನೆಯೆ, ಧಾರವಾಡದಿಂದ ಅನನಿಸೊಂದ 
ಬ 


ಕೊ ಟ್ಟವರಾ ಸ Ml EA ವು ಅದಕ್ಕೆ 
“ಆಫ್ಪಾ, ಆವರು ನಮ್ಮ ಕಾಳೂರಿನವ ಇಳೂರಿನ ಸಣ್ಣಕಲ್ಲು ತಾನಿಗೆ 
ಸೇರಿದವನರು. ಬಹು "ಎಂದೇಯಿ ಗ ಗ ಧಾರವಾಡ ಸೀಮಗೆ 


ಕಲ್ಲು ಸಾಹುಕಾರರ ಜವುಳಿ ಅಂಗಡಿಯೆಂದರೆ ಧಾರವಾಡದಲ್ಲಿ ಎಲ್ಲರಿಗೂ 
ಗೊತ್ತು ಒಳ್ಳೆಯ ವ್ಯಕ್ತಿಗಳು; ನಾಲ್ಕು ಮಂದಿಗೆ ಬೇಕಾದವರು. ವಾರಕ್ಕೆ 
Tz 

ರಡಾವರ್ಶಿ ನಾನು Ks ಮನೆಯಲ್ಲಿ ವಾರಾನ್ಸಕೆ ಇರುತಿದ್ದೆ. ಪರೀಕ್ಷೆ 
ಣಾ ಕ್ರ ಐಎ 0. 

ವೇಳೆ, ಅವರ ಮನೆಯಲ್ಲೇ ಇದ್ದು ಓದುತ್ತಿದ್ದೆ. ಅವರಂಥವರ ಸಹಾಯ 

ದಿಂದಾಗಿ ಮಾವನಿಂದಲೂ ಹೆಚ್ಚಿ ಸ ಹಣ ತರಿಸಿಕೊಳ್ಳಲಿಲ್ಲ. ಹೆಚ್ಚಿನ ದಿನ 

ವಾರಾನ್ನ ದಿಂದ ಕಳೆಯುತಿ ಶತು" ವಾರಕ್ಕೆ ಎರಡು ದಿನ ಹೋಟಿಲಿನಲ್ಲಿ 


SUES ಇರುತ್ತಿ ದ್ದೆ" ಎ ಎಂದು ವಿವರಿಸಿದ. 
"ತ್ರಂತಿಯನೆ ್ನ್ನೇತಕ್ಕೆ ಕೊಟ್ಟರು! 
*ವಾಸಾದುದಕ್ಕೆ ಬಂತ ಹ ಆದರ ಜತೆಯಲ್ಲಿ ಬೇಗನೆ 


ಣಿ 


«೪ ಜಾರುವ ದಾರಿಯಲ್ಲಿ 


ಹೊರಟು ಬಾ ಎಂದೂ ತಿಳಿಸಿದ್ದಾರೆ. ಅದರ ಅರ್ಥ ತಿಳಿಯದು. ಕರಿದ 
ಮೇಲೆ ಹೋಗಿ ಬರಬೇಕಲ್ಲ.” 

“ಏನಾದರೂ ಮುಂದಿನ ವಿದ್ಯಾಭ್ಯಾಸದ ವಿಷಯದಲ್ಲಿ ಅವರೊಡನೆ 
ಮಾತನಾಡಿದ್ದೀಯಾ?” 

“ನನ್ನ ನ್ನು ಆಗಾಗ ಕೇಳುತ್ತಿದ್ದರು. ಮುಂದೇನು ಮಾಡುತ್ತೀ ಶಿವು- 
ಎಂದು. «ಏನೋ ನನಗೆ ತಿಳಿಯದು; ಕಲಿಯಚಬೇಕೆಂದಿದೆ. ತ್ರಾಣವಿ್ಲ? 
ಎಂದಿದ್ದೆ. ಸ 

"ಆಗಲ, ಹೋಗಿ ಬಾ. ಸಂಗತಿಯೇನೆಂದು ತಿಳಿದುಕೊಂಡು ಬಾ? 
ಎಂದರು, ಹುಡುಗ ಆತರ, ಉತ್ಸಾಹಗಳಿಂದಲೇ ಹೊರಟು ಧಾರವಾಡ 
ವನ್ನು ಸೇರಿದ. ರಂಗರಾಯರು ಅವನನ್ನು ಸ್ತಾಗತಮಾಡಿದೆ ಸಂಭ್ರಮ 


ಸಹಾಯ ಮಾಡಬೇಕೆಂಬ ಯೋಚನೆ. ನೀನು ಅದಕ್ಕೆ ತಕ 
ನಮಗೆ ಗಂಡು ಮಕ ಳು” ಎಂದರು. 


po 


ಮುಂದೆರಡು ಓನಗಳಲ್ಲಿ ಅವನ ಭನಿಷ್ಯತ್ತಿನ ನ ತೀರ್ಮಾನವಾಯಿತು. 


ಎದಿ 
ಶಿವುತ ತನ್ನ ಪ್ರೀತಿಯ ವಿಷಯವಾದ ವೈ ದ್ಯತಿ €ಯ ವಿದ್ಯಾಭ್ಯಾಸಕ್ಕೆ ಮುಂದು 
ಬ [52 
ವರಿಯುವುಡಿಂದೂ, ರಂಗರಾಯರು ಅನನ: ನಿದ್ಯಾಭ್ಯಾ ಸದ ಹೊರಿ ಹೊರು 


ವುದೆಂದೂ ತೀರ್ಮಾನವಾಯಿತು. ರಂಗರಾಯರಿಂ ES 
ಅವನು ಒಪ್ಪುವಂತಹದಾದರೂ, ಅದರ ಹೊರೆ ಬಹಳ, ಅವನು ಕನಸು 
ನೆನಸಿನಲ್ಲೂ ಎಣಿಸದಂತಹ ಈ ಔದಾರ್ಯವನ್ನು ಕಂಡು ಮರುಮಾತೆತ್ತು 
ವುದಕ್ಕೆ ತೊದಲಿದ. “ನಿಮ್ಮಉಪಕಾರ ನಾನು ಮರೆಯುವಂತಿಲ್ಲ. ಇದಕ್ಕೆ 
ಬೇಕಾ ಸುವ ಅಷ್ಟೊ ೧ದು ಹಣ, ಧರ್ಮಕ್ಕೆ ಎಂದು ಸೀಕರಿಸುವುದಕೂ 
ನನಗೆ ಮನಸ್ಸಿಲ್ಲ. pt ನಗೇನೆ ಈ ಭಾರವನ್ನು "ಹೊರುವ ತಾವಿಲ್ಲ. ನಿಮಗ 
ನಂಬುಗೆ ಸಾಕಾದರಿ, ನೀವು ಕೊಟ್ಟಿದ್ದನ್ನೆಲ್ಲ ನಾನು (ಸಾಲ?ವೆಂದು ತಿಳಿದು 
ಒಂದಲ್ಲ ಒಂದು ದಿನ, ತೀರಿಸುತ್ತೇನೆ” ಎಂದು ಕಣ್ಣೀರು ಕರಿದು ತನ್ನ 
ಕೃತಜ್ಞತೆಯನ್ನು ಸೂಚಿಸಿದೆ. ರಂಗರಾಯರಿಗೆ ಹುಡುಗನ ಮಾತು, ಮನಸ್ಸು 


ಜಾರುವ ದಾರಿಯಲ್ಲಿ ೧೫ 


ಗಳೆರಡನ್ನೂ ಕಂಡು ತುಂಬ ಸಂತೋಷವಾಯಿತು. *ನೀನು ಅದನ್ನು 
ತೀರಿಸುತಿ, ತೀರಿಸಲೇಬೇಕು - ಎಂದು ನಾನು ಸಹಾಯ ಮಾಡುತ್ತೇನೆ 
ಎಂದದ್ದಲ್ಲ. ಅದು ತೀರಿಸುವಂತಹ ಯಣ ಎಂಬ ಭಾವನೆಯು ನಿನ್ನಲ್ಲಿದ್ದರೆ 
ಸಾಕು” ಎಂದರು. 

“ಎಷ್ಟು ವರ್ಷ ಹಿಡಿಯುತ್ತದೋ ತೀರಿಸಲು...... p 

"ಆ ಚಿಂತೆ ಈಗಲೇ ಏತಕ್ಕೆ ನಿನಗೆ? ನಾನು ನಿನಗೆ ಹಣ ಕೊಟ 
ಮಾಡಿ, ನೀನು ಓದಿಯಾದ ಮೇಲೆ, ನಾನು ಕೊಡು ಎಂದ ಮೇಲೆ ಅಲ್ಲವೆ 
ಪ್ರಶ್ನೆ? ಅಲ್ಲದೆ ಯಣ ತೀರಿಸಬೇಕು-ಎಂದಿದ್ದಕೆ ಹಣ ಒಂದರಿಂದಲೇ ಅದು 
ಸಾಧ್ಯ, ಬೇರೆಯಾವ ದಾರಿಯೂ ಇಲ್ಲ-ಎಂದು ತಿಳಿಯುತ್ತೀಯಾ? ಅಂತಹ 
ಸಹಾಯವೂ ನಿನ್ನಿಂದ ನನಗೆ ಆಗಬಹುದಾದ ಕಾಲ ಬಂದೀತು; ಆಗ 
ಹೇಳುತ್ತೇನೆ.” ಎಂದರು. 

ಈ ಸಂಭಾಷಣೆ ನಡೆದ ಮೇಲೆ, ಶಿವು ತಂದೆಗೆ ಸಮಾಚಾರವನ್ನು 
ಕೊಟ್ಟಿ, ಮುಂಬಯಿಗೆ ಹೋಗಿ ಪ್ರಯತ್ನಿಸಿದ. ಮೆಡಿಕಲ್‌ ಕೋಳೇ 
ಜಿನಲ್ಲಿ ವಿದಾರ್ಥಿಯಾಗಿ ಮೂರು ವರ್ಷಗಳ ಕಾಲವೂ ಸರಿಯುವಲ್ಲಾ 
ಯಿತು. ಓದು, ವ್ಯಾಸಂಗಗಳ ನಿಚಾರದಲ್ಲಿ ಏನೊಂದೂ ಉದಾಸೀನ ಭಾವ 
ತೋರಲಿಲ್ಲ. ಬೇಸಿಗೆಯ ರಜೆಗೊ, ದೀಪಾವಳಿ ರಜೆಗೊ ತನ್ನ ಊರಿಗೆ, 
ಸೋದರಮಾವನ ಮನೆಗೆ, ಧಾರವಾಡಕ್ಕೆ ಹೋಗಿಬರುತ್ತಿದ್ದ. ಊರಿಂದ 
ದೂರವಾಗಿದ್ದಷ್ಟು ಊರಿನ ಮಮತೆ ಅವನಲ್ಲಿ ಬೆಳೆದುಬಂತು. ತೀರ ಸಾಮಾ 
ನೃವಾದ ತನ್ನ ಕಾಳೂರು ಎಲ್ಲಿಲ್ಲದ ಮೋಹವನ್ನು ಆವನ ಮನಸ್ಸಿನಲ್ಲಿ 
ಬೆಕಿಯಿಸಿತು. “ಶಿವು ಕಾಳೂರು” ಎಂದು ತನ್ನ ಹೆಸರನ್ನು ಮಾರ್ಪಡಿ 
ಸುವುದಕ್ಕೂ ಉತ್ಸಾಹಿತನಾದ. ಆ ಕಡೆಯ ವಿದ್ಯಾರ್ಥಿಮಿತ್ರರ ಬಾಯಲ್ಲಿ, 
«ಶಿವು'ಎಂಬಹೆಸರು ಅಳಿದು, ಬರಿಯ «ಕಾಳೂರು'ಎಂದಾದುದೂ ಉಂಟು. 
ಒಂದು ಬಗೆಯ ಅಂಧಪ್ರತಿಷ್ಠೆಯದು. ಆತನಿಗೆ ವಿದ್ಯಾಭ್ಯಾಸದ ಚಿಂತೆಯ 
ಬ್ಲದೆ ಬೇರಾವ ಶ್ರಮಗಳುಂಟಾಗದಂತೆ ರಂಗರಾಯರು ಯಾವತ್ತೂ ಹೊಣೆ 
ಹೊತ್ತರು. ಅದೇ ವರ್ಷ ಕಿಟ್ಟಪ್ಪ ಮಾಸ್ತರರ ಇಪ್ಪತೈದು ರೂಪಾಯಿಗಳ 
ಮಾಸ್ತರಿಕೆ ಮುಗಿದು, ಅವರು ವಾಸಪ್ರಯ್ಯನವರ ಅಂಗಡಿ ಗುಮಾಸ್ತಿಕೆ 
ಯಿಂದಲೂ ಮನೆ ಜನೊನಿನ ಅಲ್ಪ ವರಮಾನದಿಂದಲೂ ಬದುಕಬೇಕಾಗಿ 
ಬಂತು. ಈಗ ಅವರ ಪಾಲಿಗೆ ಉಳಿದಿರುವ ಹೊಕಿಯೆಂದಕೆ ಕಿರಿಯ 


ಪಿ 


೧೬ ಜಾರುವ ದಾರಿಯಲ್ಲಿ 


ಮಗಳ ಲಗ್ನ. ಐನರು ಹೆಣ್ಣುಮಕ್ಕಳಲ್ಲಿ ನಾಲ್ವರಿಗೆ ಮದುವೆಯಾಗಿ, 
ಕಿರಿಯಳೊಬ್ಬಳ ಮದುವೆಯೊಂದು ಉಳಿದಿತ್ತು. ಆ ಚಪಲ ತೀರಿಸುವ 
ಮೊದಲು, ಮಗನ ಮದುವೆಯ ಆತುರ ಹೆಚ್ಚಿತು. ಅದಕ್ಕೆ ಅವರು ಕಾರಣ 
ರಲ್ಲ. ತಂದೆಗೆ ಅಂತಹ ಆಸೆ ಸ್ವಾಭಾವಿಕವಾಗಿದ್ದರೂ, ಓದು ಮುಗಿಯುವ 
ತನಕ ಶಿವು ಮದುವೆಯಾಗಲಾರ ಎಂಬುದನ್ನು ಹವಾಮಾನದಿಂದಲೇ 
ಬಲ್ಲರು. ಆದರೆ ಶ್ರೀಪತಿರಾಯರಂತಹ ಊರಿನ ಹಿರಿಯರು, ಮಾನ್ಯರು, 
ಅವರನ್ನೊಂದು ದಿನ ಕರಿಯಿಸಿ “ಕಿಟ್ಟಪ್ಪ ಮಾಸ್ತರರ, ನಿಮ್ಮ ಹುಡುಗನ 
ಜಾತಕ ಕೊಡಿ” ಎಂದಾಗ, ಆಶ್ಚರ್ಯ ವಿಸ್ಮಯಗಳೆರಡೂ ಆದುವು. ನಂಬ 
ಲಾಗದಂತಹ ಘಟನೆ! “ಏನು ಸ್ವಾಮಿ ಹೀಗೆಂದರೆ? ನಾನೆಲ್ಲಿ? ನೀವೆಲ್ಲಿ?” 
ಎಂದು ವಿಸ್ಮಯ ಸೂಚಿಸಿದರು. ಊರಲ್ಲಿ ಬಾಳಿ ಬದುಕಿದ ಅವರಿಗೆ ತನ್ನ 
ಮತ್ತು ರಾಯರ ಸ್ಥಾನ ಮಾನಗಳಿಗೆ ಇರುವ ಅಂತರ ತಿಳಿದೇ ಇದೆ. ತಾನು 
ತುಂಬೆ ಗಿಡ; ರಾಯರು ತೆಂಗಿನಮರ-ಎಂದು ಅರಿತೇ ಇದ್ದರು. ಆದರೆ ದೊಡ್ಡ 
ವರ ಮಾತನ್ನು ಮಾರುವಂತಿಲ್ಲ."ನೀವೇ ಜಾತಕನೋಡಿಸಿ'ಎಂದು ಕೈಗೊಪ್ಪಿ 
ಸಿದ ಜಾತಕದ ನಕಲನ್ನು ಮೂಲೆಗೆಸೆಯುವಂತಿಲ್ಲ. ಹೀಗಾಗಿ ಅದನ್ನು 
ಹಿಡಿದುಕೊಂಡು ಮಗನ ಜಾತಕದೊಂದಿಗೆ ರಾಮಾ ಜೋಯಿಸರಲ್ಲಿಗೆ ಓಡಿ 
ದರು. ಹೋಗುವಾಗ ಮನಸ್ಸು ಇಬ್ಬಗೆಯಿಂದ ಮಾತನಾಡುತಿತ್ತು: "ದೊಡ್ಡ 
ವರ ಸಹವಾಸ ಬೇಡ; ದನದ ಕರು ಗಗನಕ್ಕೆ ಹಾರಬಾರದು' ಎಂಬ ವಿವೇಕ 
ಒಂದು ಕಡೆ. ಅವರಾಗಿ ನನ್ನಂಥವನ ನಂಟುತನ,ಬಯಸಿದರಿ ತಿರಸ್ಕಸುವುದು 
ಒಳಿತಲ್ಲ ಎಂಬ ಲೌಕಿಕ ಇನ್ನೊಂದು ಕಡೆ. ಆದರೆ ಆಗಲಿ) ಎಂಬ ಬಯಕೆ 
ಒಂದು ಕಡೆ; ಜಾತಕ ಕೂಡದೆ ನಂಟುತನ ಬಿದ್ದುಹೋದರೆ ಪಾರಾಗಬಹು 
ದಲ್ಲ ಎಂಬ ಅನುಮಾನ ಇನ್ನೊಂದು ಕಡೆ. ಈಗ ಆ ಎರಡು ಜಾತಕಗಳು 
ಕನ್ನಡಕವನ್ನೇರಿಸಿಕೊಂಡ ರಾಮಾಜೋಯಿಸರ ಅಂಗೈಯಲ್ಲಿ ಕುಣಿದಾಡು 
ತ್ರಿನೆ. “ಮಾಸ್ತರರಿ, ಹಿಂದೊಂದು ದಿವಸ ನಿಮ್ಮ ಮಗನ ಜಾತಕ ತಂದು 
ತೋರಿಸಿದ್ದು ನೆನಪಿದೆಯಲ್ಲ. ಈಗ ಅದೇ ವಿಶ್ವಾಸದಿಂದ ನೀವು ಬಂದಿದ್ದೀರಿ. 
ಈ ನಂಟುತನ ಬಹುಚೆನ್ನಾಗಿ ಹೊಂದುತ್ತದೆ; ದಾಂಪತ್ಯ ಸುಖಕ್ಕೆ ಯಾವ 
ಕೊರತೆಯೂ ಇಲ್ಲ” ಎಂದು ತೀರ್ಪು ಕೊಟ್ಟರು. ಶ್ರೀಪತಿ ರಾಯರ ಮಗಳ 

ಇತಕ ಎಂದು ಕೇಳಿದ ಮೇಲೆ, ಸಾರಿಗೆ ಒಗ್ಗರಣೆ ಹಾಕಿದರು. ಅಷ್ಟೆಲ್ಲ 
ಮುಗಿದ ಮೇಲೈ ಶಿವಪ್ಪಮಾಸ್ತರರು ತಮ್ಮ ಒಪ್ಪಿಗೆ ಕೊಟ್ಟಹಾಗೆಯೆ ಎಂದು 


ಜಾರುವ ದಾರಿಯಲ್ಲಿ ೭ 


ಶ್ರೀಪತಿ ರಾಯರು ತಿಳಿದರು. ಮಾಸ್ತರರ ಸ್ಥಿತಿಗತಿಗಳು ಅವರಿಗೂ ಗೊತ್ತು. 
“ಮಾಸ್ತರರೆ, ಹೇಗೂ ಇರಲಿ, ಲಗ್ನ ನಿಶ್ಚಯವಾದ ಹಾಗೇ ಅಲ್ಲವೆ? ಮದು 
ವೆಯ ಖರ್ಚುವೆಚ್ಚವನ್ನು ಕುರಿತು ನೀವು ಯೋಚಿಸಬೇಕಾಗಿಲ್ಲ. ಈ ಬಾರಿ 
ಬೇಸಗೆಯ ರಜೆಯಲ್ಲಿ ನಿಮ್ಮಮಗ ಊರಿಗೆ ಬಂದಾಗ ಒಂದು ಶುಭಕೆಲಸ 
ಮುಗಿಸಿ ಬಿಡುವ. ಇದಕ್ಕೆಲ್ಲ ನಮ್ಮ ಚಲಪತಿಯ ಒತ್ತಾಯ, ಅವನು ನಿಮ್ಮ 
ಹುಡುಗನ ಭಾರೀ ಸ್ನೇಹಿತ” ಎಂದು ಜಂಭದಿಂದ ಹೇಳುವಾಗ, ತನಗೆ ಇಷ್ಟ 
ವಿಲ್ಲ-ಎನ್ನುವ ಮಾತು ಕಿಟ್ಟಪ್ಪ ಮಾಸ್ತರರ ಬಾಯಿಯಿಂದ ಬಾರದಾಯಿತು. 
ಆದರೂ ಧೈರ್ಯಸಾಲದೆ, “ಆದರೆ ಮಗನಿಗೊಂದು ಕಾಗದ ಬರಿದು ನೋಡು 
ತ್ತೇನೆ” ಎಂಬ ಅನುಮಾನಾಂಶ ಉಳಿಸಿಕೊಂಡರು. “ಬರಿಯಿರಿ. ಒರಿಯುವು 
ದರಲ್ಲಿ ತಪ್ಪಿಲ್ಲ. ನಮ್ಮಚಲಪತಿಯಿಂದಲೂ ಬರೆಯಿಸಿದ್ದೇನೆ” ಎಂಬ ಅಪ್ಪಣೆ 
ಬಂದಿತು. 

ಚಲಪತಿಯ ಕಾಗದಕ್ಕೆ ಶಿವನಿಂದ ಥಟ್ಟನಿ ಪ್ರತ್ಯುತ್ತರ ಮಾತ್ರ 
ಹೊರಡಲಿಲ್ಲ. ಏಕೆಂದರಿ-ಶಿವನಿಗೆ ನಿದ್ಯಾಭ್ಯಾಸ ಮುಗಿಯುವ ಮೊದಲು 
ನಂಟುತನದ ವಿಚಾರ ಏನೇನೂ ಮನಸ್ಸಿಲ್ಲ. ಅಲ್ಲದೆ ತನ್ನ ಮತ್ತು ರಂಗ 
ರಾಯಕೊಡನೆ ಈ ಮೂರು ನಾಲ್ಕು ವರ್ಷಗಳಿಂದ ಬೆಳೆದು ಬಂದ ಆತ್ಮೀ 
ಯತೆಯ ದೆಸೆಯಿಂದಾಗಿ, ಅಂತಹ ಯಾವ ಕೆಲಸವನ್ನು ಮಾಡುವುದಿದ್ದರೂ 
ತನ್ನ ಶ್ರೇಯೋಕಾಂಕ್ಷಿಗಳಾದ ಅವರನ್ನು ಕೇಳದೆ ಮಾಡಬಾರದು. ತಂದೆಗೂ 
ಹೇಳದೆ ಇರಬಾರದು ಎಂದು ಆತ ನಿರ್ಣಯಿಸಿದ್ದ. (ಊರಿನ ವಿಚಾರ? 
ಎಂದ ಮೇಲೆ ತಂದೆಯಿಂದಲೂ ಕಾಗದ ಬಂದೀತು; ಒರಲಿ, ಬಂದ ಮೇಲೆ 
ನೋಡುವ- ಎಂದು ನಿಧಾನಿಸಿದ. ಆದರೆ ರಂಗರಾಯರಿಗೆ ಸಂಗತಿ ತಿಳಿಯಿ 
ಸದೆ ಇರಬಾರದೆಂದು, ಊರಿಂದ ಹೀಗೊಂದು ಕಾಗದ ಬಂದಿದೆ? ಎಂದು 
ಅವರಿಗೆ ಪತ್ರ ಬರೆದ. 

ಆ ಪತ್ರಕ್ಕೆ ಉತ್ತರ ಕಾಯುತ್ತಿದ್ದ ಗಳಿಗೆಯಲ್ಲೇ, ಉತ್ತರದ ಬದಲು 
ರಂಗರಾಯಕೀ ಬರುತ್ತಾರೆಂದು ಅವನು ನಿರೀಕ್ಷಿಸಿರಲಿಲ್ಲ. ಕಾಲೇಜಿನಿಂದ 
ಅವನು ಹಾಸ್ಟೆಲಿಗೆ ಮರಳುವಾಗ ಅವನ ಕೊಠಡಿಯೆದುರಿಗೆ ಅವರು ಕಾದು 
ನಿಂತಿದ್ದರು. “ಕಾಗದ ಬಂತೇ?” ಎಂದು ಕೇಳಿದ, *ಹೂಂ, ಬಂತಲ್ಲ. ನಾನು 
ಜವುಳಿ ಖರೀದಿಗೆ ಬರುವುದಿತ್ತು; ಏನು ಸಮಾಚಾರ ನೋಡುವ ಎಂದು. 
ಬಂದೆ* ಎಂದರು. ಆ ಸಂಜೆಯೆಲ್ಲ ಉಭಯ ಕುಶಲೋಪರಿಗಳಾದರೂ. 


ಇಲ ಜಾರುವ ದಾರಿಯಲ್ಲಿ 


ರಂಗರಾಯರು ಕುಳಿತಲ್ಲಿಂದ ಏಳಲಿಲ್ಲ. «ಹಾಸ್ಟೆಲಿನಲ್ಲಿ ಊಟಮಾಡಿ'ಎಂದರೆ 
ಮಾಡಿದರು; «ಕೊಠಡಿಯಲ್ಲಿ ಮಲಗಿ? ಎಂದರೆ ಮಲಗಿದರು. ರಾತ್ರಿ ಹಾಸ್ಟೆ 
ಲಿನ ಗದ್ದಲ ಶಾಂತವಾಗುವಾಗ ಹದಿನೊಂದು ಗಂಟೆಯಾಗಿರಬೇಕು. 
ಅನಂತರ ಮಲಗಿದಲ್ಲಿಂದಲೇ ರಂಗರಾಯರು ಕೆಮ್ಮುತ್ತ, “ಶಿವು, ನಾನು 
ನಿನ್ನನ್ನು ನೋಡುವುದಕ್ಕೆಂದೇ ಬಂದೆ” ಎಂದರು. 

“ನನ್ನನ್ನೇ?” 

“ಹೂಂ. ನೀನು ಬರೆದ ಕಾಗದ ನೋಡಿ ಗಾಬರಿಯಾಗಿ ಬಂಡೆ.” 

“ಅದಕ್ಕೇಕೆ ಗಾಬರಿ? ನಾನು ತಮಾಸೆಗೆಂದು ತಿಳಿಸಿದೆ. ನಿಮಗೆ ತಿಳಿ 
ಸದೆ ಏನೂ ಮಾಡಬಾರದೆಂದು ಕಂಡಿತು; ಬರಿದೆ. ಅವರು ನಮ್ಮೂರವರು. 
ಶ್ರಿಪತಿರಾಯರ ವಿಚಾರ ನಿಮಗೂ ಗೊತ್ತಿರಬೇಕು. ಚಲಪತಿ ಧಾರವಾಡ 
ದಲ್ಲಿ ನಾನಿದ್ದಾಗ ನಿಮ್ಮಲ್ಲಿಗೂ ಬಂದು ಹೋಗುತಿದ್ದನಲ್ಲ. ಅವನ ತಂದೆ 
'ಯದು. ನಾನಿನ್ನೂ ಉತ್ತರ ಬರೆಯಲಿಲ್ಲ.” 

“ಅದರಿಂದಲೇ ನನಗೆ ಗಾಬರಿಯಾಯಿತು;ಊರವರು ಎಂಬುದರಿಂದ, 
ಸಿನ್ನ ತೆಂದೆ, ದಾಕ್ಷಿಣ್ಯಕ್ಕೆ ಸಿಕ್ಕಿ ಎಲ್ಲಾದರೂ ಒಪ್ಪಿಗೆ ಕೊಟ್ಟು ಬಿಟ್ಟರೆ! ನಾನು 
ಈ ತನಕ ನನ್ನ ಮನಸ್ಸಿನಲ್ಲಿದ್ದ ಆಸೆಯನ್ನು ನಿನಗೆ ಹೇಳಿರಲಿಲ್ಲ. ಒಂದು 
-ದಿವಸ ಮಾತು ಬಂದಾಗ ನೀನು-ಯಣ ಗಿಣ-ಎಂದದ್ದು ನೆನಪಿದೆಯೆ?” 

“ಅದನ್ನೆಂದಾದರೂ ಮಕೆಯುತ್ತೇನೆಯೇ?” 

“ಆಂತಹ ಕಾಲ ಬಂದಲ್ಲಿ ಕೇಳುತ್ತೇನೆ- ಎಂದಿದ್ದೆ. ನಾನು ಈಗ ಅದ 
ಕ್ಕಾಗಿ ಬಂದೆ.” 

ಶಿವನಿಗೆ ಯಾವುದೂ ತಲೆಬುಡವಾಗಲಿಲ್ಲ. ಮನಸ್ಸು ಯೋಚನೆ 
-ಮಾಡತೊಡಗಿತು. ನಾಲ್ಕು ನಿಮಿಷಗಳ ಕಾಲ ಇಬ್ಬರೂ ಮೂಕರಾಗಿದ್ದರು. 
“ಮಲಗಿದಲ್ಲಿಂದಲೇ ರಾಯರು ಮಗ್ಗಲು ಮಗುಚಿ'ಶಿವನ ಕಡೆಗೆ ಮುಖವನ್ನು 
ಮಾಡಿ «ಕೇಳಲೇ? ಎಂದರು, ಮೈನಿಡಿದು ಮಂಚದಲ್ಲಿ ಕುಳಿತೂ ಕುಳಿತರು. 

“ನೀವು ಹಾಗೆನ್ನಬೇಕೆ? ಯಣ ಸಲ್ಲಿಸುವ ಯೋಗ್ಯತೆ ನನಗೆ ಬರಲಿ 
ಎಂದು ಆಶೀರ್ವದಿಸಬೇಕಾದವರು ನೀವು.” 

“ಶಿವೂ, ನೀನು ಅಂತಹನೆಂದು ಗೊತ್ತು ನನಗೆ, ಅಷ್ಟು ವಿಶ್ವಾಸ ನನ 
ಗಿದೆ. ನಾನು ಇದಕ್ಕಾಗಿ ಬರಬೇಕಿರಲಿಲ್ಲ-- ಆದರೂ ಬಂದೆ, ನನ್ನ ಹೆಂಡ 
ತಿಯ ಒತ್ತಾಯಕ್ಕೆ. ಅವಳಿಗೆ ಕಾಗದ ನೋಡಿ ತುಂಬ ಗಾಬರಿಯಾಯಿತು. 


ಜಾರುವ ದಾರಿಯಲ್ಲಿ ೧೯ 


ತ್ತಿ 
ಮುಗಿಸಿದಳು. ಅವಳನ್ನು ನಿನಗೆ ಕೊಡಬೇಕೆಂದು ನಮ್ಮಿಬ್ಬರ ಇಷ್ಟ. ನೀನೂ 
ನೋಡದ ಹುಡುಗಿಯಲ್ಲ. ತಿಳಿಯದವಳೂ ಅಲ್ಲ. ಮದುವೆಯಾಗುವಿ- 
ಎಂದಾದರೆ ಈ ಬೇಸಿಗೆಯಲ್ಲೇ ಮುಗಿಸಿ ಬಿಡುವ. ಇಲ್ಲದಿದ್ದರೆ ನಿನ್ನ ತಂದೆ 
ಯ, ಊರವರ ದಾಕ್ಲಿಣ್ಯಕ್ಕೊಳೆಗಾಗಿ ಲ 2 K 

ತುಸು ಹೊತ್ತ ಶಿವು ಮಾತನ್ನೇ ಆಡಲಾರನಾದ. ಕುಳಿತು ಅವರ 
ಮುಖವನ್ನೇ ನೋಡಿದ. ಕಿಟಿಕಿಯಿಂದ ಬರುವ ಹೊರದೀಪದ ಬೆಳೆಕು ಸಾಲ 
ದೆಂದು, ದೀವಿಗೆ ಬೆಳಗಿದ. ಅವರ ಚಿಂತೆ, ಆತುರ, ವಿನಯಪೂರಿತವಾದ 
ನಯನಗಳನ್ನೆ ನೋಡಿದ. ಅವರ ಉಪಕಾರವನ್ನೆ ೪ ನೆನೆವ, ಆ ಗಳಿಗೆಗೆ 
ಅವಸಿಗಸಿಸಿದ್ದೆಂದಕೆ-ಮದುವೆಯಾಗ:ವಲ್ಲಿ, ಎಸ್ಬಿದ್ದರೂ ಅಪರಿಚಿತ ವ್ಯಕ್ತಿ 
ಯನ್ನೇ ಆಗಬೇಕು. ಇಂದು, ಇಂದುಮತಿ, ತುಸುವಾದರೂ ಪರಿಚಿತೆ. 
ತುಸುವೇಕೆ? ಸಾಕಷ್ಟು. ಅಲ್ಲದೆ ರಂಗರಾಯರು ಹೊರಿಸಿರುವ ಯಣ ಸ್ವಲ್ಪ 
ವಲ್ಲ. ಆರಂಭದಲ್ಲಿ ಯಾವೊಂದೂ ಶರ್ತ ಹಾಕಿದವರಲ್ಲವಾದರೂ, ಇಂತಹ 
ವೇಳೆಯಲ್ಲಿ «ಒಲ್ಲೆ' ಎನ್ನುವ ಧೈರ್ಯವಿಲ್ಲ. ಅದು ಸಜ್ಜನಿಕೆಯಲ್ಲ. ಯೋ 
ಚಿಸಿ ಒಮ್ಮೆಗೇ ಉತ್ತರ ಹೇಳಲಾರದೆ “ಮಲಗಿ; ನಾನಿದ್ದೇನೆ; ನೀವಿದ್ದೀರಿ. 
ಬೆಳಿಗ್ಗೆ ನೋಡುವ” ಎಂದನು. 

ಬೆಳಿಗ್ಗೆ ಮುಖವನ್ನು ತೊಳೆದು, ಉಪಹಾರ ತ7ಸಿಕೊಂಡು, ಆದನ್ನು 

ಸ 


ಇದ್ದ ಸಂಗತಿಯನ್ನು ಹೇಳುತ್ತೇನೆ. ನಮ್ಮ ಇಂದುಮತಿ, ಈ ವರ್ಷಮೆಟ್ರಿಕ್‌ 
ಮಿ 


[a] 


ಮೆಲ್ಲುತ್ತ, ಲಘು ಮನಸ್ಸಿನಿಂದ ಅವನು ಆಡಿದ ಮಾತೆಂದರೆ “ನಾನು 
ನಿಮಗೇಕೆ ಆ ಕಾಗದವನ್ನು ಬರೆದೆ? ನಿಮ್ಮ ಅನುಮತಿ, ಮಾತನ್ನು ಕೇಳದೆ 
ಏನೂ ಮಾಡಬ:ರದೆಂಬ:ದರಿಂದ. ನೀವೆನ್ನುವುದು ನನ್ನ ಹಿತಚಿಂತನೆಯ 
ದೃಷ್ಟಿಯಿಂದಲೇ. ನಾನು ನಾಳೆಯಾದರೂ ಯಾರನ್ನಾದರೂ ಮದುವೆಯಾ 
ಗಲೇಬೇಕು. ನಿಮ್ಮ ಇಂದುವನ್ನು ಆಗಬಾರದೆಂದಿಲ್ಲ. ಆದರೆ ಓದು ಮುಗಿ 
ಯುವ ತನಕ ಕಾದರೆ ಆಗದೇ? ಉಳಿದ ಭೀತಿ ನಿಮಗೆ ಬೇಡ” ಎಂದ. 

ರಂಗರಾಯರಿಗೆ ತೃಪ್ತಿಯಾಯಿತು. ಶಿವುಗೆ ತಾನೊಂದು ಮಹಾ 
ಕೆಲಸವನ್ನು ಮಾಡಿದೆ-ಎಂದು ಅನಿಸಲೂ ಇಲ್ಲ. ಮುಂದೆ ತಾನಾಗಲೀ, 
ತನ್ನ ತಂದೆಯಾಗಲೀ ತೊಡಕಿಗೆ ಗುರಿಯಾಗಬಾರದೆಂಬುದರಿಂದ, ತಾನು 
ವಚನಬಂಧಿತನಾದ ವಿಚಾರದಲ್ಲಿ ತಂದೆಗೆ ಪತ್ರ ಬರೆದ. ಚಲಪತಿಗೂ ಒಂದು 
ಕಾಗದವನ್ನು ಬರಿದು ಹಾಕಿದ. 


೨೦ ಜಾರುನ ದಾರಿಯಲ್ಲಿ 


ಆದಕೆ ಈ ಪ್ರಕರಣವು ಅಷ್ಟು ಸುಲಭದಲ್ಲಿ ಮುಗಿಯಲಿಲ್ಲ. ಶ್ರೀಪತಿ 
ಇಯರ ದಾಕ್ಷಿಣ ಬರಸ ಹೆಚ್ಚಾದುವು. ಬರಿಯ ನಕಾರದಿಂದೆ 
ಶಿವು ತಂದೆಯನ್ನು ಸಮಾಧಾನಪಡಿಸಲಾರಸಾದ್ದ ಕ್ಕೆ ಇರಣಗಳನ್ನು ಕೊಟ್ಟು 
ಕಾಗದ Se ರಂಗರಾಯರ. ಹೆಸರನ್ನು ಉಪಯೋಗಿಸ 
ಬೇಕಾಯಿತು. ಇದರಿಂದ ತಂದೆಯಿಂದ ಮತ್ತೊಂದು ಪತ್ರ ಬಂದಿತು. 
“ನೀನು ರಂಗರಾಯರಿಂದ ಪಡೆದ ಸಾಲವನ್ನು ಶ್ರೀಪತಿರಾಯರು ಒಮ್ಮೆಲೇ 
ಕೊಟ್ಟು ಮುಗಿಸುವುದಲ್ಲದೆ, ಮುಂದಿನ ಎರಡು ವರ್ಷಗಳ ಹೊರಿಯನ್ನೂ 
ಹೊರುತ್ತಾ ರಂತೆ” ಎಂದು ಬರಿಯುವಂತಾಯಿತು. ಶಿವು ನಿಜಕ್ಕೂ ಬಿಕ್ಕ ಟ್ಟಿ ಗ 
ಗುರಿಯಾದ. ಆದರೆ ತನ್ನ ಕರ್ತವ್ಯವೆಂದು ಚೆನ್ನಾಗಿ ಬಲ್ಲ ಡೆ ಬ 
ರಾಯರಿಗೆ ಈಯೊಂದು ಕಾಗದ ಬರೆದ: “ಸುಮ್ಮನೆ ಕುಳಿತರೆ ದಾಕ್ಷಿಣ್ಯದ 
ಉರುಳಿಗೆ ಕೊರಳುಕೊಡುವ ಸ್ಥಿತಿ ಬರುವಂತಿದೆ. ನೀವು ಇಷ್ಟಪಟ್ಟಲ್ಲಿ ಈ 
ಬೇಸಿಗೆಗೇನೆ ಲಗ್ನ ನಿಶ್ಚಸುವುದು ಒಳಿತು. ಹೊರಗಾರಿಗೂ ಸುದ್ದಿ ಬೇಡೆ. 
ಅನಂತರ ಯಾರ ಒತ್ತಾಯಕ್ಕೂ ಅವಕಾಶವಿಲ್ಲವಲ್ಲ. ತಂದೆಗೆ--ರಜೆಗೆ 
ಬಂದಾಗ ವಿಚಾರಮಾಡಬಹುದು-ಎಂದು ಬರೆಯುತ್ತೇನೆ” ಎಂದು ಕಾಗದ 
ಬರೆದ. 
ರಜೆ ಬಂದಿತು. ಶಿವು ನೆಟ್ಟಗೆ ಧಾರವಾಡಕ್ಕೆ ಹೋದ. ರಂಗರಾಯರ 
ಅಳಿಯನಾಗುವ ನಿಶ್ಚ ಸಾರ ಮದುವೆಯ "ದಿನವನ್ನು ನಿಶ್ಚೆ ಸಿ ತಂದೆಗೆ 
ತಂತಿ ಕೊಟ್ಟ. ಮಗನ ಕೆಲಸ ನೋಡಿ, ಕಿಟ್ಟಪ್ಪ ಮಾಸ್ತರರು "ಸ್ವಾಭಾವಿಕ 
ವಾಗಿ ರೇಗಿದರು; ಬೇಸರಿಸಿದರು. "ಕರುವಿಗೆ ಕೊಂಬು ಬಂದಕಿ ಹಾಯದೆ 
ಇರುತ್ತದೆಯೆ” ಎಂದುಕೊಂಡರು, ಅಲ್ಲದೆ ಮನಸ್ಸು ಮುರಿದು, ಮದುವೆಗೆ 
ಹೋಗದೆ ಕುಳಿತುಬಿಟ್ಟರು. ಆ ರೀತಿಯಿಂದಲಾದರೂ ಶ್ರೀಪತಿರಾಯರಿಂದ 
ಮರ್ಯಾದೆಯನ್ನು ಸಂಪಾದಿಸಿದರು. ಈ ವಿಚಾರದಲ್ಲಿ ಮೋಸ ಕೊಟ್ಟಾತ 
ಮಗನೇ ಹೊರತು ತಂದೆಯಲ್ಲ-ಎಂದು ಅವರಿಗನಿಸಿತು. “ನನ್ನನ್ನು ಮಂಗಾ 
ಡಿಸಿ ಬಿಟ್ಟ? ಎಂದು ಕಿಟ್ಟಪ್ಪ ಮಾಸ್ತರರು ನಾಲ್ಕು ಜನರ ಮುಂದೆ ದೂರಿ, 
ತಮ್ಮ ಮರ್ಯಾದೆಯನ್ನು ಉಳಿಸಿಕೊಂಡರು. ತಂದೆ ತಾಯಿಯರಿಬ್ಬರೂ 
ಮದುವೆಗೆ ಬಂದಾರು-ಎಂದು ನಿರೀಕ್ಷಿಸಿದ್ದ ಶಿವುಗೆ ಮಾತ್ರ ತುಂಬ ಬೇಸರ. 
ಮದುವೆಯಾದ ನಾಲ್ಕು ದಿನಗಳಲ್ಲಿ ಮಡದಿ ಸಹಿತನಾಗಿ ಕಾಳೂರಿಗೆ ಹೋದ. 
ನೆಯನ್ನು ಹೊಕ್ಕಾಗ, ತಾಯಿ ತಂದೆಯರ ಮನಸ್ಸು ತಣಿಯಿತು. ಮಗನ 


ಜಾರುವ ದಾರಿಯಲ್ಲಿ ೨೧ 


ಉಭಯಸಂಕಟದ ವಿಚಾರಗಳನ್ನು ಕೇಳಿದಾಗ, ಒಂದು ಬಗೆಯ ಸಮಾ 
ಭಾನವೂ ಆಯಿತು. “ನಾನೇನು ಮಾಡಲಿ ಮಗು, ನೀನು ಅಲ್ಲಿ ದಾಕ್ಷಿ 
ಕ್ಯಾಕ್ಕೆ ಬಿದ್ದ ಹಾಗೆ, ನಾನು ಇಲ್ಲಿ ಶ್ರೀಪತಿರಾಯರ ಹಂಗಿಗೆ ಗುರಿಯಾದೆ. 
ಎಷ್ಟೆಂದರೂ ದೊಡ್ಡವರು. ಸಿಟ್ಟಾಗದೆ ಉಳಿದಾರಿಯೇ?ದೇವರು ಒಳ್ಳೆಯದು 
ಮಾಡಲಿ” ಎಂದು ಹರಸಿದರು. ತಂದೆಯ ಬೇಸರ ಅಳಿಯಿತು. ತಾಯಿ 
ಬೇಸರಿಸುವುದಕ್ಕೆ ಕಾರಣವಿರಲಿಲ್ಲ. ಹೊಸತಾಗಿ ಮನೆಗೆ ಬಂದ ವಧುವಿಗೆ 
ಕಿಂಚಿತ್ತು ಆಸಮಾಧಾನ; ಬೇಸರ. ಮನೆ ಬಡವರ ಕಿರಿಯ ಗುಡಿಸಲು. 
ಊರಿನ ಆವರಣ ಸುಂದರವಾಗಿದ್ದರೂ ಸಿರಿವಂತವಾಗಿರಲಿಲ್ಲ. “ಇದೆಂತಹ 
ಊರು” ಎಂದು ಮನಸ್ಸಿಗನಿಸಿದರೂ, ಬಾಯಿಂದ ಭಾವನೆಯನ್ನು ಬಹಿರಂಗ 
ವಾಗಿ ಪ್ರಕಟಿಸಲಿಲ್ಲ. ಶಿವು ನಾಲ್ಕು ದಿನ ಮನೆಯಲ್ಲಿದ್ದು, ಒಂದೆರಡು ದಿನ 
ತನ್ನ ಸೋದರಮಾವನ ಮನೆಗೂ ಹೋಗಿ ಆರತಿ, ಅಕ್ಷತೆ ಮಾಡಿಸಿಕೊಂಡು, 
ಆಶೀರ್ವಾದ ಪಡೆದು, ಚುಟುಕಿನಲ್ಲಿಯೆ ಧಾರವಾಡಕ್ಕೆ ಮರಳಿಬಿಟ್ಟ. ಅಲ್ಲಿ 
ಕೆಲವು ದಿನ ಕಳೆದು, ನೇರಾಗಿ ಮುಂಬಯಿಗೆ. ಇನ್ನೆರಡು ವರ್ಷಗಳ ಅಭ್ಯಾಸ 
ಮುಗಿಯಿತೆಂದರೆ ಆತನು ಸ್ವತಂತ್ರನಾಗಬಲ್ಲ; ಸ್ವಾವಲಂಬಿಯಾಗಬಲ್ಲ; 
ನಾಲ್ಕು ಜನಗಳಿಗೆ ಬೇಕೆನಿಸಿಕೊಳ್ಳ ಬಲ್ಲ. 

ಅವನು ಮುಂಬಯಿಯನ್ನು ಸೇರಿದ ಒಂದು ವಾರದೊಳಗಾಗಿಯೆ 
ಅವನತಂದೆಯಿಂದ ವಿಚಿತ್ರವಾದೊಂದು ಕಾಗದ ಬಂದಿತು. ಅದರ ಸಾರಾಂಶ 
ಹೀಗಿತ್ತು: “ಮಗೂ, ನೀನು ಮದುವೆಯಾದುದು ನನಗೆ ಸಂತೋಷವೇ. 
ನಾನು ಅದಕ್ಕೆ ಬಾರದಿದ್ದುದಕ್ಕಾಗಿ ತುಂಬಾ ಬೇಸರಪಟ್ಟಂತೆ ಕಾಣುತ್ತದೆ. 
ಆ ವಿಚಾರವನ್ನು ಮರಿತುಬಿಡು. ನಾನೇಕೋ ಆ ಗಳಿಗೆಯಲ್ಲಿ ಸಿಟ್ಟುಗೊಂಡೆ, 
ಅಂಜಿದೆ. ಅಂಜಬಾರದಿತ್ತು. ಹಾಗೆ ಮಾಡಬಾರದಿತ್ತು. ನಿನ್ನನ್ನು ಬಿಟ್ಟು 
ನನಗೆ ಬೇಕೆ ಯಾರು ಇದ್ದಾರೆ? ನನ್ನ ಮಾಸ್ತರಿಕೆಗೆ ನಿವೃತ್ತಿ ಬಂದಿತು. 
ಏನೋ, ವಾಸಪ್ಪ ಸಾಹುಕಾರರು ಮೊದಲಿನಂತೆ ನಡೆಸಿಕೊಂಡು ಬಂದಿ 
ದ್ಹಾರಿ. ಆದರೆ ಇಷ್ಟು ಪ್ರಾಯ ಸಂದ ಬಳಿಕ, ಮೊದಲಿನ ಹಾಗೆ ದುಡಿ 
ಯುವುದು ಸಾಧ್ಯವೇ? ನಿನ್ನ ತಂಗಿಗೆ ಲಗ್ನ ಮಾಡಿಸಿದೆನಾದಕೆ ನನ್ನೆಲ್ಲ ಹೊಕಿ 
ಇಳಿಯಿತು. ಮುಂದೆ ತಾಯಿತಂದೆಯರ ಭಾರವನ್ನು ಹೊರುವ ಹೊಣೆ 
ನಿನ್ನದು.ನೀನು ಓದನ್ನು ಮುಗಿಸಿ ಊರಿಗೆ ಬರುತ್ತೀಯಾ? ನಮಗೆಲ್ಲ ಒಂದು 
ಗೌರವ ತರುತ್ತಿಯಾ?” ಎಂದು ಬಯಸಿ ಬರೆದಿದ್ದರು. 


೨೨ ಜಾರುವ ದಾರಿಯಲ್ಲಿ 


ಶಿವನ ಮನಸ್ಸು ವಿಚಾರಕ್ಕೊಳಗಾಯಿತು! “ನನ್ನ ತಂದೆ ಹೀಗೇತಕ್ಕೆ 
ಬರೆದರು? «ನನ್ನ ಮೇಲೆ ಅವಿಶ್ವಾಸವೆ? ಅ ಅವರನ್ನು ಸಾಕ್‌ ಹೋದಕರಿ ಕು 
ಅವರಿಗೆ ಮಗನೆನಿಸಿಯೇನೆ? ಈ ಕಾಗದದ ಒಕ್ಕಣೆಯ ಯನ್ನು ಕಾಣುವಾಗ 
ಉದ್ದೇಶಪಟ್ಟು ಅದನ್ನು ಬರೆದಂತೆ ಕಾಣುತ್ತದೆ. ನನಗಾಗಿ ಬರಿದುದಕ್ಕಿ ೦ತ 
ತಮಗಾಗಿ ಬರಿದಂತೆ ಕಾಣುತ್ತದೆ. ಓದು ಮುಗಿದೆ ಮೇಲೆ, ನಾನು ಇಕಿ 
ಚಾಕರಿಯನ್ನು ಹಿಡಿದು ಊರುಬಿಟ್ಟು ಹೆ ಹೋಗಿಯೇ ನೆ೧ಬ ಬೆದರಿಕೆ ಬಂದಿರ 
ಬೇಕು” ಎಂದಲ್ಲ ಯೋಟಿಸಕೊಡಾ ನನು: ಈ ವಿಚಾರ ಸರಣಿ ಸಮನಾದ 


ತೀರ್ಮಾನಕ್ಕೆ ಬರುವ ಮುಂಚೆಯೆ, ಇಂದುಮತಿಯಿಂವ ಬೇಕೊಂದು ಪತ್ರ 
ಬಂದಿತು. ಬಹುಮಟ್ಟಿಗೆ ಆ ಪತ್ರವೆಲ್ಲ, ಕಾಗದ ತುಂಬಿಸುವು ದಕ್ಶೇನೆ 


ಬರೆದ ವಿಷಯಗಳಿಂದ ಕೂಡಿದ್ದು, ಅಂಥವುಗಳಲ್ಲಿ ಮನಸ್ಸನ್ನು ನಿಂಚಿಬಂದ 
ಒಂದೆರಡು ವಾಕ್ಯಗಳೂ ಸೇರಿದ್ದುವು. ಈ ವರಿಗೆ NR ವಿಷಯ; 
ಕಾ ಕುರಿತಾದ ತನ್ನ ಅಭಿಪ್ರಾ ಯ! “ನೀವು ನಿಮ್ಮ ಊರನ್ನು 
ರಿತು ಹೊಗಳಿದ್ದೇ ಹೊಗಳಿದ್ದು s ಏನಿಷೆ ಅಲ್ಲಿ! ಕ ಹಳ್ಳಿ; ನಾಲ್ಕು ದಿನ 


ವಿದ್ದೇ ಬೇಸರಬಂತು. ಎಷ್ಟಕ್ಕೂ ನಮ್ಮ ಧಾರವಾಡ ನಕ ಎಂದು ಬರೆ 


ದಿದ್ದಳು. ಇವೆರಡು ಪತ್ರಗಳೂ ಅವನ ಮನಸ್ಸಿಸಲ್ಲಿ ಪ್ರೇರಿಸಿದ ಎರಡೆರಡು 
ವಿಚಾರ ಸರಣಿಗಳ ನರುಸೆ ಆತ ಓಲಾಡುವಂತಾಯಿತು. ಆತ ತನಷ ಫೆ 
ಯೋಚಿಸತೊಡಗಿದೆ: "ನಮ್ಮ ತಂದೆಗನಿಸಿರಬೇಕು. ನಾನು ರಂಗರಾಯರ 
ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು, ಅವರ ಮಗಳನ್ನು ಮದುವೆಯಾದ ಹಾಗೆ, ಾಳೆ 
ದಿನ ಧಾರವಾಡದಲ್ಲಿ ನೆಲಸಿ ವೈದ್ಯಕೀಯ ವೃತ್ತಿಯನ್ನು 

ತಾವು ಅಲ್ಲಿಗೆ ಬರುವಂತಿಲ್ಲ. ಮಗ ಊರಿಗೆ ಬಾರದೆ ತಮ್ಮನ 
ಎಂಬ ಯೋಚನೆ ಬಂದು, ಬಂದ ಗಳಿಗೆಯಲ್ಲೆ ಹೀಗೆ ಪ 
ಪಾಪ! ಅವರ ಅನುಮಾನವು ಸಹಜವಾದದ್ದೇ. ಆದರೆ ನಾನು ಮಾವನಿಂದ 
ಹಣ ಕೊಂಡ ಮಾತ್ರಕೆ ನನ್ನನ್ನು ಮಾರಿಕೊಂಡೇನೇ? ಅಷ್ಟೆಲ್ಲ ಬೇಡ. 
ಮಗಳನ್ನು ಮಾಡಿಕ ಮಾತ್ರ ಹಣಕೊಡುತ್ತೇನೆ ಇಲ್ಲವಾದರೆ ಇಲ್ಲ- 
ಎಂದಿದ್ದಕಿ ಖಂಡಿತಕ್ಕೂ ನಿರಾಕರಿಸುತ್ತಿದ್ದೆ. ಹಾಗೇನಿಲ್ಲದೆ ನನಗೆ ಸಹಾಯ 
ಮಾಡಿದರು. ಆ ಸಹಾಯವನ್ನು ತೀರಿಸತಕ್ಕ ಯಣ ಎಂದೇ ತಿಳಿದಿದ್ದೇನೆ. 
ಅದರಿಂದ ಮುಕ್ತನಾಗುವ ಯೋಚನೆ ಮಾಡಿದ್ದೇನೆ? ಎಂದು ತರ್ಕಿಸಿ 


ತಂದೆಯ ಆನುಮಾನಕ್ಕಾಗಿ ನ ನಕ್ಕ. ಅವರ ಕಾಗದಕ್ಕೆ ಉತ್ತರವಾಗಿ «ಆಷ್ಟಾ, 


ಆಸ 


ಜಾರುವ ದಾರಿಯಲಿ ತಫ 


ನನಗೆ ಸರಕಾರಿ ನೌಕರಿಯನ್ನು ಹಿಡಿಯಬೇಕೆಂಬ ಇಚ್ಛೆ ಯೇ ಇಲ್ಲ. ನೀವು. 
ಕಾಳೂರಿನಲ್ಲೇ ಹುಟ್ಟಿ ಅಲ್ಲೆ ೇ ಬೆಳೆದು ನಾಲ್ಕು ದಕ್ಕ ಳಿಗೆ ಶಿಕ್ಷಣಕೊಟ್ಟು, 
"ನಮ್ಮ ಮಾಸ್ತರು? es ಹೇಗೆ ನಾಲ್ಕು ಮಂದಿಗೆ ಕ 
ದ್ರೀಕೋ ನಾನೂ ಹಾಗೆಯೇ ಆಗಬೇಕು. ಹುಟ್ಟಿದ ಊರಿಗೆ ನನ್ನಿಂದ 
ಒಂದಿಷ್ಟಾದರೂ ಪ್ರಯೋಜನವಾಗಬೇಕು ಎಂಬ ಆಸೆಯಿದೆ, ಅಲ್ಲದೆ ನಿಮ್ಮ 
ಕಷ್ಟದಲ್ಲಿ ನನ್ನನ್ನು ಬೆಳೆಸಿ ನಾನೊಬ್ಬ ಮನುಷ್ಯ ಎಂದು ಮಾಡಿದ ನಿಮ್ಮನ್ನು 
ನಡುದಾರಿಯಲ್ಲಿ ಬಿಡುತ್ತೇನೆಯೇ? ಅಂತಹ ಅಂಜಿಕೆ ಬಂದು ಈ ಕಾಗದ 
ಬರಿದಿರಾ? ಕಾಳೂರಿಗೇನೆ ಬಂದು ಅಲ್ಲಿಯೆ ಒಂದು ದವಾಖಾನೆ ತೆರಿಯುವ 
ಯೋಚನೆ ನನ್ನದು. ಅದೇನು ದೊಡ್ಡ ಊರಲ್ಲ, ನಿಜ. ಆದರೆ ನಾವು ಹುಟ್ಟಿದೆ 
ಊರು ಯಾವಾಗಲೂ ನಮಗೆ ದೊಡ್ಡದೇ? ಎಂದು ಬರಿದ. ಆ ಪತ್ರವನ್ನೋ 
ದಿದ ಮಾಸ್ತರರಿಗೆ ಮಗನ ಮಾತಿನ ಮೇಲೆ ಸಂಪೂರ್ಣ ಭರವಸೆಯುಂಬಾಗಿ 
ಸಂತೋಷವುಂಟಾಯಿತು ಎಂದು ಹೇಳಬೇಕಾಗಿಲ್ಲ. 

ತಂದೆಗೆ ಕಾಗದ ಬರೆದ ಭರದಲ್ಲಿ, ಶಿವು ದೇಶಪ್ರೇಮವನ್ನು ಕುರಿತಾಗಿ 
ಮಡದಿಗೂ ಒಂದು ದೀರ್ಥ ಪ್ರಬಂಧ ಬರಿದುಬಿಟ್ಟ. ಹ ನಮ್ಮ ಕಾಳೂರಿಗೆ 
ಬನಾಗಿದೆಯಂತೆ? ಯಾವ ಚೆರುವು ಕಡಿಮೆಯಾಗಿದೆ? ದೊಡ್ಡ ಅಂಗಡಿ. 
ಗಳಿಲ್ಲ; ಮಾಳಿಗೆಯ ಮನೆಗಳಿಲ್ಲ, ದಾಮರು ಬಳೆದ ರಸ್ತೆಗಳಿಲ್ಲ, ವಿದ್ಯು 
ದ್ದೀಪಗಳಿಲ್ಲ. ನಿಜ; ಆದರಿ ಸುತ್ತಲಿನ ನಿನರ್ಗ ಎಷ್ಟು ಚೆನ್ನಾಗಿದೆ! ಜನ ಎಷ್ಟು 
ಸರಳರು! ಸಜ್ಜನರು! ಅವರ ಜೀವನ ಎಷ್ಟು ಚೆಲುವಿನದು. ಅಲ್ಲದೆ ಹುಟ್ಟಿದ 
ಊರನ್ನು ನನಗಂತೂ ಮರಿಯುವುದು ಸಾಧ್ಯ ವೆ? ನಿನಗೆ ನಿನ್ನ ಧಾರವಾಡದ 
ಓಣಿ, ರಸ್ತೆಗಳ ಮೋಹವಿದ್ದಂತೆ ನನಗೆ ನಮ್ಮೂರಿನ ಹೊಳೆ, ಕಡಲ್ಕು 
ಗದ್ದೆ ಏರಿ, ತೆಂಗಿನ ತೋಟಗಳ ಮೋಹ. ನನ್ನನ್ನು ಮೆಚ್ಚುವವರು ಇವನ್ನೂ 
ಮೆಚ್ಚಲು ಕಲಿಯಬೇಕು” ಎಂದು ಬರೆದ. ಹೇಗೂ ಇರಲಿ, ಮುಂಡೆ 
ಸರಿದ ಎರಡು ವರ್ಷಗಳ ಕಾಲದಲ್ಲಿ ಗಂಡ ಹೆಂಡಿರ ಪತ್ರ ವ್ಯವಹಾರದಲ್ಲಿ, 
ಮುಖತ: ನಡೆದ ಸಲ್ಲಾಪಗಳಲ್ಲಿ, ಅವರವರ ಊರಿನ ಮೆಚ್ಚು, ಕೆಚ್ಚುಗಳ 
ವಿರಸ ತಿರುಗಿ ಉಂಟಾಗದೆ ಸಂತೋಷದಿಂದಲೇ ಸರಿಯಿತು. 

ಮದುವೆಯಾದ ಮೊದಲ ವರ್ಷದ ಯುಗಾದಿಗೆ ಮಾಸ್ತರರು "ರಜೆಗೆ 
ಬರುವಾಗ ನಿನ್ನ ಇಂದುವನ್ನು ಕರೆದು ತಾ? ಎಂದು ಬಕಿದಿದ್ದ ರು. ಆ ರಜೆ 
ಯಲ್ಲಿ ಜಡ ಅವನ ಜತೆಗೆ ಹೋಗಲು ಒತ್ತಾಯ ಬೇಕಾ ಇಯಿತ್ತು, 


೨೪ ಜಾರುವ ದಾರಿಯೆಲ್ಲಿ 


*ನೀವೇ ಹೋಗಿ ಬನ್ನಿ; ಬೇಗನೆ ಬಂದುಬಿಡಿ” ಎಂದಂದರೂ ಯೌವನದ 
ಬಯಕೆಗಳೂ, ಪತಿಯ ಚೆಲುವಿನ ಮಾತುಗಳೂ ಅವಳನ್ನು ಗೆದ್ದುವು. 
ಆ ಬಾರಯಂತು ಶಿವು ತುಂಬ ಜತನ ವಹಿಸಿದ್ದ. ಅವನ ಮನೆ ಚಿಕ್ಕ 
ಮನೆ. ತೀರ ಇಕ್ಕಟ್ಟಿನ ಗುಡಿಸಲು. ಹೊರಗಿನ ತೋಟ ವಿಶಾಲವಾಗಿತ್ತು. 
ಮನೆಯ ಗೂಡಿನಲ್ಲಿ ದಿನವೆಲ್ಲ ಕುಳಿತಿದ್ದು ಆಕೆಗೆ ಬೇಸರ ಬರಬಾರದೆಂದು 
ಮುಂಬಯಿಯ ನವದಂಪತಿಗಳಂತೆ, ಕೈ ಹಿಡಿಯುವುದೊಂದನ್ನು ಬಿಟ್ಟು, 
ಅವಳನ್ನು ಊರಿನ ಕಡಲಿಗೆ, ಬಯಲಿಗೆ ನಿತ್ಯವೂ ಆಲೆದಾಟಕ್ಕೆ ಒಯ್ಯು 
ತ್ತಿದ್ದ. ಚೆಲುವಿನ ನೋಟಗಳನ್ನು ಕಂಡು ತಾನು ಮೆಚ್ಚಿ, ಹೆಮ್ಮೆಯಿಂದ 
“ಇದು ಚೆನ್ನಾಗಿಲ್ಲವೆ!” ಎಂದು ಕೇಳುತಿದ್ದ. ಚೆನ್ನಾಗಿಲ್ಲ ಅನ್ನಲಾರಳು; 
ಚೆನ್ನಾಗಿದೆ ಅನ್ನದಿರಲಾರಳು, “ಆದರೆ ಊರು ಮಾತ್ರ, ಊರಿಂದರೆ ಪೇಟಿ 
ಯಾಕೋ ಹಾಳು ಸುರಿಯುತ್ತದೆ. ಯಾವ ರಾಯನ ಕಾಲದ್ದೋ? ಬರಿಯ 
ಹುಲ್ಲಿನ ಮನೆಗಳು. ಲಕ್ಷಣವಿಲ್ಲ, ಒನಪಿಲ್ಲ, ಒಯ್ಯಾರವಿಲ್ಲ. ಪೇಟೆಗೆ 
ಗೆಲುವು ಬರಲು ದೊಡ್ಡ ಅಂಗಡಿಗಳಿರಬೇಕು. ತುಂಬ ಸಾಮಾನುಗಳಿರ 
ಬೇಕು. ಇರುವ ಸಾಮಾನುಗಳನ್ನು ಆಕರ್ಷಕವಾಗಿ ಇಟ್ಟು ತೋರಿಸುವ 
ಚಲಾಕಿ ಬೇಕು. ಬರಿಯ ಗೊಡ್ಡು ಜನಗಳು” ಎಂದಿನ್ನುತ್ತಾಳೆ ಅವಳು. 
ಅವನ್ನೊಪ್ರಿಯೆ ವಾದಿಸಬೇಕಾಗುತ್ತದೆ ಶಿವು. “ಜನರು ಬಡವರಾದರೆ 
ಏನು ಮಾಡಿಯಾರು? ಮಾಳಿಗೆ ಮನೆ, ದೊಡ್ಡ ಮಂಡಿಗಳು ಸುಮ್ಮನೆ ಬರು 
ತ್ತವೆಯೆ? ನಿಮ್ಮ ಧಾರವಾಡದಲ್ಲಿ ಒಂದು ಮಾಳಮಡ್ಡಿ ನೋಡಬಹುದು. 
ಪೇಟಿ ತಕ್ಕಮಟ್ಟಿಗಿದೆ. ಇನ್ನು ಆ ಕೈಟರ್‌ ಓಣಿಯೋ, ದೇಸಾಯರ ಓಣಿ 
ಯೋ, ಮೆಣಸಿನ ಕಾಯಿ ಗಲ್ಲಿಯೋ-ನೆನೆದಕೆ ನರಕದ ಕಲ್ಪನೆ ಹುಟ್ಟುತ್ತದೆ. 
ಏನಿಲ್ಲದಿದ್ದರೂ ಆ ಹೊಲಸು ಇಲ್ಲವಲ್ಲ ನಮ್ಮೂರಲ್ಲಿ” ಎಂದು ವಾದಿಸಿ, 
ಅವಳನ್ನು ನಗಿಸಿ, ಮನೆಗೆ ಕರೆದು ತರುತ್ತಿದ್ದ. 

ಅದರ ಮರುವರ್ಷವೇ ಅವನ ವಿದ್ಯಾಭ್ಯಾಸದ ಕಟ್ಟಕೊನೆಯ ವರ್ಷ. 
ಪರೀಕ್ಷೆ ಮುಗಿಯಿತು; ಉಸಿರಾಡುವಂತಾಯಿತು. ಧಾರವಾಡಕೆ ಮರಳಿದ. 
ಫಲಿತಾಂಶ ಬಂದ ಮೇಲೆ ಊರಿಗೆ ಹೋಗೋಣ ಎಂದು ಯೋಚಿಸಿದ. 
ಅಲ್ಲದೆ ತನ್ನ ಇಂದುವಿನೊಡನೆ ಅವಳ ಮನದ ತೃಪ್ತಿಗೆ ವಿಹಾರಕ್ಕೆ ಹೋಗ 
ಬೇಕು. ಧಾರವಾಡದ ವಿಸ್ತರಣಗಳನ್ನು ಅವಳ ಸಲುವಾಗಿ ಚೆಲುವೆನ್ನಬೇಕು. 
ಮನಸ್ಸು ಕೂಡಿದಾಗ, ಎಳೆತನದ ಉತ್ಸಾಹ ತುಂಬಿದಾಗ, ಎದುರಿನ ವಸ್ತು 


ಜಾರುವ ದಾರಿಯಲ್ಲಿ an 


ಗಳು ನೆಪಕ್ಕೆ ಮಾತ್ರ. ಅಂತಹ ನೆಪಗಳು ಇಲ್ಲದಿದ್ದರೂ ಸಂತೋಷಕ್ಕೆ ಕೊರತೆ 
ಯಿಲ್ಲ. ಎರಡು ತಿಂಗಳುಗಳು ಸರಿಯುತ್ತಲೇ ಪರೀಕ್ಷೆಯ ಫಲಿತಾಂಶ 
ಬರೆಡೇ ಬಂದಿತು. ಅದರ ಫಲ ತಿಳಿದದ್ದೇ. ಎಣಿಸಿದಂತೆ ಶಿವು ಪಾಸಾಗಿದ್ದ. 
ಹಾಗೆ ಐದು ವರ್ಷಗಳಲ್ಲಿ ವೈದ್ಯಕೀಯ ಅಜ್ಞಾತ ವಾಸ ಮುಗಿಸುವವರು 
ಕಡಿಮೆ. ಅಂತಹ ವಿರಳ ಸುದವಿಗಳಲ್ಲಿ ಶಿವು ಒಬ್ಬನು, ಆ ವಾರ್ತೆ ತಿಳಿದ 
ದಿನ ರಂಗರಾಯರು “ಏನು ಶಿವು, ಮುಂದಿನ ಯೋಚನೆಯೇನು? ಸರಕಾರಿ 
ನೌಕರಿಯೆ, ಖಾಸಗಿ ಶಾಪೇ?” ಎಂದು ಕೇಳಿದರು. ಮೊದಲು ಕೇಳಲಿಲ್ಲ 
ವೆಂದಲ್ಲ. ಕೇಳಿದ್ದರು. ಕೇಳಿದ್ದಕ್ಕೆ « ಪಾಸಾಗುವ ತನಕ ಯಾಕೆ ಆ ಚಿಂತೆ” 
ಎಂದಿದ್ದ ಆತ. ಈಗ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು. "ನೌಕರಿ 
ಬೇಡ-- ಯಾವಾವ ಊರಿಗೆ ಅಲೆದಾಡುವ ಕೆಲಸ, ಈಗಿನ ದಿನಗಳಲ್ಲಿ 
ಡಾಕ್ಟರನಾದವನು ಎಲ್ಲಿದ್ದರೂ ಜೀವನ ಸಾಗಿಸಬಹುದು. ಅಲ್ಲವೆ? ನಾನು 
ಅಪ್ಪನಿಗೆ ಒಂದು ಮಾತನ್ನು ಸಲ್ಲಿಸಿದ್ದೇನೆ. ಅವರು ಬೇಸರ ಪಡಬಾರದಲ್ಲ” 
ಎಂದ. 

««ಕಾಳೂರಿನಲ್ಲೇ!” ಎಂದು ರಂಗರಾಯರು ವಿಸ್ಮಯ ತಾಳಿದರು. 
ಅವರ ಹುಟ್ಟು ಆ ಊರಿನಲ್ಲಾದರೂ ವಿಧಿ, ಅವರನ್ನು ಧಾರವಾಡದಲ್ಲಿ 
ಬೆಳೆಸಿತು. ಸಾಕೂರಿನ ಮೋಹ ಹುಟ್ಟೂರನ್ನು ಗೆದ್ದಿತು. «ಸ್ವಂತ ಪ್ರೆಕ್ಟಿಸ್‌ 
ಮಾಡುವ ಧೈರ್ಯವಿದ್ದರೆ ಧಾರವಾಡ ಚೆನ್ನಲ್ಲವೆ? ಇಲ್ಲಿಯೂ ನಾಲ್ಕಾರು 
ಮಂದಿ ಖಾಸಗಿ ಡಾಕ್ಟರುಗಳಿದ್ದಾರೆ ಎಂಬುದರಿಂದ ಹೊಸಬನಿಗೆ ಕಷ್ಟ 
ವಾದೀತೆ?ಎಷ್ಟೆಂದರೂ ದೊಡ್ಡ ಊರು. ಜನಸಂಖ್ಯೆಯಿದೆ. ಜನಗಳಲ್ಲಿ ದುಡ್ಡು 
ಕೊಡುವ ಅನುಕೂಲತೆಯೂ ಹೆಚ್ಚಿಗಿದೆ. ನೀನೇ ಹೇಳುತ್ತೀ ಕಾಳೂರು 
ಬಡಬಗ್ಗರ ಊರಿಂದು” ಎಂದರು. 

«« ಹಾಗಲ್ಲ, ಎಷ್ಟೆಂದರೂ ಹುಟ್ಟಿದ ಊರು. ಸುಮಾರು ಹತ್ತಿಪ್ಪತ್ತು 
ಮೈಲು ಪಾಸಲೆಯೊಳಗೆ ಒಂದೇ ಒಂದು ಆಸ್ಪತ್ರೆಇಲ್ಲ. ಈ ವರ್ಷವೇ ಒಂದು 
ಸರಕಾರದ್ದೋ ಲೋಕಲ್‌ ಬೋರ್ಡಿನದೋ ಆಸ್ಪತ್ರೆಯಾಗುತ್ತದಂತೆ. ಆದರೆ 
ಆಯಿತು; ಇಲ್ಲವಾದರಿ ಇಲ್ಲ.ಒಬ್ಬನ ದುಡಿತಕ್ಕೆ ಏನೂ ಕೊರತೆ ಬರಲಾರದು. 

(ಹೂಂ ದುಡಿಯುವುಡೇನೊ, ದುಡಿಯ ಬಹುದು. ದುಡಿಯುವ 
ವನಿಗೆ ಎಲ್ಲಿಯೂ ಸ್ಥಳವಿದೆ. ಆದರೆ ಗಳಿಸುವುದಕ್ಕೆ ಹಳ್ಳಿ ಸೇರಿ ಪ್ರಯೋ 
ಜನವೇನು? ನಿನ್ನ ಸಂಸಾರ ಸಾಗಬೇಡವೆ? ನಾನೂ ಅಲ್ಲಿಯೆ ಹುಟ್ಟಿದವನ 


3೬ ಜಾರುವ ದಾರಿಯಲ್ಲಿ 


ಇವೆ? ಆ ಮೇಲೆ ಅಲ್ಲಿಗೆ ಹೋಗಿಲ್ಲವಾದರೂ ಅಲ್ಲಿಯ ಸುದ್ದಿ ತಿಳಿಯದ್ದೇ 
ನಲ್ಲ. ಊರಿನಲ್ಲಿ ಹತ್ತು ಮನೆ ಹೆಚ್ಚಿಲ್ಲ; ಒಂದುಕಡ್ಡಿ ಆಚಿಂದೀಚೆ ಆಗಲಿಲ್ಲಿ. 
ನೀನು, ನಿನ್ನ ಹೆಂಡತಿ, ತಂದೆ, ತಾಯಿ ಇಷ್ಟೆಲ್ಲ ಮಂದಿ ನಿನ್ನ ಅಂತಸ್ತು 
ಗೌರವಗಳಿಗೆ ತಕ್ಕುದಾಗಿ ಬದುಕ ಬೇಡವೆ?” 

««(ನಿಜ-ಆದರೆ ಊರವರಿಲ್ಲ ಬಡವರಾಗಿರುವಾಗ, ಅವರ ಎಡೆಯಲ್ಲಿ 
ನಾನೊಬ್ಬನೇ ಶ್ರಿಮಂತನಾಗಿರುವುದು ಸಾಧ್ಯವಿಲ್ಲ. ಆದರೂ ಒಂದು ಧೈರ್ಯ 
ನನಗೆ-ಜೀವನಕ್ಕೆ ಮೋಸವಾಗಲಾರದೆಂದು. ಈ ಒಂದು ವಿಚಾರದಲ್ಲಿ ನೀವು 
ಆಗ್ರಹಪಡಿಸಬಾರದು. ನನ್ನ ತಂದೆಗೂ ಆದು ಇ ಷ್ಟ; ಅಲ್ಲದೆ ಚಿಕ ೈಂದಿನಿಂ 
ದಲೂ ಅದೊಂದು ಭ್ರಮೆ ನನ್ನಲ್ಲಿ ಮನೆಮಾಡಿಕೊಂಡಿದೆ.” 

ರಂಗರಾಯರಿಗೆ ಶಿವನ ಪರಿಚಯ ಸಮಾರು ಏಳು ವರ್ಷಗಳದು. 
ಆಸ್ಟಿರುತ್ತ ಅವನ ಮನಸ್ಸು, ರೀತಿಗಳನ್ನು ತಿಳಿಯುವುದಕ್ಕೆ ಹೆಚ್ಚಿನ ಕಷ್ಟ 
ವಿಲ್ಲ. ಆತ ಆಡಂಬರನಿಲ್ಲದವ, ಸರಳ, ಸಜ್ಜನ ಎಂದು ಬಲ್ಲರು. ಅತ್ತ, 
ತಮ್ಮ ಮಗಳಿಗೆ ಕಾಳೂರಿನ ವಾಸ ಇಷ್ಟ ವಲ್ಲದ್ದು ಎಂಬುದೂ ತಿಳಿದಿತ್ತು. 
ಆದರಿ ಶಿವನಂತಹ ಹುಡುಗರ ಮೇಲೆ ತಮ್ಮ ನಿರ್ಧಾರ ಹೊರಿಸಬಾರದು. 
ಅನಾವಶ್ಯ ಕವಾದ ಬೇಸರ REE ಎಂದೂ ಒಬಲ್ಲರು."ನಾಳಿನ 
ದಿವಸ ಕಾಳೂರಿನಲ್ಲಿ ಕಾಸು ಸಿಗದೆ ಜೀವನ ಕಪ ಕ್ಟೈವಾದರಿ, ತಾನಾಗಿಯೇ 
ಧಾರವಾಡಕ್ಕೆ ಬಂದಾನು' ಎಂದೆನಿಸಿತು. ಆ ಪ್ರಶ್ನೆ ತೀರ್ಮಾನವಾದ ಹಾಗೆ 
ಯೇ. ಆದರೆ ಆದು ಇಂದುಮತಿಯ ವ ನಸ್ಸಿಗೆ ಪರಿಹಾರವಲ್ಲ. ಆಕೆ ತನ್ನ 
ಮುನಿಸನ್ನು ದಕ ಗಳಿಂದ ತಿಳಿಸ ಜಸ ತಿಸಿ ಸಿದಳು. “ನಾನಲ್ಲಿಗೆ 
ಬರುವುದಿಲ್ಲ. ನೀವೊಬ್ಬ ಕೀ ಹೋಗಿರಬೇಕಾದೀತು” ಎಂದು ಅರ್ಧ ನಗ್ಕು 
ಅರ್ಧಸೋನವಿನಿಂದ ಸಾಕೂ 

ಶಿವು ನೊಂದರೂ, ತೋರಿಸಿಕೊಳ್ಳಲಿಲ್ಲ. ನಗುವನ್ನು ನಟಿಸಿ “ನಮ್ಮ 
ಕಾಳೂರಿನವರು ಅಷ್ಟು ಕೆಟ್ಟಿವರಿಂದು' ನಿನಗೆ ತೋರಿದರೆ ನೀನು ನಿನ್ನ 
ತಂದೆ ಮನೆಯಲ್ಲಿಯೆ ಇರುತ್ತೀಯ. ಹಾಗೆಯೇ ನಾನು ನನ್ನ ತಂದೆಯನ್ನು 
ಬಿಡಬಾರದಲ್ಲ” ಎಂದೇಬಿಟ್ಟ. ಆಕೆಯ ಅಧಿಕಾರ ಅಭಿ; BM, 
ಕುಸಿದು, ಕಂಬನಿ SES. ಸಂಗತಿಯು ವಿಷಮಕ್ಕೆ ಹೋಗುವ 
ಮೊದಲೇ ಹಿರಿಯರು ಬುದ್ಧಿ ಹೇಳಬೇಕಾಯಿತು. "ಏನೇ ಇಂದು, ಮದುವೆ 
ಯಾದ ನಿನ್ನ ಅಕ್ಕಂದಿರು ಗಂಡಂದಿರ ಮನೆಗೆ ಹೋಗಲಿಲ್ಲವೆ? ಯಾವ 


ಜಾರುವ ದಾರಿಯಲ್ಲಿ ೨೭ 


ಊರಿಗೆ ಹೋದರೂ, ಎಲ್ಲಿಗೆ ಹೋದರೂ, ಧಾರವಾಡಕ್ಕೆ ವರ್ಷಕ್ಕೆ ಒಂದೆ 
ರಡು ಬಾರಿ ಬಂದೇ ಬರುತ್ತಾರೆ. ಶಿವು ನೀನಿದ್ದಲ್ಲಿಗೆ ಬರುವುದೇ? ಅವನಿದ್ದ 
ಲ್ಲಿಗೆ ನೀನು ಹೋಗುವುದೇ? ಎಂತಹ ನಗಚಾಟಿಕೆಯ ಮಾತು!” ಎಂದರು. 
ಹಾಗಾಗಿ ಶಿವು ಸಪತ್ನಿಕನಾಗಿ ಕಾಳೂರನ್ನು ಸೇರುವಂತಾಯಿತು. ರಂಗ 
ರಾಯರು ಆರಂಭದಲ್ಲಿ-ಔಷಧ, ಶಸ್ತ್ರ ಸಾಮಗ್ರಿಗಳ ಸಲುವಾಗಿ ಒಂದಿಷ್ಟು 
ಹಣವನ್ನು ಒದಗಿಸಿಕೊಟ್ಟರು. ಆದ್ದರಿಂದ ಶಿವು, "ಡಾಕ್ಟರ್‌ ಕಾಳೂರು? 
ಎಂಬ ಬಿರುದಿನ ಬೋರ್ಡನ್ನು ಹಾಕಿ, ಮದ್ದಿನ ಅಂಗಡಿ ತೆಕಿಯುವುದು 
ಸಾಧ್ಯವಾಯಿತು. ಬಿರುದು ಹೇಗೂ ಇರಲಿ. ಊರವರ ಕರೆಯುವುದು 
ಮಾತ್ರ "ಕಿಟ್ಟಪ್ಪ ಮಾಸ್ತರರ ಮಗ ಎಂದೇ. ಆ ಬಿರುದು ತಪ್ಪಿದರೆ "ಶಿವಪ್ಪ 
ಡಾಕ್ಟರರ ಅಂಗಡಿಗೆ ಮದ್ದಿಗೆ ಹೋಗುವ,” ಎನ್ನುತ್ತಾರೆಯೇ ಹೊರತು 
ಬೋರ್ಡಿನ ಬಿರುದು ಬೋರ್ಡಿನಲ್ಲೇ. ಆವನು ದವಾಖಾನೆ ತೆರಿದ 
ಸಮಯದಲ್ಲೇ ಊರಲ್ಲೊಂದು ಧವರ್ಶಾಸ್ಪಶ್ರೆಯೂ ತೆಕಿಯಲ್ಪಟ್ಟಿತು. 
ಹೀಗಾಗಿ ಬಡೆಬಗ್ಗರ ಸಾಲಿಗೆ ಬಿಟ್ಟಿ ಔಷಧವನ್ನು ಸೇವಿಸಿ, ಗುಣವಾಗದೆ 
ಹೋದರ, ಕಾಸು ಕೊಟ್ಟು ಕಹಿಮದ್ದು ಕುಡಿಯಬೇಕೆಂಬ ಆಸೆಯಾದೀತು. 
ಒಂದೆರಡು ವರ್ಷ ಹಾಗೂ ಹೀಗೂ ಸವೆದ ಮೇಲೆ, ಊರಿನ ನಾಲ್ಕು ಮಂದಿ 
“ಏನೀ ಇರಲಿ, ನಮ್ಮ ಕಿಟ್ಟಿಪ್ಪ ಮಾಸ್ತರರ ಮಗನ ಕೈಗುಣ ಒಳ್ಳೆಯದು? 
ಎನ್ನ ತೊಡಗಿದ್ದಾರೆ. ಶಿವಪ್ಪನಿಗೆ ಅದು ಮೊದಲೇ ಗೊತ್ತಿದ್ದರೆ, ಹಣ 
ಸುರಿದು ವೈದ್ಯವೃತ್ತಿ ಕಲಿಯುವ ಮೊದಲೆ ಮದ್ದು ಕೊಡುತ್ತಿದ್ದನೋ ಏನೊ? 
ಆದರೆ ಹಳ್ಳಿಗಳ ಮಟ್ಟಿಗೆ ಕೋಗ ನಿದಾನ,ಚಿಕಿತ್ಸೆಗಳಿಗಿಂತ ಕೈಗುಣ ಮುಖ್ಯ. 
ಆ ಕೈಗುಣ ಧರ್ಮಾಸ್ಪತ್ರೆಯ ಡಾಕ್ಟರಿಗಿಲ್ಲ... ಎಂಬುದು ಖಾತ್ರಿ. 
ಒಂದೆರಡು ವರ್ಷಗಳ ಅವಧಿಯಲ್ಲಿ ಶಿವು ಊರಿನ ಸುತ್ತುಮುತ್ತ 
ಲಿನ ಬಡಬಗ್ಗರಿಗೆ ಪ್ರಿಯನಾದ ವೈದ್ಯನಾಗಿದ್ದಾನೆ. ಎಂಥವರನ್ನೂ ವಿರಾಮ 
ವಾಗಿ ಕೇಳುವ ತಾಳ್ಮೆಯಿದೆ. ದುಡುಕಿಲ್ಲ. ಕೆಲಸದಲ್ಲಿ ಆಸಕ್ತಿಯಿದೆ. ಅಲ್ಲದೆ 
ಜನಗಳು ಬಾಯಲ್ಲಿ “ದುಡ್ಡಿನ ಆಂಕರು” ಇಲ್ಲ ಎನ್ನುತಿದ್ದಾರೆ. ಊರಿನ 
ದೊಡ್ಡವರಲ್ಲಿ ಅಷ್ಟು ಆದರ ಇದ್ದಿರಲಾರದು. ಅಂಥವರಲ್ಲಿ ಶ್ರೀಪತಿರಾಯರ 
ಮನೆಯವರು ಮುಖ್ಯ. ಅವರಿಗೆ ಉಂಟಾದ ಅತೃಸ್ತಿಯೆ ಮುನಿಸಿಗೆ ಕಾರಣ. 
ಆ ಮುನಿಸಿನ ಫಲವೇ ಧರ್ಮಾಸ್ಪತ್ರೆ. ತಮ್ಮ ವರ್ಚಸ್ಸಿನಿಂದ ಬೋರ್ಡಿನ 
ವೆಚ್ಚದಲ್ಲಿ, ಅವಸರದಲ್ಲಿಯೆ ಆಸ್ಪತ್ರೆ ತೆರೆಯಿಸಿದರು. ಆದು ತೆರೆದ ವೇಳೆ 


ಪಿಲಿ ಜಾರುವ ದಾರಿಯಲ್ಲಿ 


ಶಿವು ಊರಿಗೆ ಬಂದು ಸ್ಥಾ ಪಿತನಾದುದು. ಶ್ರೀಪತಿರಾಯರ ಮನೆಯ 
ವರಸೆ ಮ ಹ, ಪ್ರಚಾರ, ಅಸ್ಪ ತ್ರಯ ವಿಷಯದಲ್ಲೂ, ಅಲ್ಲಿನ ಡಾಕ್ಟರರ 
ಚಾರದಲ್ಲೂ ಹೆಚ್ಚಾಗಿಯೇ ಸಾಲದ್ದಕ್ಕೆ ಆ "ಡಾಕ್ಟ ರರು, ಹಳೆಯ 
ದಾದರೂ ಹಂಡು ಜಾವಾ ಹನ Ne ಕರಿದಲ್ಲಿಗೆ ತಕ್ಷಣ 
ಹೋಗಿ ಸಹಾಯ ನೀಡಬಲ್ಲ ಅನುಕೂಲತೆಯಿದ್ದವರು. ವಾಹನಕ್ಕೆ ತಕ್ಕ 
ಬಹುಮಾನ ಅಸೇಕ್ಷಿಸುವವರು. ಶಿವನ ವಾಹನ-ಕಾಲು, ಇಲ್ಲದೆ ಹೋಡಕಿ 
ಸೈಕಲ್‌. ಆದರೆ fa ಒಳ್ಳೆಯವ; ಕರಿದಲ್ಲಿನೆ, ಕರೆದೆ ಗಳಿಗೆಗೆ ಹೋಗು 
ತ್ತಾನೆ. ಹಣದ ನಿಷಯ ಕರಾರು ಆದ ಮೇಲೆ ಹೊರಡುವವನಲ್ಲ; "ಇಷ್ಟನ್ನೇ 
ಕೊಡಿ? ಎಂದು ಹೇಳದೆ ತೊಟ್ಟಿದ್ದರಿಂಸೆ ತೃಪ್ತಿಪಟ್ಟು ಕೆಲಸಮಾಡುತ್ತಾನೆ- 
ಎಂಬ ಒಳ್ಳೆಯ ಮಾತುಗಳು ns ವಿಷ ಯದಲ್ಲಿ ಕೇಳಿಬರುತ್ತಿದ್ದುವು. 
ಇದು ಶಿವುವಿನ ಪಾಲಿಗೆ ಕೀರ್ತಿಯೇ ಅನ್ನಬೇಕು. ಅಷ್ಟು ಬೇಗ, 
ಹೊಸಬನಾದರೂ ತನ್ನಲ್ಲಿಗೆ ಜನ ಬಂದಾರು; ಆಪತ್ತಿನಲ್ಲಿ ಮನಿಗೆ ಕರಿದೂ 
ಯ್ಯುವ ವಿಶ್ವಾಸವನ್ನಿರಿಸಿಯಾರು-ಎಂದು ಆತನೇ ಊಹಿಸಿರಲಿಲ್ಲ. ತಾನು 
ಅನನುಭವಿಕನಾದರೂ-ಬಂದ ಯಾವುದೇ ಬೇನೆ ಇರಲಿ, ರೋಗಿ ಇರಲಿ. 
ಪರಿಶೀಲಿಸಿ, ತಿಳಿದು, ಸಹಾನುಭೂತಿಯಿಂದ ಕಂಡು, ಚಿಕಿತ್ಸೆ ಹೇಳುತ್ತಿದ್ದ. 
ಪಥ್ಯ ಹೇಳುತ್ತಿದ್ದ. ಚಿಕಿತ್ಸೆಯ ಭಾಗ ಅವನದು. ಪಥ್ಯದ ಹೊಣೆ ರೋಗಿ 
ಯದು, ಆ ಭಾಗವನ್ನು ನೆನೆದಾಗಲೆಲ್ಲಾ, ತಾನು ಕಲಿತ ಓದನ್ನು ಮರೆಯ 
ಬೇಕು ಎಂದವನಿಗನಿಸುತಿತ್ತು. “ಮುಸಂಬಿ ರಸ ಕೊಡು, ಹಾಲು ಕೊಡು, 
ಹಣ್ಣು ಕೊಡು- ಅನ್ನು ವುದೇನೊ ಸರಿಯೆ. ಪಾಪ! ಮದ್ದಿನ ಮೂರಾಣೆ 
ಗಳನ್ನು ಕೊಡಲಿಕ್ಕೆ ಕಂಗಾಲಾಗುವ ಜನರು ಅದನ್ನೆ ಲ್ಲಿಂದ ತಂದಾರು? 
ಹೇಗೆ 'ಪೂಕೈಿಸಿಯಾರು?' ಎಂಬುದನ್ನು ಆತ ON ಅವನ 
ಇಂತಹ ಮಾನಸಿಕ ಚರ್ಚೆಗಳಿಗೆ ಇಂದುಮತಿಯನ್ನು ಪಾಲುಗಾರ್ಶಿಯಾಗಿ 
ಮಾಡಿಕೊಳ್ಳ ಲುಪ್ರ ಯತ್ನಿ ಸುತ್ತಾನೆ; ಅವಳಿಗೆ ತನ್ನೂ ರಿನ ಜೀವನದಲ್ಲಿ 
ಅನುತಾಪ , ಸಹಾನುಭೂತಿಗಳೆನ್ನು ಹುಟ್ಟಿ ಸಲು ಪ ಪ್ರಯತ್ನಿ ಸುತ್ತಾನೆ. ಶಿವು 
ವಿನ ಪುಣ್ಯ 'ಜಂಡಂಟಂತೆ, ಅತ್ತೆ 'ಮಾವಂದಿರಿಬ್ಬರೊ ! ಇಂದುಮತಿಯನ್ನು 
«ಮಗು' ಎಂದು ಮಮತೆಯಿಂದಲೇ ನೋಡುತ್ತಿದ್ದರು, ಮಾತ್ರವಲ್ಲ 
ಶಿವನ ತಾಯಿಯು ಸೊಸೆಗೆ ಹೆಚ್ಚಿನ ಶ್ರಮಕೊಡಲು ಬಯಸುತ್ತಿರಲಿಲ್ಲ. 
ಶ್ರೀಮಂತರ ಮನೆಯ ಹುಡುಗಿ, ಚಿಂತೆ ಇಲ್ಲದೆ ಸಾಲೆಗೆ ಹೋದವಳು; 


ಜಾರುವ ದಾರಿಯಲ್ಲಿ ತ 


ತನ್ನಷ್ಟು ದಣಿಯಲಾರಳು, ದುಡಿಯಲಾರಳು - ಎಂದು ಯೋಚಿಸುವಳು. 
ಇಂದುಮತಿಗೆ ಅತ್ತೆ, ಮಾವಂದಿರ ವಿಚಾರದಲ್ಲಿ ಯಾವೊಂದೂ ದೂಷಣೆ 
ಹೇಳುವುದಕ್ಕೂ ಅವಕಾಶವಿರಲಿಲ್ಲ. ಆದರೆ ಅವಳ ಅಂತರಂಗಕ್ಕೆ ತೃಪ್ತಿ 
ಇರಲಿಲ್ಲ. ನಾಲ್ಕು ಮಂದಿಯಲ್ಲಿ-ಶ್ರೀಮಂತರ ಮಗಳಾದ ತಾನು ಸಿರಿವಂತಿಕೆ 
ಯಿಂದ ಮೆರೆಯಬೇಕು-ಎಂಬ ಚಪಲ ಅವಳದ್ದು. ಆಚೀಚೆ ಎಲ್ಲಿಗೆ 
ಹೋದರೂ, ತಾನೇನು ಬಟ್ಟಿ ಆಭರಣ ತೊಟ್ಟು ಹೋದರೂ, ಅವಳನ್ನು 
ಸಂಧಿಸುವ ಹಳ್ಳಿಯ ಗೆಳತಿಯರು "ಎಲ್ಲಿನದು? ಗಂಡ ತೆಗೆಯಿಸಿಕೊಟ್ಟದ್ದೆ! 
ತವರಿಂದ ತಂದದ್ದೆ? ನಿಮಗೇನಪ್ಪಾ-ನಿಮ್ಮ ಅಪ್ಪನಿಗೆ ಜವುಳಿ ಅಂಗಡಿ ಇದೆ 
ಎಂತಲ್ಲಾ?” ಎಂದು ಹೇಳುತ್ತಾರೆ. ತವರು ಮನೆಯಿಂದ ಅವಳು ತರುವು 
ದಕ್ಕೂ ಕಡಿಮೆಯಾಗಿಲ್ಲ. ಆದರೆ ಕೈ ಹಿಡಿದ ಗಂಡನಿಂದ ಅಷ್ಟೆಲ್ಲ ಸಂಭ್ರಮ 
ಬಂದಿಲ್ಲ, ಬರುತ್ತಲಿಲ್ಲ-ಎಂಬ ನೆನೆವರಿಕೆ ಉಂಟಾಗಲೇ ಬೇಕಾಗುತ್ತದೆ. 

ಶಿವು ತನ್ನ ಮಡದಿಗೆ, ತಾಯಿಗೆ ಸೀರೆ, ಕಣ ತಂದುಕೊಟ್ಟವನಲ್ಲವೆ? 
ಈಗೊಮ್ಮೆ, ಆಗೊಮ್ಮೆ ತಂದುಕೊಟ್ಟಿದ್ದಾನೆ. ಮನೆಯಲ್ಲಿ ಉಡುವುದಕ್ಕಷ್ಟೆ 
ಅವುಗಳ ಉಪಯೋಗ; ಮೆರವಣಿಗೆಯ ವಸ್ತ್ರಗಳು ಧಾರವಾಡದಿಂದ ಬಂ 
ದುವು. ಆಭರಣಗಳನ್ನಂತೂ ಮಾಡಿಸಿಯೇ ಇಲ್ಲ. ಹೋಗಲಿ; ಇರುವುದ 
ಕ್ಕೊಂದು ಚೆನ್ನಾದ ಬಂಗಲೆಯನ್ನಾದರೂ ಕಟ್ಟಿಸಬಾರದೇ? ಬೆಳಕು ಗಾಳಿ 
ಸಾಕಾಗದ ಈ ಜೋಪಡಿಯಲ್ಲಿ ಎಷ್ಟು ದಿನವಿರಬೇಕು? ಆಚೀಚಿನವರು 
ಆನ್ಫುವ ಹಾಗೆ-ಕೋಳಿಯ ಗೂಡು! ಆ ನೋವು ಮಾತ್ರ ಮರಿಯಲಾರದು, 
ಹಗಲೆಲ್ಲ ಪಶಿರಾಯನು ಆಸ್ಪತ್ರೆಯ ಕೋಗಿಗಳೆ ಸೇವೆಯಲ್ಲೇ ನಿರತ. ಹಗ 
ಲೆಲ್ಲಾ ದುಡಿತ. ಬೇಕಾದರೆ ರಾತ್ರಿಯೂ ಎದ್ದೋಡಬೇಕು. ಕೈತುಂಬ ಕಾಸು 
ಓಡಾಡುವುದು ಮಾತ್ರ ಕಾಣುವುದಿಲ್ಲ. ಅದನ್ನು ಕಂಡ ಅವಳು «ಒಳ್ಳೆಯ 
ಕಾಳೂರವರು. ಕಾಸನ್ನು ಕೊಟ್ಟೇ ಗೊತ್ತಿಲ್ಲ. ಆಸ್ಪತ್ರೆಯ ಡಾಕ್ಟರರಿಗೆ ಹೊರ 
ಡುವ ಮೊದಲೇ ಇಪ್ಪತ್ತು ಮೂವತ್ತು ಕೊಡುತ್ತಾರಂತೆ. ನಿಮ್ಮನ್ನು ಕಂಡು 
ಐದು ರೂಪಾಯಿ ಸಹ ಕೊಡುವವರಿಲ್ಲ. ಬಿಟ್ಟಿ ಮಾಡಬೇಕಾದರೆ ನೀವು; 
ಕಿಟ್ಟಪ್ಪ ಮಾಸ್ತರರ ಮಗ. ದುಡ್ಡು ಮರ್ಯಾದೆಗಳಿಲ್ಲ ಸರಕಾರಿ ಆಸ್ಪ 
ತ್ರಯ ಡಾಕ್ಟರರಿಗೆ ಎಂದು ಬಾಯಿಬಿಟ್ಟು ತನ್ನ ಅಸಮಾಧಾನ ತೋಡಿ 
ಕೊಳ್ಳುತ್ತಾಳೆ. 

ಇಂತಹ ಮಾತು ಕೇಳಿದಾಗಲೆಲ್ಲ ಶಿವು ನಗುತ್ತಾನೆ; ಒಳಗಿಂದೊಳಗೆ 


4೦ ಜಾರುವ ದಾರಿಯಲ್ಲಿ 


ನೊಂದುಕೊಳ್ಳುತ್ತಾನೆ. “ಹಾಗಲ್ಲ ಇಂದು, ಬಂದ ಮೊದಲಿಗೆ.-ನನ್ನಲ್ಲಿ, 
ನನ್ನ ಯೋಗ್ಯತೆಯಲ್ಲಿ, ವಿಶ್ವಾಸ ಹುಟ್ಟುವ ಮೊದಲೇನೆ-ಹಣಕಾಸು ನಿರ್ಣ 
ಯಮಾಡೆಲ್ಕುಇದು ಅಂತಹ ಊರೀ? ನಾನೇನು ಅಂತಹ ತಜ್ಞನೇ? ಇಂದಲ್ಲ 
ವಾದರೆ ನಾಳೆಯಾದರೂ ಕೊಟ್ಟಾರು? ಎನ್ನುತ್ತಾನೆ. 

“ಹೌದು. ಕೊಡುವುದು ಕಾಣುತ್ತಲೇ ಇದೆ ಹಾಗಲಕಾಯಿ, ಬಾಸೆ 
ಹಣ್ಣು, ತೆಂಗಿನಕಾಯಿಗಳನ್ನು ತಂದು ಕೊಟ್ಟಾರು; ಕೊಡುತ್ತಿದ್ದಾರೆ.” 

“ಅದನ್ನಾದರೂ ಕೊಡುತ್ತಾರಲ್ಲ ಬಡವರು. ಕೊಡುವ ಮನಸ್ಸಿದೆ 
ಎಂದಾಯಿತಲ್ಲ,* 

ಸ “ನಿಮ್ಮೂರಿನಲ್ಲಿ ಬಡವರು ಯಾರು, ಶ್ರೀಮಂತರು ಯಾರು ಎಂದು 
ನನಗೆ ಗೊತ್ತಾಗುವುದಿಲ್ಲ.” 

“ನಿಜಕ್ಕೂಎಷ್ಟುಮಂದಿಶ್ರೀಮಂತರಿದ್ದಾರಿಂದು ಯೋಚಿಸುತ್ತೀಯಾ, 
ಈ ಊರಲ್ಲಿ? ಒಂದು ನಾಲ್ಕು ಮನೆಗಳಿವೆ. ಉಳಿದವರು? ಕೈಬಿಚ್ಚಿ ಡಾಕ್ಟ 
ರಿಗೆ ಕೊಟ್ಟರೆ, ಮನೆಯ ರೋಗಿಗೆ ಉಪವಾಸ. ಎಲ್ಲದಕ್ಕೂ ಒಳ್ಳೆಯ ದಿನ 
ವಿದೆಯಂತೆ. ಅಂತಹ ದಿನ ನಮ್ಮೂರಿಗೆ ಬಂದರೆ ನನಗೂ ಬರುತ್ತದೆ.” 

“ಹೂಂ. ಆ ಒಳ್ಳೆಯ ದಿನ ಬಂದು, ನಿಮ್ಮೂರು ಒಂದು ನಗಳ 
ವಾಗುತ್ತದೆ. ಮುಂಬಯಿಯ ಪಫ್ಲೇಟ್ಸ, ಬಂಗಲೆಗಳೆಲ್ಲ ಒರುತ್ತವೆ. ನಿಮಗೂ 
ಒಂದು ಬಂಗಲೆ ದೊರಿತು, ಕೋಲ್ಡ್‌ ಕೊಯ್ಸ್‌ ಕಾರು ಬಂದು ಸಂಭ್ರಮ 
ಸಂಪೂರ್ಣವಾಗುವಾಗ ನೋಡುವುದಕ್ಕೆ ನಾನು ಮಾತ್ರ ಬದ: ಕಿ ಇ 
ತ್ರೇನೊ ಇಲ್ಲವೊ?” 

ಈ ಮಾತು ತೊಡಗಿದು ದು ಪರಿಹಾಸ್ಯದಲ್ಲಿ; ಪರ್ಯವಸಾನ ತಿರಸ ಸ್ಕಾರ 
ದಲ್ಲಿ, ನೋವಿನಲ್ಲಿ. ಇಂದುಮತಿಯ ಮನಸ್ಸಿನಲ್ಲಿ ನೋವು ಹುಡುಗಿದೆ 
ಕಹಿ ಕಾಣಿಸಿದೆ.ಎಂದು ಬಲ್ಲ ಶಿವು, ತಡೆಯದ್ದಕ್ಕೆ “ನಿಜಕ್ಕೂ ನಿನ್ನ ಮನಸ್ಸ 
ಗೇನು ಅನಿಸುತ್ತಿದೆ ಹೇಳು. ವಸ್ತು, ಒಡನೆ, “ಟೆ, 'ಕಾರು-ಇಷ್ಪೆಲ್ಲ 
ಬೇಕೆಂದಿದೆಯಲ್ಲವೆ?” ಎಂದು ಕೇಳಿಯೇ ಕೇಳಿದ. 

ಅಷ್ಟು ನೇರಾದ ಪ ಪ್ರಶ್ನೆ ಯನ್ನು ಅವಳು ನಿರೀಕಿ ಕ್ಹಿಸಿರಲಿಲ್ಲ. ಮನಸ್ಸು 
ಚುಚ್ಚಿ ತು; ಮು; ಸನಾ ಏನೂ ಬೇಡ. ಆದರೆ ನಿಮ್ಮ ಊರ 
ವರು” 'ನನ್ನವೆ ಮೈ ಮೇಲಿರುವ ಅರಿವೆ, ಒಡವೆಗಳನ್ನು ನೋಡಿ (ತವರಿಂದಲೆ 
ಎಂದು ಕೇಳಿ, ಕೇಳಿ ಮರ್ಯಾದೆ ಕಳೆಯುವಂತಾಗದಿರಲಿ. ಬೇಕೆಯೇನೂ 


ಆ 


ಜಾರುವ ದಾರಿಯಲ್ಲಿ 4೧ 


ಆಗದೆ ಹೋದರೆ, ಒಂದು ಸಾಮಾನ್ಯ ಮನೆಯನ್ನಾದರೂ ಕಬ್ಬಿಸಿ” ಎಂದು 
ತನ್ನ ನೋವಿನ ಭಾರವನ್ನು ಇಳುಹಿದಳು. 

“ಹಾಗಿದ್ದರೆ ನಿನ್ನ ತಂದೆಯ ಖಯಣವನ್ನು ನಾನು ತೀರಿಸಬೇಕಿಲ್ಲ- 
ಎನ್ನುತ್ತೀಯಾ?” ಎಂದ ಶಿವು. 


ಅಧ್ಯಾಯ ೨. 

ಕಾಳೂರು ಬಹು ವರ್ಷಗಳಿಂದಲೂ, ಅದೇ ಹೆಸರಿನಿಂದ ಮೆರೆದು 
ಬಂದಂಥ ಪೇಟಿ. ಅದನ್ನೇ ಆ ಊರಿನ ಓದು ಬಲ್ಲವರು ಅಭಿಮಾನದಿಂದ 
ಪಟ್ಟಣ ಎಂದು ಕರೆಯುವುದೂ ಉಂಟು. ರಾಜಕೀಯದ ಮಟ್ಟಿಗೆ, ಅದು 
ವೇಶಾ ಅಂದಕೆ ಉಪ ತಾಲೂಕಿನ ರಾಜಧಾನಿ. ಚಿಕ್ಕೊಂದು ಪೊಲೀಸ್‌ 
ಚಾಕಿ ಇದೆ; ಆಸ್ಪತ್ರೆ ಇದೆ. ಆರೆಂಟು ವರ್ಷಗಳಿಂದ ಹೈಸ್ಕೂಲ್‌ ಒಂದು 
ನಡೆದು ಬಂದು, ಊರಲ್ಲಿ ಇಂಗ್ಲಿಷು ಮಾತಾಡಬಲ್ಲ ಹಲವಾರು ತರುಣರು 
ಕಾಣಸಿಗುತ್ತಾರೆ. ಬಸ್‌ ಹೋಗುವ ದಾರಿಯಾದುದರಿಂದ ಇಂಗ್ಲಿಷ್‌ 
ವಾರ್ತಾಪತ್ರಗಳನ್ನು ತರಿಸಿಕೊಂಡು, ಆತುರದಿಂದ ಓದುವ ಕೆಲವರಾದರೂ 
ವ್ಯಕ್ತಿಗಳಿದ್ದಾರೆ. ಅಲ್ಲದೆ ಜನಗಳ ಹುಮ್ಮಸ್ಸಿನಿಂದ ಒಂದು ವಾಚನಾಲಯವೂ 
ನಡೆದುಬಂದಿದೆ. ವಾಚನಾಲಯಕ್ಕೆ ಹಿರಿಯರನೇಕರು ಸದಸ್ಯರಾಗಿದ್ದರೂ 
ಬಂದು ಕುಳಿತಿರುವವರು ಹೆಚ್ಚಾಗಿ ಊರಿನ ತರುಣರು; ಶಾಲೆಯ ಅಧ್ಯಾಪ 
ಕರು. ಇಂತಹ ಕೆಲವೇ ನವನಾಗರಿಕ ಪ್ರಭಾವಗಳನ್ನು ಬಿಟ್ಟರ, ಅನಾದಿ 
ಕಾಲದ ಕಾಳೊರಿಗೂ ಇಂದಿನ ಕಾಳೂರಿಗೂ ಯಾವ ವ್ಯತ್ಯಾಸವೂ ಇಲ್ಲ.. 

ಊರು ಎಂಬುದು ಮೂರು ಮುಖ್ಯ ಬೀದಿಗಳಿಂದ ಸಂಪೂರ್ಣ 
ವಾಗುತ್ತದೆ. ಅವುಗಳಿಂದ ಕವಲೊಡೆಯುವ ಓಣಿಗಳ ಸಂಖ್ಯೆ ಹಲವು. 
ರಾಜಮಾರ್ಗ'ಎಂಬುದು ಕಡಲ ಕರಾವಳಿಗೆ ತುಸುದೂರದಲ್ಲಿ, ಸಮನಾಂತರ 
ವಾಗಿ ಹೋಗುವ ಹಾದಿ. ಪೇಟೆ ಎನ್ನುವ ಬಿರುದು ಸಲುವುದಾದಕೆ ಅದಕ್ಕೆ, 
ದೊಡ್ಡವರ ಮನೆಗಳು, ಮುಖ್ಯ ಅಂಗಡಿಗಳು, ಜೀವನದ ಕೆಲವೊಂದು 
ಚಟುವಟಿಕೆಗಳು ಧಾರಾಳವಾಗಿ ಕಂಡು ಬಂದು, ಜೀವಕಳೆ ಕಾಣಿಸುವ 
ಭಾಗ ಅದೇನೆ. ಸುತ್ತುಮುತ್ತಲಿನ ಹಳ್ಳಿಯ ಜನ ತಮಗೆ ಬೇಕಾದ ಬೆಂಕಿ 
ಪೊಟ್ಟಣ, ಚಿಮಿಣಿ ಎಣ್ಣೆ, ಮೆಣಸು, ಕೊತ್ತಂಬರಿಗಳನ್ನು ಕೊಳ್ಳುವುದಕ್ಕೆ 
ಬರುವುದು ಅಲ್ಲಿಗೇನೆ. ಆದುದರಿಂದ ಬೆಳಗ್ಗೆ ಹತ್ತೆಂಟು ಮಂದಿ ಶಿರುಗಾಡು 
ತ್ತಿರುವ ಆ ಬೀದಿಯು ಸಂಜೆಯ ಹೊತ್ತಿಗೆ ನಾಲ್ವತ್ತು ಐವತ್ತು ಮಂದಿ ತಿರು 
ಗಾಡುವ ಪೇಟಿಯಾಗುತ್ತದೆ. ಈ ಮೊದಲು ಅಂದರೆ, ಊರಲ್ಲಿ ಹೈಸ್ಕೂಲು 
ಸ್ಮಾಪನೆಯಾಗುವುದಕ್ಕಿಂತ ಮುಂಚೆ, ನಾಲ್ವರು ಇಂಗ್ಲಿಷ್‌ ಓದು ಕಲಿ 
ಯುವ ಮುಂಚೆ, ಊರಲ್ಲಿ ಪರಶುರಾಮ ಸೃಷ್ಟಿಯ ವಿಗ್ರಹಗಳನ್ನೇ ಅತ್ಯಧಿಕ 


ಜಾರುವ ದಾರಿಯಲ್ಲಿ ತಿಷ್ಠ 


ವಾಗಿ ಕಾಣಬೇಕಿತ್ತು. ಆಡಂಬರವರಿಯದ ಈ ಬಡೆ ಜನರು "ಕೌಪೀನವಂತ 
ರಾದ ಖಲು ಭಾಗ್ಯವಂತ'ರಾಗಿ, ಅಳುಕಿಲ್ಲದೆ ಸೇಟಿಗೆ ಬಂದು ಹೋಗು 
ತ್ರಿರುವುದೇ ವಾಡಿಕೆ. ಆ ನೋಟವೂ ಚೆನ್ನಾದುದೇ. ಅವರದು ಕಪ್ಪಾದ ಮೈ 
ಬಣ್ಣ; ನಡುನಿಗೆ ಬೆಳ್ಳಿಯ ಉಡಿದಾರ, ಕಿವಿಗೆ ಕೀಲೊಂಟಿ, ಮುರುಗಳ 
ಅಲಂಕಾರವುಳ್ಳವರು ಹಲವರು. ತುಂಬುಗೂದಲಿನ ತಲೆಯ ಮೇಲೆ ಅಡಿಕೆ 
ಹಾಳೆಯ ಟೊಪ್ಪಿಯನ್ನಿರಿಸಿ, ಅದರ ಮೇಲೆ ಎಣ್ಣೆಗೆಂಪಿನ ಎಲೆವಸ್ತ್ರ ಸುತ್ತಿ 
ಕೊಂಡು ತಿರುಗಾಡಿದರೆ ಇಲ್ಲವೆ ಭುಜದ ಮೇಲೆ ಅಂಥ ಎಲೆವಸ್ತ್ರವನ್ನು 
ಹಾಕಿಕೊಂಡು ಬಿಟ್ಟರೆ, ಸಾಮಾನ್ಯರ ಪಾಲಿಗೆ ಭರ್ಜರಿ ಉಡುಗೆಯಾಯಿತು. 
ಅವರೆಡೆಯಲ್ಲಿ ಕೆಲವೇ ಜನ, ಅಗಲ ಅಂಚಿನ ಒಂದೊಂದು ಧೋತ್ರವನ್ನು 
ನಡುವಿಗೆ ಸುತ್ತಿಕೊಂಡು ತಿರುಗಾಡುವುದು ಉಂಟು, ಆ ಪಂಚೆಗಳನ್ನು 
ಉಡುವ ರೀತಿಯಲ್ಲಿ ವೈಖರಿಯೇನೂ ಇಲ್ಲ. ನಡುವಿಗೊಂದು ಬಟ್ಟಿ ಸುತ್ತಿ 
ಕೊಂಡಿದೆ- ಎಂದಿಷ್ಟೆ. 6 ತು ಇಚ್ಛಿಡಿ ಪ ಪಂಚೆಯನ್ನು ಇನ್ನಿಚ್ಚಿ ಡಿ” ಮಾಡಿ 
ಮೊಣಗಂಟಿಗಿಂತ ಮೇಲೆ ಬಿಗಿಯುವವರೇ ಎಲ್ಲ. ಅದರಂತೆ ಊರಿನ ಅನು 
ಕೂಲವಂತರು ಸಹ, ತಮ್ಮುಡುಗೆ ತೊಡುಗೆಗಳಿಂದ ಶ್ರೀಮಂತಿಕೆಯ ದರ್ಪ 
ಸಾಧಿಸುವವರಲ್ಲ. ಅವರು ಇಹ ಅಗಲ ಕಿರಿದಾದ ಥೋತ್ರ ಗಳನ ಸ್ನ ಟ್ಟು ಬರಿ 
ಎದೆಯಿಂದ ಅಲೆದಾಡುವವಕೀ. ಕೆಲವೇ ವಿಶೇಷ ಸಂ 'ಧರ್ಭಗಳಲ್ಲಿ ಜರಿ 
ಯಂಚಿನ ಪಂಚೆ, ಶಾಲು ತೊಡಬಹುದು. ಒಮ್ಮೊ: ಮ್ಮೆ ಕೀಠಿ ಯ ಶಾಲನ್ಕೂ 
ಹೊದೆಯಬಹುದು. ಶ್ರೀಪತಿರಾಯರ EA ವಾಸಪ್ಪ ಜರ 
ರರ ಮನೆಯವರು ಸಹ ಈ ಬಗೆಯಲ್ಲಿ ಅಲೆದಾಡುತ್ತಿರುವಾಗ. ಹೊರಗಿನ 
ವರಿಗೆ-ಬಡವ ಯಾರು, ಶ್ರೀಮಂತ ಯಾರು-ಎಂದು ಗುರುತು ಸಿಗುವುದು 
ಕಷ್ಟ. 

ಊರ ಹೆಂಗಳೆಯರೋ! ಒಮ್ಮತ- ಎಂಬ ಹಾಗೆ ಕಾಂಗು ಸೀಕಿಗಳಿಗೆ 
ಮನಸೋತವರು. ಕಿರಿಯಂಚಿನ ಕಪ್ಪು ಸೀ ಗಳನ್ನು ಉಟ್ಟು » ಅಲೆಯುವ 
ವರು, ಮಾಂಗಲ್ಯವಿಲ್ಲದಲ್ಲಿ ಕೆಂಪು ಸೀಕೆ ಮಸರು ವಾಡಿಕೆ. ಕೆಲಸಗಾರೆ 
ರಾದುದರಿಂದ, ಶ್ರೀಮಂತರ ಮನೆಯವರೂ, ಉಟ್ಟ ಸೀಕಿಯ ಸೆರಗನ್ನು 
ತಿರುಗಿ ಮೊಣಗಂಟಿಗೆ ಮಡಿಸಿ ಸಿಕ್ಕಿಸಿಕೊಂಡು ಅ ಬಳಿದ ಡುವುದು KE 
ಎಂದು ತಿಳಿಯುವುದಿಲ್ಲ. ಈ ವಿಚಾರದಲ್ಲಿ ಹಳ್ಳಿಯ ಹೆಂಗುಸರಿಗೂ ಪೇಟೆಯ 
ಹೆಂಗುಸರಿಗೂ ಅಂತರವೇ ಇಲ್ಲ. 


4೪ ಜಾರುವ ದಾರಿಯಲ್ಲಿ 


ಹಾಗೆ ನೋಡಹೋದರೆ-ಬಹು ಮಟ್ಟಿನ ಸುಧಾರಣೆಯು ಇಂಗ್ಲಿಷ್‌ 
ವಿದ್ಯಾ ಮನ್ವಂತರದಿಂದ ತೊಡಗಿದ್ದು. ಶಾಲೆಯ ಹುಡುಗರಿಲ್ಲ ಶರ್ಟು, ಜಿಬ್ಬ 
ಹಾಕಲು ಕಲಿತಿದ್ದಾರೆ. ಇವುಗಳ ಮೇಲೆ ಕೋಟನ್ನು ಹಾಕುವ ಪರಿಸಾಠ 
ಅಸ್ಟೊಂದಿಲ್ಲ. ಅದನ್ನು ಹಾಕುವವರು, ಒಳಗೆ ಜಿಬ್ಬ ಬೇಕೆಂದು ಹೇಳುವು 
ದಿಲ್ಲ. ಹಾಗೆ ಕೇಳೆಹೋದಕಿ, ಇತರರಂತೆ ಬರಿ ಮೈಯಿಂದ ತಿರುಗಾಡಲು 
ಅಂಜುವವರೆಂದರೆ ಇಂಗ್ಲಿಷ್‌ ಕಲಿತ ಶಾಲೆಯ ಮಾಸ್ತರರು ಮಾತ್ರ. ಈ 
ಶಾಲೆಯ ಗಾಳಿ ಸೋಂಕದಂದಿನಿಂದ ಶರ್ಟು? ಎಂಬುದು ತರುಣರ ಉಡುಗೆ 
ಯಲ್ಲಿ ಅನಿವಾರ್ಯ ಪದಾರ್ಥವಾಗಿದೆ. ಶಾಲೆಗಿಂತ ಹೆಚ್ಚಿನ ವರ್ಚಸ್ಸು 
ಬಸ್ಸುಗಳಿಂದ ಬಂದಿರಬೇಕು. ಕಾರವಾರ, ಧಾರವಾಡದ ಜನಗಳೆಲ್ಲ ಆ 
ಊರಿನ ಮೂಲಕ ಹಾಯುತಿದ್ದುದರಿಂದ ತೊಡುಗೆಗಳಲ್ಲಿ ಬದಲಾವಣೆ 
ಯಾಗುತ್ತಲೇ ಇದೆ. ಕೌಪೀನದಿಂದ ತೃಪ್ತರಾಗುತಿದ್ದಜನ, ಕಿರಿಪಂಚೆಯನ್ನು 
ಉಡುವುದಕ್ಕೆ ಕಲಿತಿದ್ದಾರೆ. ಅದನ್ನು ಮರಿತರೂ, ಕಾಲುಗಳು ಬರಿದಾಗಿ 
ದ್ದರೂ, ಗಿಡ್ಡ ಕೈಯ ಕೋಟನ್ನೊ, ಜಿಬ್ಬವನ್ನೊ ಹಾಕಿಕೊಂಡು ಅಲೆದಾಡುವ 
ರೂಢಿಯೂ ಬಂದಿದೆ. ಅವರ ಕೋಟು ನೀರಿಗೆ ಹಾಕಿದರೆ ಬೇಗನೆ ಒಣಗುವ 
ಪಧಾರ್ಥವಲ್ಲ. ಇದ್ದ ಒಂದು ಕೋಟನ್ನು ಒಗೆದ ದಿವಸ ಅವರೇನು ಮನೆ 
ಯಲ್ಲಿ ಕುಳಿತಿರುವುದೇ? ಬೆವರು ಅಂಟಿ 4ೆದು ಮೇಣಗಪ್ಪಡವಾಗಿ ಅಸಹ್ಯ 
ವೆನಿಸಿದರೆ ಅದನ್ನು ನೀರಿನಲ್ಲಿ ಮುಳುಗಿಸಿ, ಒಗೆದು, ಒಣಗಿಸಿದರೆ, ಒಣಗಿದ 
ಬಟ್ಟೆಯ ನಿರಿ ತೆಗೆಯಬೇಕೆಂಬ ಜ್ಞಾನವೂ ಅವರಿಗಿಲ್ಲ. ಅಂತಹ ನಾಜೂಕೇ 
ನಿದ್ದರೂ ಶಾಲೆ ಕಲಿತ ಮಹಾನುಭಾವರಿಗೆ ಸಲುವ ವಿಚಾರ, 

ಊರ ಬೀದಿಯ ವಿಚಾರ ನಡುವಿನಲ್ಲೆ ಬಿಟ್ಟಹಾಗಾಯಿತು. ಮುಖ್ಯ 
ವಾದ ಬೀದಿಯೆಂದಕಿ- ಸೇಟಿ. ಅಲ್ಲಿ ಗೋಡೆಗೆ ಗೋಡೆ ತಾಗಿರುವ ಮನೆ 
ಗಳು ಬಹುಕಾಲದಿಂದ ಬಂದುವು. ಆದರೆ ಪ್ರತಿಮನೆಯ ಹಿಂದುಗಡೆಯೂ 
ಒಂದೊಂದು ಅಂಗಳ, ಹಿತ್ತಿಲು ಇದ್ದೇ ಇದೆ. ಅಂಗಳದಲ್ಲಿ ತುಳಸಿ ಕಟ್ಟಿ 
ಇದ್ದೇ ಇರಬೇಕು. ಹಿತ್ತಿಲಲ್ಲಿ ತೆಂಗು, ಕಂಗು, ಅಮಟೆ, ಮಾವು, ಹಲಸು- 
ಇಷ್ಟು ಮರಗಳಾದರೂ ಇರಬೇಕು. ಪ್ರತಿ ಹಿತ್ತಿಲಲ್ಲೂ ಒಂದೊಂದು ಬಾವಿ 
ಯಿದೆ. ತರಕಾರಿ ಬೆಳೆಯದ ಹಿತ್ತಿಲಿಲ್ಲ; ಒಂದೆರಡು ದನಕರುಗಳನ್ನಾದರೂ 
ಸಾಕದಂತಹ ಜನರಿಲ್ಲ. ಬೇಸಾಯ ಮಾಡದಂಥ ಅಂಗಡಿಕಾರರು ಸಹ 
ಹಾಲು, ಗೋಮಯ, ಬೆರಣಿಗಳಿಗಾದರೂ ದನಕರುಗಳನ್ನು ಸಾಕುತ್ತಾರೆ. 


ಜಾರುವ ದಾರಿಯಲ್ಲಿ ಷಿಜ 


ಬೀದಿಯ ಹೆಚ್ಚಿನ ಮನೆಗಳಿಗೆ ಹುಲ್ಲಿನ ಮಾಡುಗಳಿವೆ. ಎಡೆಯಲ್ಲಿ ಓಡಲು 
ಮನೆಗಳೂ ಇವೆ. ಕುಂಬಾರನ ಓಡುಗಳನ್ನುತೆಗೆದು,ಮಂಗಳೂರು ಹಂಚನ್ನು 
ಹೊದೆಸಿದವರು ವಾಸಪ್ಪಯ್ಯ, ಶ್ರೀಪತಿರಾಯರುಗಳು ಮಾತ್ರ. ಊರಲ್ಲಿರುವ 
ಪ್ರಾಚೀನ ದೇವಾಲಯವಾದ ಕಾಳಿಯ ಗುಡಿಗೆ ಇಂದಿಗೂ ಕುಂಬಾರನ 
ಓಡಿನ ಮಾಡೇ ಇದೆ. ಕೇವಲ ಇತ್ತೀಚೆಗೆ ಕಟ್ಟಿದ ಕೆಲವು ಮಳೆಮಾಡು, 
ಅಂಗಡಿಗಳಿಗೆ ಮಂಗಳೂರು ಹಂಚನ್ನು ಹೊದೆಯಿಸಿರುವುದೂ ಉಂಟು. 
ಇಂತಹ ಮನೆಗಳುಳ್ಳೆ ಮಖ್ಯ ಬೀದಿಯು ಸುಮಾರು ಮೂರು ಫರ್ಲಾಂಗುಗ 
ಷ್ಟು ಉದ್ದವಾಗಿದೆ, ಅಲ್ಲಿನ ವಾಹನಸಂಚಾರಗಳಲ್ಲಿ ಎತ್ತಿನ ಗಾಡಿ ಮಖ್ಯ. 
ಕೆಲವೇ ಸ್ಕಾಕಲುಗಳೆ ಸವಾರರೂ ಕಾಣಿಸುತ್ತಾರೆ. ಅಂಥವರ ಸಲುವಾಗಿ 
ಸ್ಯಾಕಲುಗಳನ್ನು ದುರುಸ್ತಿಮಾಡುವ, ಬಾಡಿಗೆಗೆ ಕೊಡುವ, ಎರಡು ಅಂಗ 
ಡಿಗಳೂ ಇನೆ. ಈ ಅಂಗಡಿಗಳ ಯಜಮಾನರೀ, ಮೆಟ್ಟಿದಕಿ ಹೋಗಲಾರ 
ದಂಥ ಸೈಕಲುಗ ನ್ನು ತುಳಿದು, ದಣಿಮ ಬರುವ ಜನಗಳಿಗಾಗಿ, ಎರಡು 
ಸೋಡಾ ಅಂಗಡಿಗಳನ್ನು ಈಚೆಗೆ ತೆರೆದಿದ್ದಾರೆ. ಅವುಗಳ ಪರಿಪಾಠ ಚೆನ್ನಾಗಿ 
ಆಗಿಲ್ಲ. ತೀರ ಬಾಯಾರಿ ಬಂದ ದಾರಿಹೋಕರಷ್ಟೇ ಅದನ್ನು ಕುಡಿಯು 
ತ್ತಾರಿ, ಊರ ಜಾತ್ರೆಗಳಲ್ಲಿ "ಹೇಗಿದೆ ನೋಡುವ? ಎಂದು ಈ ಕೆಂಪು, 
ಗುಲಾಲಿ, ಹಳದಿ, ಹಸುರು ಬಣ್ಣಗಳ ಬಾಟ್ಲಿ ನೀರನ್ನು ಕುಡಿದು ತೇಗು 
ವವರುಂಟು. ಹಳ್ಳಿಯ ತರುಣರು ಮಾತ್ರ, ಬಾದಿಗೆ ಸೈಕಲಿನಲ್ಲಿ ಅಲೆದಾಡಿ 
ಒಂದು ಸೀಸೆ ಸೋಡಾ ಕುಡಿದುಬಿಟ್ಟರೆಂದರೆ ನಾಗರಿಕತೆಯ ಪರೀಕ್ಷೆಯಲ್ಲಿ 
ಪಾಸಾದಂತೆ ತಾವು ಎಂದು ತಿಳಿಯಬಹುದು. 

ಊರಿನ ಅಂಗಡಿಗಳಲ್ಲಿ, ಭಾರಿ ಅಂಗಡಿ, ಎಂಬುದು ವಾಸಪ್ಪಯ್ಯನವ 
ರದೇ. ಎರಡೆರಡು ಮೆರ್ಪುಗಳ ಅಂಗಡಿಯದು. ಆದುದರಿಂದಲೇ ಕತ್ತಲು 
ತುಂಬಿದ್ದು. ಮೊದಲ ಬಾಗಿಲು ತೆಗೆದರೆ ಕಾಣುವುದು-- ಲೋಡುದಿಂಬು 
ಗಳನ್ನು ಹಾಸಿದ ವಾಸಪ್ಸಯ್ಯನವರ ದಿವಾನಖಾನೆ. ಮಗ್ಗುಲಲ್ಲಿ ಗುಮಾಸ್ತರ 
ಖರವಣಿಗೆಯ ಪೆಟ್ಟಿಗೆ, ಅದರ ಮೇಲೆದೌತಿ, ರೀತಿಯ ಡಬ್ಬಿ, ಅವರ ಗುಮಾ 
ಸ್ತರು ಇಂದಿಗೂ ಹಿರಾಕಸ, ಅಣಿಲೆ ಕಾಯಿಗಳ ಶಾಯಿಗಳನ್ನು ಉಪಯೋ 
ಗಿಸುತ್ತಾಕಿಯೆ ಹೊರತು ಪೊಟ್ಟಣದ ಶಾಯಿಯನ್ನು ಉಪಯೋಗಿಸುತ್ತಿಲ್ಲ. 
ಸಾಹುಕಾರ ವಾಸಪ್ಪಯ್ಯನವರು ದಿಂಬಿಗೆ ಒರಗಿ ಕುಳಿತರೆ ಎದ್ದೇಳುವವರಲ್ಲ. 
ಸನಗುಗಳನ್ನು ತಂದು ತೋರಿಸಲು ಆಳುಗಳಿದ್ದಾರೆ. ಇಂದಿಗೂ ಅವರ 


4k ಜಾರುವ ದಾರಿಯಲ್ಲಿ 


ಅಂಗಡಿಯಲ್ಲಿ ಹಚ್ಚುವುದು ಹೊನ್ನೆಣ್ಣೆಯ ದೀಪವನ್ನು. ಆದಕ್ಕೆನೇ ಗಾಜಿನ 
ಗೂಡನ್ನು ಮಾಡಿದ್ದಾರೆ. ಲಕ್ಷ್ಮಿ ಒಲಿಯುವಂಥ ದೀಪ ಆದು, ಆ ದೀಪವನ್ನು 
ಹೊತ್ತಿಸಿ, ಎದ್ದುನಿಂತು, ನಮಸ್ಕರಿಸುವ ಸ್ವಭಾವ ಅವರದ್ದು. ಅವರ ಅಂಗೆ 
ಡಿಗೆ ತಾಗಿಯೇ ಮನೆ ಇದೆ. ಮನೆಯ ಕಿಟಿಕಿಗಳ ಬಾಗಿಲುಗಳು ಮಜಭೂ 
ತಿನವು; ಚಿತ್ರರಂಜಿತವಾದುವು. ಬಲವಾದ ಮರದ ಚೌಕಟ್ಟು, ಮರದ ಸರ 
ಳುಗಳುಳ್ಳ ಈ ಕಿಟಿಕಿಗಳು ತಡೆದಷ್ಟೇ ಬೆಳಕನ್ನು ಬಿಡುತ್ತವೆ. ವರ್ಷಂಪ್ರತಿ 
ಹಚ್ಚುವ ಎಣ್ಣೆಯ ಲೇಪನದಿಂದ ಬತ Se ನದ ಕಿಟ್ಟಿಕಿಗಳಿಗೆ ತಾಮ್ರ 
ವರ್ಣ ಬಂದಿದೆ. ಬೀದಿಯ ಬಳಿಯ ಕಿಟಿಕಿಗಳಾದುದರಿಂದ ಅವು ತೆರಿದಿದ್ದು 
ದನ್ನು ಕಂಡವರು ಕಡಿಮೆ. ಎದುರಿನ ಬಾಗಿಲನ್ನು ತೆರೆಯುವುದಕ್ಕೆ ಆನೆಯ 
ತ್ರಾಣಬೇಕು. ಆ ಬಾಗಿಲಿಂದ ಒಳಕ್ಕೆ ಹೊಕ್ಕ ಕಿ ದೊಡ್ಡ ಚಾವಡಿ ನಗುತ ತ್ತದೆ. 
ಇಬ್ಬಿಬ್ಬರು ಅಪ್ರ ಕೊಳ್ಳ ಬಹುದಾ ದ'ಕಂ ನ ಅಲ್ಲಿಂದ ದಾಟುತ್ತ ಠೇ 
ಚೌಕಿಯ ಮನೆ; ನಡುಸೆ ಅಂಗಳ, ತುಳೆಸಿ ಕಟ್ಟಿ. ದಾಟಿ ಮುಂದುವರಿದರೆ. 
ಬಚ್ಚಲು, ಹಟ್ಟಿ, ತೋಟಗಳು ಬರುತ್ತವೆ. ಅಲ್ಲಿಂದ ಮುಂದುವರಿದರೆ. 
ಬತ್ತದ ಹೊಲಗದ್ದೆಗಳ ವಿಶಾಲ ನೋಟ, 

ಇಷ್ಟೇ ಹಿರಿದಾದ ಮನೆಯು ಶ್ರೀಪ ತಿರಾಯರದ್ದು. ಮುಖ್ಯ ಬೀದಿಗೆ 
ತಾಗಿರುವ ಸೆ ಅವರದ್ದು. ಆದಕೆ `ಸೂಡಲಿಗೆ ಕಾಣಸಿಗುವುದು ಎತ್ತರದ 
ಪ್ರಾಕಾರ, ಪ್ರ ವೇಶಕೊ "ದು ದೊಡ್ಡ ಬಾಗಿಲಿದೆ. ಅಲ್ಲಿಂದ ಬಹು ದೊಡ್ಡ 
ಎಂಗಳ ಅನಂತರ ಹಿರಿಯ ಚಾವಡಿಯುಳ್ಳ ಹೆಬ್ಬಾಗಿಲ ಮನೆ; ಮೇಲು 
ಮಹಡಿಯಿದೆ. ಇನ್ನೂರು ಆಗೂ ರಾಯರ ಕುಲದವರು ಬಾಳಿ 
ಬದುಕಿದೆ ಆ ಮನೆಯ ಮಣ್ಣಿನ ಗೋಡೆ ಕೋಟಿಯ ಗೋಡೆಯಂತಿದೆ. 
ಕೋಲು ದಪ್ಪದ ಹಲಸಿನ ಮರದ ಸ್ತಂಭಗಳೇನು? ಚಿತ್ರ ಕೆಲಸಗಳೇನು? 
ಹೆಬ್ಬಾಗಿಲ ಬಾಗಿಲ ಹಲಗೆಯ ದಪ್ಪವೇ ಮೂರಂಗುಲವಿದೆ. ಹೊರಗಿನ 
ಬಾಗಿಲೂ ಕೋಟೆಯ ಬಾಗಿಲೇ. "ಇನ್ನೂ ಇನ್ನೂರು ವರ್ಷ ತಡೆಯಲು 
ಮುಲಾಜಿಲ್ಲ' ಎಂದು ಹೇಳುವ ಶ್ರೀಪತಿರಾಯರ ಮಾತು ಶೀರ ನಿಜ. ಸಾ 
ಮಾನ್ಯವಾಗಿ ಊರಿನ ಉಳಿದ ಮನೆಗಳೆಲ್ಲವು ಚಿಕ್ಕವು. ಅಂಗಡಿ ವ್ಯಾಪಾರಿ 
ಗಳ ಮನೆಗಳು ಪೇಟೆಯ ಧೂಳಿಗೇನೆ ಮುಖಮಾಡಿಕೊಂಡಿರುವಂಥವು. 

ವಾಸಪ್ಪ ಯ್ಯನವರಂತೆ ಇನ್ನೂ ಒಬ್ಬಿಬ್ಬ ರು ದೊಡ್ಡ ಇ ಬಾಯ 
ದ್ದಾರೆ. ಸಂ ವ್ಯಾಪಾರ ಮಾಡುವವರಲ್ಲಿ ಭಟ್ಕ ಳದ” ಮುಗುದುವ 


ಜಾರುವ ದಾರಿಯಲ್ಲಿ ೩೭ 


ಸಾಹೇಬರ ಅಂಗಡಿ, ಮನೆಗಳೆರಡೂ ಹಿರಿಯವು. ಊರ ಹೆಚ್ಚಿ ನ ಅಂಗಡಿ 
ಗಳು ಜೀನಸಿನವು. ಸಣ್ಣ ಪುಟ್ಟ ಅಂಗಡಿಗಳು ಹಲವಾದಕಿ, ದೊಡ್ಡ ಅಂಗಡಿ 
ಗಳು ಕೆಲವೇ ಕೆಲವು, ಆ ಅಂಗಡಿಗಳಲ್ಲಿ ಒಂದು ವೈಶಿಷ್ಟ ಅಲ್ಲಿ 
ನಿಮಗೆ ಸೂಜಿಯಿಂದ ಹಿಡಿದು ನೇಗಿಲು ಕುಳದ ತನಕ, ಹುರಿಹಗ್ಗೆ ದಿಂದ 
ಹಿರಿದು ಉಡಿದಾರದ ತನಕ, ಉಪ್ಪಿಂದ ಹಿಡಿದು ಹಳೆಯ ದ್ರಾಕ್ಲೆಯ ತನಕ, 
ಕೊತ್ತಂಬರಿಯಿಂದ ಹಿಡಿದು ಹಿಪ್ಪಲಿ, ಕಂಕುಷ್ಟ, ದೇವದಾರುಗಳಂತಹ 
ಮದ್ದಿನ ಒಡವೆಗಳ ತನಕ ಸಿಕ್ಕುತ್ತವೆ.ಸೈಪಾವಾಣೆಗಳ ಲೆಕ್ಕಾ ಚಾರದಲ್ಲಿಯೇ 

ಪಾರ. ತಾಸು ತಾಸುಗಳ ತನಕ ಚೌಕಶಿ ನಡೆದರೂ. * ಚೀಸರವಿಲ್ಲದೆ 
HE ಕೊಳ್ಳುವ ವ್ಯಾಪಾರಿಗಳಿದ್ದಾಕೆ, ಗಿರಾಕಿಗಳಿದ್ದಾರೆ. ಬಸ್ಸು ಬಕ 
ತೊಡಗಿದ ಮೇ ಜಿ ಸಟ ಕಾಫಿ ಹೊಟೇಲುಗಳು ತಕಿದಿವೆ; ಅಲ್ಲ, ಚಾ 
ದುಖಾನುಗಳು. ಕಾಫಿಯನ್ನು ಮಾಡಲು ತಿಳಿಯದಿದ್ದ ರೂ ಚಹವನ್ನು 
ತೀಳ್ಬೆ ವಾಗಿಯೇ ಮಾಡುತ್ತಾ "8. ಅವಲಕ್ಕಿ ಉಪಕರ್ಲಿ ಕಡಲೆ ಉಸಳಿ 
ಗೆಣಸಿನ ಪ್ಲೆ ಪೋಡಿ, ಬಿಸ್ಕು ಟು ಆಂಬೊಡೆಗಳು ಹೊಟೇಲಿಗೆ ಬರುವ ರಸಿಕರ 
ಉಪಹಾರದ ವಸ್ತುಗಳು. ಎರಡಾಣೆ, ಮೂರಾಣೆಗಳನ್ನು ಚೆಲ್ಲಿದರೆ ಹೊಟ್ಟಿ 
ತುಂಬಿಸಿಕೊಂಡು ಹೋಗಬಹುದಾದ ಸುಖದ ದಿನಗಳ ವ್ರ. ಆದರೆ ಹೆಚ್ಚಿನ 
ಜನರು ಟಿನ್ನಿನ ಗ್ಲಾಸಿನಲ್ಲಿ-ಕಾಲಾಣೆ ಚಾ, ಕಾಲಾಣೆ ಅವಲಕ್ಕಿಯನ್ನು ತಿಂದು 
ತೇಗುವುದಕ್ಕೂ ಶಕ್ತರಾದಂಥ ಜನರು. ಈ ಎರಡು ಅಂಗಡಿಗಳಲ್ಲಾಗುವ 
ವ್ಯಾಪಾರವನ್ನು ಕಂಡು-ಮುಂದೇನು ಮಾಡಲಿ, ಯಾವ ಉದ್ಯೋಗ ತೊಡ 
ಗಲಿ ಎಂದು ಬೆರಗಾಗುವ ತರುಣರಿಗೆ, (ಚ್ಛಾದುಕಾನ' ತೆಕಿಯಬಾರದೇ? 
ಎಂದು ಆಸೆ ಮೂಡುವಂಥ ದಿನಗಳು. ಆ ತರುಣ ಸ್ವಲ್ಪ ಚುರುಕಾಗಿ 
ದ್ದರಿ, ಸೈಕಲ್‌ ರಿಪೇರಿ ಅಂಗಡಿಯನ್ನು ತೆರೆಯುವ ಸಾಹಸವನ್ನೂ ಮಾಡ 
ಬಹುದು. 

ಮುಖ್ಯ ಬೀದಿಗೆ ಸಮಕೋನವಾಗಿ ಹಾಯುವ ಒಂದು ರಸ್ತೆಯಿದೆ. 
ಅದರ ಒಂದು ಸೆರಗು ಅರ್ಧ ಮೈಲಿನ ತನಕ ಮೂಡಣಕ್ಕೆ ಹೋಗುತ್ತದೆ. 
ಇನ್ನೊ೦ದು ಸೆರಗು ಪಡುವಣಕ್ಕೆ ಮೂರು ಫರ್ಲಾಂಗು ದೂರ ಸರಿದು 
ತೆಂಗಿನತೋಟ, ಕಡಲ ದಿನ್ನೆ ಯಲ್ಲಿ ಮಾಯವಾಗಿಬಿಡುತ್ತದೆ. ಮೂಡಣಕ್ಕೆ 
ಹೋಗುವ ದಾರಿಯ ಇಕ್ಕಡೆಗಳಲ್ಲೂ, ಹಿತ್ತಿ ಲುಗಳುಳ್ಳ ಮನೆಗಳೇ Ka, 
ಅದು ಕವಲೊಡೆಯುವಲ್ಲಿ ಒಂದೆರಡು ಅಂಗಡಿಗಳನ್ನೂ ಕಾಣಬಹುದು. 


4೮ ಜಾರುವ ದಾರಿಯಲ್ಲಿ 


ಮುಂದೆ ಹಿತ್ತಿಲು ಮನೆಗಳು; ಅದಕ್ಕೂ ಮುಂದಕ್ಕೆ ಸರಿದಕಿ ನಡುನಡುವೆ 
ಬತ್ತದ ಗದ್ದೆಗಳು, ತೆಂಗಿನ ತೋಟಗಳು. ಆ ದಾರಿಯೇ ಊರಿನ ಹಿರಿಯ. 
ದೇವಾಲಯವಾದ ಮಹಾಂಕಾಳಿಯ ಗುಡಿಗೆ ಹೋಗುತ್ತದೆ. ಕೆಲವು ಶತ 
ಮಾನಗಳಿಂದಲೂ ಮನ್ನಣೆ ಪಡೆದು ಬಂದಂಥ ದೇವಾಲಯವದು. ಅದರ 
ಮುಂಗಡೆಯ ಕೊಳವು ಕಲ್ಲ ಕಟ್ಟಿದ್ದು; ತಳ ಕುಸಿದ ಹಲವು ಸೋಪಾನ: 
ಗಳುಳ್ಳದ್ದು. ಮಳೆಗಾಲದಲ್ಲಿ ನೀರಿಂದ ತುಂಬಿ, ಊರಮಕ್ಕಳ ಕೋಲಾಹೆ 
ಲದ ರಂಗವಾಗಿಬಿಡುತ್ತದೆ. ಎಷ್ಟು ಸಾವಿರ ಜನರು ಅಲ್ಲಿ ನಿಂದಿಲ್ಲ! ಆದಕೆ 
ಮಹಾಂಕಾಳಿಯ ಕೃಪೆಯಿಂದ ಒಂದೇ ಒಂದು ಅಪಮೃತ್ಯುವೂ ಆಗಿಲ್ಲ. 
ಎಂದು ಜನ ಹೇಳುತ್ತಿದ್ದಾರೆ. ಬೇಸಿಗೆ ಬಂದರೆ ಕೊಳದ ನೀರು ಹಸುರು 
ತಂಬಳಿಯಾಗುತ್ತದೆ. ಮಕ್ಕಳ ಹೊಲಸು ಬಟ್ಟೆಗಳನ್ನು ತೊಳೆಯುವುದಕ್ಕಷ್ಟೆ 
ಅದರ ಪ್ರಯೋಜನ. ಆಗಊರ ಮಹಿಳೆಯರು ತುಸುದೂರದಲ್ಲಿ ಹರಿಯುವ 
ಸಿಹಿ ನೀರಿನ ಹೊಳೆಗೆ ಹೋಗುತ್ತಾರೆ. ಹೊಳೆಯಲ್ಲ; ನಿಜಕ್ಕೂ ಅದು ಹಳ್ಳ 
ಇಲ್ಲವೆ ತೋಡು; ಕಮ್ಮಾರ ಹೊಳೆಯೆಂದು ನಾಮಕರಣ. ಕಡಲಿಗೆ ಅದು 
ಸೇರುತ್ತದೆಯಾದರೂ ಕಡಲಿನ ಉಬ್ಬರದ ನೀರು ಬಾರೆದಷ್ಟು ಎತ್ತರದಿಂದ 
ಹರಿಯುವುದರಿಂದ, ಅದರ ನೀರು ಸಿಹಿಯಾಗಿದೆ. ನದಿ ಹರಿಯುವುದು ಕೇಕಿ 
ಹಾವಿನಂತೆ. ಹರಳು, ಹುಲ್ಲು, ತುಂಬಿದ ದಂಡೆಯಲ್ಲಿ ಹೊಂಡಮಾಡಿ ಕುಳಿ 
ತರೆ ಮಾತ್ರ ಗಂಟಿನ ನೀರು ಎದೆಗೆ ಬಂದೀತು. ಅಲ್ಲಲ್ಲಿ ಬಂಡೆಕಲ್ಲುಗಳಿವೆ. 
ಹೋಗುವಾಗ ಬಿಂದಿಗೆ ಕೊಂಡೊಯ್ದರೆ, ಕಲ್ಲಿನ ಮೇಲೆ ಕುಳಿತು, ಕಣ್ಣು 
ಮುಚ್ಚಿ ಸ್ನಾನಮಾಡಬಹುದು. ಒಗೆದ ಬಟ್ಟೆಯನ್ನು ಒಣಗಿಸಿಕೊಂಡು ಮನೆಗೆ 
ಬರಬಹುದು. ಪೇಟಿಗಿಂತ ಇಮ್ಮಡಿ ಜನರು ಈ ಹೊಳೆಯ ಬದಿಯಲ್ಲಿ ಕಾಣ 
ಸಿಗುತ್ತಾರೆ. ವಿರಾಮಶೀಲರಾದ ಪೇಟಿಯ ಹೆಂಗುಸರೂ, ದನಕಾಯುವ 
ಬಾಲಕರೂ, ಬೆಳಗಿನ ಏಳು ಗಂಟಿಗೆ ಬರತೊಡಗುತ್ತಾರೆ. ಮಧ್ಯಾಹ್ನ 
ಎರಡು ಗಂಟಿಯ ತನಕವೂ ಜನ ಬರುತ್ತಿರುತ್ತಾರೆ. ಊರಿನ ಯಾವ ಸುದ್ದಿ 
ಸೂರುಗಳನ್ನೂ ಕೇಳಲಪೇಕ್ಷಿಸುವವರು ಕಿನಿ ನಿಮಿರಿಸಿಕೊಂಡು ಇಲ್ಲಿ 
ನಿಂತರಾಯಿತು. 

ಈ ಮಹಾಂಕಾಳಿ ಬೀದಿಯ ನಡುನಿಗೆ ಕವಲೊಡೆಯುವ ಒಂದು ಚಿಕ್ಕ 
ರಸ್ತೆಯಿದೆ-ಸೂಳೆಗೇರಿ. ಇದು ಗತಕಾಲದ ಅವಶೇಷ. ಪ್ರಾಚೀನ ಕಾಲದಲ್ಲಿ 
ಜನರೆನ್ನುವಂತೆ, ತಾಳೂರು ಒಂದು ದೊಡ್ಡ ಪಟ್ಟಣವಾಗಿತ್ತು. ಎಂಬುದಕ್ಕೆ 


ಜಾರುವ ದಾರಿಯಲ್ಲಿ ರ್ಕ 


ದೇವಾಲಯವಾಗಲಿ, ಕೆರೆಯಾಗಲಿ, ಈ ಕೇರಿಯಾಗಲಿ ಸಾಕಿ. ಈ ಕೇರಿ 
ಯಲ್ಲಿ ಹಿಂದೆ ತುಂಬ ಮನೆಗಳಿದ್ದುವಂತೆ. ಅಷ್ಟೇ ಸಂಪನ್ನರಾದ ಗಣಿಕೆ 
ಯರೂ ಇದ್ದರಂತೆ. ಈಗ ಕುಲದ ಕಸುಬನ್ನು ಬಿಡಲಾರದವರು ಎಂಬು 
ದಕ್ಕೆ, ಅಂತಹರ ನಾಲ್ಕೆಂಟು ಮನೆಗಳಿವೆ. ಒಂದು ಕಾಲದಲ್ಲಿ ಪ್ರತಿಷ್ಠಿತ 
ಕುಟುಂಬಗಳೊಡನೆ ಸಂಬಂಧವಿದ್ದ ವೇಶೈಯರೇ ಇಲ್ಲಿ ಇದ್ದರು. ನಾಗರಿಕರ 
ಆತಿಥ್ಯದಲ್ಲಿ ಭಾಗವಹಿಸುವವರು ಇದ್ದರು. ಈಗ ಅಂತಹ ವೈಭವವೇನಿಲ್ಲ. 
ಜನರು ಸಹನೆಯಿಂದಲೇ ನೋಡುತ್ತಿರುವ ಕೇರಿಯಿದು.ಹೊರಗಣ ತೋರಿಕೆ 
ಗೂ ಇಲ್ಲಿನ ಜನಗಳ ವಿಚಾರ, ತುಚ್ಛೀಕಾ ದೆ ಭಾವನೆಯಿಂದ ನೋಡುವ 
ಪರಿಪಾಠವಿಲ್ಲ. ಹಾಗೆ ಹತ್ತೆಂಟು ವರ್ಷಗಳ ಅವಧಿಯಲ್ಲಿ ಒಮ್ಮೆ ಈ 
ಕೇರಿಯ ಯಾವುದಾದರೂ ವ್ಯಕ್ತಿಗೆ ಸಂಬಂಧಿಸಿದ ವಿಲಾಸ್ಕ ವೈಯ್ಯಾರಗಳ 
ಕತೆ ಕೆಲವು ಜನಗಳ ಬಾಯಲ್ಲಿ, ಕೆಲವು ದಿನ್ನ "ಯವನ ಯಾಮಿನೀ? ಕತೆಗಳ 
ಮೋಹಕತೆ ತಾಳುವುದುಂಟು. ಆದರೆ ಕಾಲಗತಿಯಿ:ಂದ ಅಂತಹ ನಾಯಕ 
ನಾಯಕಿಯರು ಮರೆಯಲ್ಪಡುತ್ತಾರೆ. ಬಳಿಕ ಉಳಿದ ಅವರು ನಾಗರಿಕ 
ಜೀವರಂತೆಯೆ ಆಡಂಬರ ವಿರಹಿತ ಮಾತುಗಳಿಗೆ ತಕ್ಕವರಿನಿಸುತ್ತಾರೆ. 
ಮಹಾಂಕಾಳಿ ಗುಡಿಗೆ ಹೋಗುವ ಬೀದಿಯೇ ಪಡುವಣಕ್ಕೆ ಹೋಗಿ 
ಕಡಲದಂಡೆಗೆ ಹೋಗುವ ಹಾದಿಯಾಗುತ್ತದೆ. ಈ ಬೀದಿಯ ಉದ್ದಕ್ಕೂ 
ಕಿರಿಯ ಮನೆಗಳು ಹೆಚ್ಚಿಗೆ. ಸಾಮಾನ್ಯ ಕುಟುಂಬಿಕರು, ಕೆಲಸಗಾರರು, 
ಕರ್ಮಕುಶಲರು ತುಂಬಿರುವ ವಠಾರನಿದು. ನಾಲ್ಕು ಗುಡಿಗಾರರ ಮನೆ 
ಗಳಿವೆ; ಸೊನೆಗಾರರ ಮನೆಗಳಿವೆ. ಬಡಗಿಗಳ ಮನೆಗಳಿವೆ. ತಮ್ಮಪ್ರಾಚೀನ 
ಕಸುಬನ್ನು ಬಿಡದೆ ನಡೆಯಿಸಿಕೊಂಡು ಬಂದ ಸಾಲಿಗರಿದ್ದಾರೆ; ಸಮಗಾರ 
ರಿದ್ದಾರೆ. ಅಪವಾದಕ್ಕೆ ಅವಕಾಶವಿರಬಾರದು ಎಂಬ ಹಾಗೆ, ಕುಂಬಾರರೂ 
ಇದ್ದಾರೆ. ಹಿಂದಿನ ಕಾಲದಲ್ಲಿ ಇಂಥವರುಗಳ ಒಂದೊಂದು ಕೇರಿಗಳೇ 
ಇದ್ದುವಂತೆ. ಈಗಲೂ ಈ ಮುಖ್ಯರಸ್ತೆಗಳನ್ನು ಬಿಟ್ಟರೆ, ಊರು ಹರಡಿ 
ರುವುದು ಒಂದು ಚದರ ಮೈಲು ವಿಶಾಲವಾದ, ಸಮತಟ್ಟಾದ ಪ್ರದೇಶದಲ್ಲಿ. 
ಅದನ್ನು ಚೆದುರೂಗದ ಅಂಕಣಗಳ ಹಾಗೆ ಒಡೆದು, ಜನರು ಹಿತ್ತಿಲು ಮನೆ 
ಮಾಡಿಕೊಂಡಿದ್ದಾರೆ. ಒಂದೊಂದು ಹಿತ್ತಿಲು, ತೋಟದಲ್ಲಿ ಒಂದೆರಡು ಮನೆ 
ಗಳು ಇದ್ದೇ ಇವೆ. ಇಂಥವುಗಳಿಗೆ ಹೋಗಲು ಓಣಿಗಳೇ ದಾರಿಗಳು. ಈ 
ಓಣಿಗಳಿಗೂ ಹೆಸರುಂಟು. ಕುಂಬಾರಕೇರಿ, ಕಂಚ:ಗಾರಕೇರಿ, ನೇಕಾರ 


೪೦ ಹಾರುವ ದಾರಿಯಲ್ಲಿ 


ಕೇರಿ ಎಂಬ ಹಳೆಯ ಹೆಸರುಗಳು ಇವಕ್ಕೆಉಳಿದು ಬಂದಿವೆ. ಶತಮಾನಗಳು 
ಉರುಳಿದ ಹಾಗೆ, ಮಹಾಂಕಾಳಿಪುರ ಕಾಳಿಪುರವಾಗಿ, ಕಾಳೂರು ಆಯಿ 
ತೆಂದು ಜನರು ಹೇಳುತ್ತಾರೆ. ಆ ಒಂದು ಕಾಲದಲ್ಲಿ ಇದ್ದಿರಬೇಕಾದ ವೈಭವ 
ಗಳೆಲ್ಲವೂ ಕಳಚಿ ಹೋಗಿ ಈಗ ಕಾಳೂರು ಸಾಮಾನ್ಯವಾದೊಂದು ಊರಿ 
ಸಿಸಿಕೊಂಡಿದೆ, 
ಮೇಲೆ ಹೇಳಿದ ಪಡುವಣದ ರಸ್ತೆಯ ಹೆಸರು ಗುಡಿಗಾರಕೇರಿಯೆಂದು. 
ಅದರ ಮಗ್ಗುಲಲ್ಲಿ ಗುಡಿಗಾರರ ಮನೆಗಳೂ ಇವೆ, ಈ ಕೇರಿಯನ್ನು ಹಾಡು 
ಮುಂದುವರಿದರೆ ಕಡಲ ಕಿನಾಕಿ ಸಿಗುತ್ತದೆ. ಕೊನೆಯಲ್ಲಿರುವ ಇನ್ನೂರು 
ಗಜ ಭೂಮಿಗೆ ಮೇರೆ, ಆವರಣಗಳ ಬಂಧನವಿಲ್ಲ. ಅದರ ತುಂಬ ತೆಂಗಿನ 
ಮರಗಳಿವೆ. ಎಡೆ ಎಡೆಯಲ್ಲಿ ನರುಗಂಪನ್ನು ಬೀರುವ ಹೊನ್ನೆಯ ಮರ 
ಗಳಿವೆ. ಅಲ್ಲೊಂದು, ಇಲ್ಲೊಂದು-ಬಾವಿಗೆ ಬಾವಿ, ಕೆಕಿಗೆ ಕೆರಿಯಾಗಬಲ್ಲ 
ನೀರ ಕುಣಿಗಳಿವೆ. ಇದೂ ಜನನಿಬಿಡವಾದ ಪ ಪ್ರದೇಶವೇ. ಕಾರ್ವಿಯರಿಂಬ 
ಬೆಸ್ತರಜನ ವಾಸಿಸುವ ಪ್ರದೇಶವಿದು. ಎದುರಿನ ಕಡಲಿನಘರ್ಜನೆಯು ಕಿವಿ 
ನನ್ನು ನಡುಗಿಸುತ್ತಿರುವಾಗ, ಕಡಲ ಮೊರೆತವನ್ನು ವೂರಿಸುವ ಗಟ್ಟಿತನ 
ಈ ಜನಗಳ ಗಂಟಲಿಗೆ ಬಂದಿದೆ. ವೂನುಗಾರಿಕೆಯನ್ನು ಬಿಟ್ಟರೆ ಅವರಿಗೆ 
ಅನ್ಯವ್ಯವಹಾರವೇ ಕಡಿಮೆ, ವಿರಾಮವಿದ್ದರೆ ಮನೆಯಲ್ಲಿ ಕುಳಿತ್ಕುದಾರಿಯಲ್ಲಿ 
ನಿಂತು, ಬಲೆಗೆ ಬೇಕಾದ ನೂಲನ್ನು ಹೊಸೆಯುತ್ತಾಕಿ. ಊರಿನ ಖಾರಿ, ನದಿ 
ಗಳಲ್ಲಿ ನಿಂತು,ಮುಳುಗಿ,ಮಣ್ಣಿನಿಂದ ಮಳಿಯನ್ನೆತ್ತಿ ತರುತ್ತಾರೆ; ಗಾಳಹಾಕು 
ತ್ತಾರೆ, ಏಡಿ ಹಿಡಿಯುತ್ತಾರೆ. ವರುಣ ಪುತ್ರರಿಂದರೆ ಇವರೇನೆ. ಅಲ್ಲಿನ ನೆಲ 
ಸಮತಟ್ಟಾದ ನಿತ್ಯ ಶುಚಿಯಾದ ಮರಳು ಭೂಮಿ. ಎಷ್ಟು ಉರುಳಾಡಿದರೂ 
ಮೈಗೆ ಧೂಳು ಆಂಟದಂತಹದು. ಬೆಳಗಿರಲಿ, ಬೈ ಗರಿ, ಮಧ್ಯಾಹ್ನವೇ 
ಇರಲಿ, ಮೇಲೆ ತೆಂಗಿನ ಗರಿಗಳ ಹಸುರು ಚಪ್ಪ ರ ಬಡಸಿರುವುದಂಂ0, 1 
ಲಿನ ಬೇಗೆ ನೆಲದಲ್ಲಿ ಕಾಣಿಸುವುದು ಕಡಿಮೆ. ಈ ವಠಾರವನ್ನಿಲ್ಲ  ಕಾರ್ವಿ 
ಕೇರಿ” ಎಂದು ಕರೆಯುವುದು ವಾಡಿಕೆಯಾದರೂ, ಬರಿಯ ಅವಕೇನೆ ಅಲ್ಲಿ 
ತುಂಬಿಕೊಂಡಿಲ್ಲ. ಹೆಚ್ಚಿನ ಜನಸಂಖ್ಯೆ ಅವರದ್ದು. ಕರಾವಳಿಯ ದಕ್ಷಿಣ 
ಭಾಗದಲ್ಲಿ ಮೊಗೇರರೆಂಬವರು ಇದ್ದಾರೆ. ಅವರು ` ಕನ್ನಡ ಮಾತನಾಡು 
ತ್ತಿದ್ದರೆ, ಇವರು ಕೊಂಕಣಿ ಮಾತಾಡುತ್ತಾ ಕಿ. ಉಳಿದ ಜನಕೊಡನೆ ಮಾತ 
ನಾಡುವಾಗ್ಯ ಇವರಾಡುವ ಕನ್ನಡಕ್ಕೆ ವಿಚಿತ್ರವಾದೊಂದು ರಾಗಮಾಲಿಕೆ 


ಜಾರುವ ದಾರಿಯೆಲ್ಲಿ ೪೧ 


ಬರುತ್ತದೆ. ಅವರ ಗದ್ಯವೇ ಒಂದು ಸಂಗೀತದಂತೆ, ನಡುನಡುವೆ ರಾಗಾಲಾಪ 
ಭರಿತವಾಗಿದೆ. ಅವರ ಜೀವನ ತರಂಗವು ಮಾತಿನ ತರೆಂಗದಲ್ಲೂ ಧ್ವನಿಸು 
ತ್ತದೆ. ಕಾಳೂರಿನ ಉಳಿದ ಜನಗಳ ಮಾತುಗಾರಿಕೆಯಲ್ಲೂ ಒಂದು ಬಗೆಯ 
ರಾಗ, ವಿರಾಮ, ಆಲಸ ಕಾಣದೆ ಇಲ್ಲ. ಮಹಾಂಕಾಳಿ ಮಹಾಲಸಿಯೂ 
ಹೌದು; ಈ ಊರಿನ ಅಧಿಷ್ಟಾತ್ರಿಯೂ ಹೌದು. 

ಆದರಿ ತುಂಬ ಚಟುವಟಿಕೆಯುಳ್ಳ ಜನರನ್ನು ಕಾಳೂರಿನಲ್ಲೇ ಕಾಣ 
ಬಹುದಾದುದು ಈ ಕೇರಿಯಲ್ಲಿಯೆ. ಜನ ಮೈಗಳ್ಳರಾಗಿಲ್ಲ. ಒಂದಿಲ್ಲೊಂದು 
ಕೆಲಸಮಾಡಿಕೊಂಡಿರುತ್ತಾರೆ.ಅವರ ನಡಿಗೆ ಮಾತುಗಳು ವಿರಾಮವಾದುವು. 
ಅವರ ಹೆಂಗುಸರು ತೀರ ಚುರುಕಿನವರು. ಎಂದೂ ಮೈಗಳ್ಳ ಜೀವರಲ್ಲ. 
ವಿಚಿತ್ರಜೀವನ ಅವರದು. ಗಳಿಗೆ ಗಳಿಗೆಯ ವಿಧಿ ವಿಲಾಸವನ್ನು ಹೊಂದಿದ್ದು- 
ಅವರಲ್ಲಿ ಕೂಡಿಡುವ ಹಂಬಲವಿಲ್ಲ. ಕೂಡಿರಿಸ:ವುದೂ ಅವರ ಸ್ವಭಾವವಲ್ಲ. 
ಅಂತಹವರ ಜೀವನವು ಆಲಸ್ಯದ್ದಾಗಿರಲಾರದು. ಕೇರಿಯ ಎಳೆಯರು 
ಜಯಂತಿ ಉಡುಗೆಯಲ್ಲೇ ಬಿಳಿಯ ಮರಳಿನ ಮೇಲೆ ಚಂದನದೆ ಗೊಂಬೆ 
ಗಳಂತೆ ಆಡುತ್ತಿರುತ್ತಾರಿ. ತೆಂಗಿನ ಸೋಗೆ, ತಾಳೆಯ ಗರಿಗಳಿಂದ, ಗಿಳಿ 
ಯನ್ನೊ, ಗಾಡಿಯನ್ನೊ, ಗಿರಿಗಿಟಿಯನ್ನೊ ಮಾಡಿ ಆಡುತ್ತಾರೆ. ಮರಳಲ್ಲಿ 
ಪಾದಗಳನ್ನಿರಿಸಿ, ಮಣ್ಣುಮೆತ್ತಿ ಗೂಡುಮಾಡುತ್ತಾರೆ. ಕಂಕುಳ ತನಕ ಕುಣಿ 
ತೋಡಿ ಬಾವಿಮಾಡುತ್ತಾರೆ. ಬೇಸರ ಬಂದರೆ ತೆಂಗಿನ ಕೊತ್ತಳಿಕೆಯನ್ನು 
ವಾಹನವಾಗಿ ಬಳಸಿ ಆಡುತ್ತಾರೆ. ನಿಸರ್ಗದ ಮಕ್ಕಳ ಈ ಆಟದ ಚೆಲುವು 
ಸಾಮಾನ್ಯವಲ್ಲ: ಅವರ ಉಡುಗೆ ಸಂಕೇತಮಾತ್ರದ್ದು, ಉಡಿದಾರದಿಂದಲೇ 
ಅದು ಸಂಪೂರ್ಣ. ತುಸು ಬೆಳೆದು ನಾಚಿಕೆ ಕಲಿತವರು ಕೌಪೀನಧಾರಿಗಳು; 
ಇನ್ನೂ ಬೆಳೆದವರಾದಕೆ ಕೌಪೀನದ ಮುಂಜೆರಗುಗಳನ್ನು ಶಾಲಾಗಿ ಹೊದ್ದು 
ಬಿಡುವ ಮಹಾನುಭಾವರೂ ಉಂಟು. ಅರಿವೆಯಿಂದ ಅವರವರ ಸಿರಿತನ 
ವನ್ನು ಕಾಣಲಾರೆನಾದರೂ, ಮಕ್ಕಳ ಕನಿ ಮೂಗುಗಳಿಗೆ ಚುಚ್ಚಿದ ವಂಟಿ, 
ಮುರು, ಕೊಡಿಗೆಗಳಿಂದ ಅವರ ಸಂಪತ್ತಿನ ಅಂತರವನ್ನು ಊಹಿಸ 
ಬಹುದು. 

ಹತ್ತೆಂಟು ವರ್ಷದ ಬಾಲಕಬಾಲಿಕೆಯರು, ತಮ್ಮ ಆಟದ ಜೊತೆಗೆ 
ಹಿರಿಯರ ಕೆಲಸಕ್ಕೂ ನೆಂವಾಗುತ್ತಾರೆ. ಹಾಗೆ ನೆರವಾಗದೆಹೋದರೆ ಜೀವನ 
ಸಾಧ್ಯವಿಲ್ಲ. ಮಹಾಂಕಾಳಿ ಗುಡಿಯ ಮೂಡಣಕ್ಕೆ ಹರಿಯುವ ಕಮ್ಮಾರ 


೪೨ ಜಾರುವ ದಾರಿಯಲ್ಲಿ 


ಹೊಳೆ ಮುಂದುವರಿದು ಒಂದು ಖಾರಿಯಾಗಿ, ಕಾರ್ವಿಕೇರಿಯ ದಕ್ಷಿಣದ 
ಮಗ್ಗುಲಲ್ಲಿ ಕಡಲನ್ನು ಹೋಗಿ ಕೂಡುತ್ತದೆ. ಈ ಖಾರಿಯ ಮುನ್ನೂರು 
ಇನ್ನೂರು ಗಜ ಉದ್ದ ವಾದ ಹರಹು, ಬರತದ ನೀರಿಗೆ ತುಂಬಿದ ಜಲಾ 
೩.41 ಕಡಲಿನ ಅಲೆಗಳನ್ನು ಅಣಕಿಸುತ್ತದೆ. ಇಳಿತ ಬಂದಾಗ ಆ 
ನೀರಿಲ್ಲೋ! ಮರಳು, ಕೆಸರು ಹರವಿದ. ವಿಶಾಲವಾದ ಒಂದು ಬೆಟ್ಟಿ ನಂತಾಗು 
ತ್ತದೆ. ನೀರಿನ ಅಲೆಗಳು ಬರಿದು ಹೋದ ಚಿತ್ತಾರವೆಲ್ಲ ಅದರ ಮೇಲಿರುತ್ತದೆ. 
ಏಡಿಯ ಮರಿಗಳುಹಿಂಗಾಲಿಂದೆಸೆದ ಮರಳಿನ ಮುತ್ತುಗಳ ಚಿತ್ರ ಕೆಲಸವೂ 
ಇರುತ್ತದೆ. ಇಂಥ ಪ್ರದೇಶದಲ್ಲೂ ಆ ಬಡ ಜನರು ದುಡಿಯುತ್ತಿರುತ್ತಾರೆ. 
ಖಾರಿಯ ನೀರಿರುವ ಭಾಗದಲ್ಲಿ ಮಳಿ ಚಿಪ್ಪು ಹೆಚ್ಚಾಗಿ ಸಿಕ್ಕುತ್ತದೆ. ಏಡಿಯ 
ಬಿಲಗಳನ್ನು ಹರಡಿ ಅವುಗಳ ಕಣ್ಣುಚಿವುಟಿ ಬುಟ್ಟಿಗೆ ತುಂಬಿಸಿಕೊಳ್ಳು 
ವುದೂ ಇಲ್ಲಿಯೇ; ಹೊಳೆಯ ದಂಡೆಯ ಮೇಲೆ ಕುಳಿತು ಗಾಳ ಹಾಕುವುದೂ 
ಇಲ್ಲಿಯೇ. ಬರತದ ನೀರು ತುಂಬಿದಾಗ ದೋಣಿಪಾತಿಗಳನ್ನೇರಿ ನೀರಲ್ಲಿ 
ಗಾಳ ಹಾಕುವುದೂ ಇಲ್ಲಿಯೇ. 
ಹೆಂಗಸರಿಗೂ ಅಂಥದೇ ಉದ್ಯೋಗಗಳಿವೆ. ಅವರೂ ದೋಣಿ ಒತ್ತು 
ತ್ತಾರಿ,ಕಡಲದಂಡೆಯನ್ನು ಹಾಕೆಯಿಂದಗೆದು ಏಡಿ ಹಿಡಿಯುತ್ತಾರೆ. ತೋಡು 
ದಂಡೆಗಳ ಮಗ್ಗಲುಗಳಿಗೆ ಬೆರಳು ತುರುಕಿ ಏಡಿ ಅರಸುತ್ತಾರಿ. ಮೊಳಕಾಲು 
ದ್ದ ದ ನೀರಿನಲ್ಲಿ ನಿಂತು ತಮ ಮ ಮೈಬಣ್ಣ ವೂ ಕೆಸರಿನೊಂದಿಗೆ ಮೇಳವಿಸ 
ಕೆಂಬಂತೆ ಬಗ್ಗಿಕೊಂಡು, ಚಿಪ್ಪಗಳನ್ನು ಹೆಕ್ಕು ತ್ತಾರೆ. ವರ್ಷದ ಒಂದೆರಡು 
ತಿಂಗಳು ಈ ಮಳಿ ಚಿಪ್ಪು ಗಳು ಅವರ ರ. ಮನೆ, ಹಿತ್ತಿಲುಗಳಲ್ಲಿ 
ಕುಳಿತರೂ ಅವರು ಹಲವಾರು ವೃತ್ತಿ ನಡೆಸಬಲ್ಲರು- ಹಗ್ಗ ಹೊಸೆಯು 
ವುದು ಬಲೆ ದುರಸ್ತಿ ಮಾಡುವುದು, ತೆಂಗಿನ ಗರಿಗಳಿಂದ ಮಡಲು ಹೆಣೆಯು 
ವುದು. ಸಂಜೆಯ ಹೊತ್ತಿಗೆ ಹಿಡಿದ ಮಾನಗಳನ್ನು ಬುಟ್ಟಿಯಲ್ಲಿ ತುಂಬಿಸಿ, 
ಪೇಟಿಯವರಿಗೆ ಅದರ ಕಂಪನ್ನು ಬೀರುತ್ತ ಸಾಗಿ, ವಕ ಕ್ರಯಿಸುವುದು. ಹಾಗೆ 
ಹೇಳೆಹೋದರಿ ಹೆಂಗಳೆಯರಷ್ಟು ದುಡಿಮೆ ಗಂಡಸರಸ್ಪಲ್ಲ. ಗಂಡಸರು ತೀರ 
ನಸೀಬಿನ ಗುಲಾಮರು. ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಅವರಿಗೆ ವಿರಾಮ, 
ಮಳೆ ಕಳೆಯಿತೇ! ಮಾರಿಬಲೆ ಉದ್ಯೋಗಕ್ಕೆ ಪ್ರಾರಂಭ. ಅರ್ವತ್ತು ಎಂಬತ್ತು 
ಜನರು ಕೂಡಿ ಹೆಬ್ಬಲೆಯೊಂದನ್ನು ದೊಡ್ಡ ಪಾಂಡಿಯಲ್ಲಿ ತುಂಬಿಸಿಕೊಂಡು, 
ವೂನಿನ ಸುಳಿವು ಎ ಲಿಸುತ್ತ, ಬಿಲ್ಲಿನ ಆಕಾರದಲ್ಲಿ ಕಡಲಯಾನ ಮಾಡಿ 


ಜಾರುವ ದಾರಿಯಲ್ಲಿ ೪೩ 


ದರಿ, ಅವರ ಅದೃಷ್ಟ ಸರೀಕ್ಷೆಯಾಗುತ್ತದೆ, ಬೆವರಿನ ತೂಕಕ್ಕೆ ಸಮನಾಗಿ 
ವೂನು ಬಾರದಿರುವುದೂ ಉಂಟು. ತಾಸು ತಾಸುಗಳ ತನಕ ಬಲೆಯನ್ನೆಳೆದು 
ದೋಚಿ ಮುಗಿಯದಂಥ ವಿನಿನ ರಾಶಿ ಬೀಳುವುದೂ ಉಂಟು. ಎಲ್ಲವೂ 
ಅದೃಷ್ಟದ ಆಟ, ಶ್ರಾವಣ ಕಳೆದ ಮೇಲೆ, ಜ್ಯೇಷ್ಠಕ್ಕೆ ಇನ್ನೆರಡು ತಿಂಗಳು 
ಗಳಿರುವ ತನಕ, ಕಡಲಿನೊಡನೆ ಅವರು ತೋರುವ ಕೆಚ್ಚೈಕೆಚ್ಚು. ವೂನಿನ 
ಸಂಪಾದನೆಗೆ ಸಮನಾಗಿ ಅವರ ಮಾತಿನ ಹಗ್ಗುಕುಗ್ಗುಗಳಿರುತ್ತವೆ. 

ತಿದ್ದಿ, ಕೆತ್ತಿಮಾಡಿದಂಥ ಬ್ರಹ್ಮನ ಗುಡಿಗಾರತನದಿಂದ ನಿರ್ನ್ಮಿತವಾ 
ದಂಥ ರೂಪ ಅವರದು. ಕಪ್ರುಗಟ್ಟಿದ ಚಂದನದ ಗೊಂಬೆಗಳು. ಹದವಾದ 
ಎತ್ತರಕಪ್ಪು ಇಲ್ಲವೆ ಎಣ್ಣೆಗಪ್ಪುಮೈಬಣ್ಣ,ನೀಳ ಮೊನಚು ಮುಖ,ಮೊನಚು 
ಮೂಗು, ಹೊಳೆವ ಅಗಲವಾದ ಎದೆ, ತುಂಬಿದ ತೋಳಿನ ಮಾಂಸಖಂಡ 
ಗಳು, ಬೆನ್ನಮೇಲೆ ಬಿಗಿಯಿಂದ ನಲಿವಂಥ ಮಾಂಸ ರಜ್ಜುಗಳು; ದಪ್ಪ 
ನಾದ ತೊಡೆಗಳು. ಅವರ ವೇಷ ಭೂಷಣವೋ! ಅವರೂ ಕೌಪೀನಧಾರಿ 
ಗಳು. ಕಪ್ಪುತೊಗಲಿನ ಮೇಲೆ ಹೊಳೆವ ಬೆಳ್ಳಿಯ ಉಡಿದಾರ. ಮೈಮೇಲೆ 
ಕವಚದಂತಹ "ವಾಸುಕೋಟು' ಹಾಕುವವರುಂಟು, ಹಾಕದಿರುವವರೂ 
ಉಂಟು. ಅದಿಲ್ಲದಾಗಲೇ ಅವರ ಮೈಕಟ್ಟು ನೋಡುವುದಕ್ಕೆ ಸೊಗಸು, 
ಐಗುಪ್ತದ ಪ್ರಾಚೀನ ಚಿತ್ರಗಳಿಂದ ಎದ್ದು ಬಂದಂಥ ಜನಸಮುದಾಯದಂತೆ 
ಕಾಣುತ್ತಾರೆ. ಕಿರಿಯ ಪಂಜೆಯೊಂದನ್ನು ಕೌಪೀನವಾಗಿ ಉಟ್ಟು, ಅದರ ಸೆರ 
ಗನ್ನು ಧೋತ್ರವಾಗಿ ಸುತ್ತಿ, ಅಲೆದಾಡುವುದು ಅವರ ವಾಡಿಕೆ. ಕೆಲವರಿಗೆ 
ಎಣ್ಣೆಗೆಂಪು ಎಲೆವಸ್ತ್ರದ ಮೇಲೆ ಅಭಿಲಾಷೆ. 

ಅವರ ಖಟಾಟೋಪವೇನಿದ್ದರೂ ಅದು ಕಡಲಿಗಿಳಿದಾಗ, ಮಾರಿ 
ಬಲೆ ಎಳೆಯುವಾಗ, ಪಾಂಡಿಯಲ್ಲಿ ಕುಳಿತು ಹುಟ್ಟು ಹಾಕುವಾಗ- ಆಗಲೇ 
ಕಾಣಬೇಕು. ಹತ್ತು ಜನರು ಕೂಡಿ ರಾಗಮಾಡುತ್ತ,ಹುಟ್ಟು ಹಾಕತೊಡಗಿದ 
ಕೆಂದಕಿ ಪ್ರಾಚೀನ ಭಾರತೀಯರ ವಿದೇಶ ಯಾನಗಳ ನೆನಪಾಗಬೇಕು. 
ಆದೇ ಠೀವಿ, ಆತ್ಮವಿಶ್ವಾಸ, ದಿನದಿನದ ಕೆಲಸಗಳಲ್ಲಿದೆ. ವೂನುಗಾರಿಕೆಯಲ್ಲಿ 
ಪಳಗಿದ ಕೈ, ದುಡಿಯುವ ಕಾಲದಲ್ಲಿ ದೆವ್ವದಂತೆ ದುಡಿಯಬಲ್ಲರು; ದುಡಿ 
ತದ ಶ್ರಮ ಮರೆಯಲು ದೆವ್ವದಂತೆ ಕುಡಿಯ ಬಲ್ಲರು. ೌಗೀಗ ಬಾಯ 
ಲ್ಲೊಂದು ತುಂಡು ಬೀಡಿ, ಇನ್ನೊಂದು ತುಂಡು ಕಿವಿಯಲ್ಲಿ ಸಿಕ್ಕಿಸಿಕೊಂಡು 
ತಿರುಗಾಡುವುದು ಅವರಿಗೆ ಭೂಷಣವಾಗಿಡೆ. ಆ ಇಡಿಯ ಕೇರಿಯಲ್ಲಿಯೇ 


೪೨ ಜಾರುವ ದಾರಿಯಲ್ಲಿ 


ಹೊಳೆ ಮುಂದುವರಿದು ಒಂದು ಖಾರಿಯಾಗಿ, ಕಾರ್ವಿಕೇರಿಯ ದಕ್ಷಿಣದ 
ಮಗ್ಗುಲಲ್ಲಿ ಕಡಲನ್ನು ಹೋಗಿ ಕೂಡುತ್ತದೆ. ಈ ಖಾರಿಯ ಮುನ್ನೂರು 
ಇನ್ನೂರು ಗಜ ಉದ್ದ ಗಲವಾದ ಹರಹು, ಬರತದ ನೀರಿಗೆ ತುಂಬಿದ ಜಲಾ 
Mi ಥ್ಲೆ ಕಡಲಿನ ಅಲೆಗಳನ್ನು ಅಣಕಿಸುತ್ತದೆ. ಇಳಿತ ಬಂದಾಗ ಆ 
ನೀರಿಲ್ಲೋ! ಮರಳು, ಕೆಸರು ಹರವಿದ. ವಿಶಾಲವಾದ ಒಂದು ಬೆಟ್ಟಿ ನಂತಾಗು 
ತ್ತದೆ. ನೀರಿನ ಅಲೆಗಳು ಬರೆದು ಹೋದ ಚಿತ್ತಾರವೆಲ್ಲ ಅದರ ಮೇಲಿರುತ್ತದೆ. 
ಏಡಿಯ ಮರಿಗಳುಹಿಂಗಾಲಿಂದೆಸೆದ ಮರಳಿನ ಮುತ್ತುಗಳ ಚಿತ್ರ ಕೆಲಸವೂ 
ಇರುತ್ತದೆ. ಇಂಥ ಪ್ರದೇಶದಲ್ಲೂ ಆ ಬಡ ಜನರು ದುಡಿಯುತ್ತಿರುತ್ತಾರೆ. 
ಖಾರಿಯ ನೀರಿರುವ ಭಾಗದಲ್ಲಿ ಮಳಿ ಚಿಪ್ಪು ಹೆಚ್ಚಾಗಿ ಸಿಕ್ಕುತ್ತದೆ. ಏಡಿಯ 
ಬಿಲಗಳನ್ನು ಹರಡಿ ಅವುಗಳ ಕಣ್ಣುಚಿವುಟಿ ಬುಟ್ಟಿಗೆ ತುಂಬಿಸಿಕೊಳ್ಳು 
ವುದೂ ಇಲ್ಲಿಯೇ; ಹೊಳೆಯ ದಂಡೆಯ ಮೇಲೆ ಕುಳಿತು ಗಾಳ ಹಾಕುವುದೂ 
ಇಲ್ಲಿಯೇ. ಬರತದ ನೀರು ತುಂಬಿದಾಗ ದೋಣಿಪಾತಿಗಳನ್ನೇರಿ ನೀರಲ್ಲಿ 
ಗಾಳೆ ಹಾಕುವುದೂ ಇಲ್ಲಿಯೇ. 
ಹೆಂಗಸರಿಗೂ ಅಂಥದೇ ಉದ್ಯೋಗಗಳಿವೆ. ಅವರೂ ದೋಣಿ ಒತ್ತು 
ತ್ತಾರಿ,ಕಡಲದಂಡೆಯನ್ನು ಹಾರೆಯಿಂದಗೆದು ಏಡಿ ಹಿಡಿಯುತ್ತಾರೆ. ತೋಡು 
ದಂಡೆಗಳ ಮಗ್ಗಲುಗಳಿಗೆ ಬೆರಳು ತುರುಕಿ ಏಡಿ ಅರಸುತ್ತಾರೆ. ಮೊಳಕಾಲು 
ದ್ದದೆ ನೀರಿನಲ್ಲಿ ನಿಂತು ತಮ್ಮ ಮೈಬಣ್ಣವೂ ಕೆಸರಿನೊಂದಿಗೆ ಮೇಳವಿಸ 
ಲೆಂಬಂತೆ ಬಗ್ಗಿಕೊಂಡು, ಚಿಪ್ಪುಗಳನ್ನು ಹೆಕ್ಕುತ್ತಾರೆ. ವರ್ಷದ ಒಂದೆರಡು 
ತಿಂಗಳು ಈ ಮಳಿ ಚಿಪ್ಪುಗಳು ಅವರ ಜೀವನಾಧಾರ. ಮನೆ, ಹಿತ್ತಿಲುಗಳಲ್ಲಿ 
ಕುಳಿತರೂ ಅವರು ಹಲನಾರು ವೃತ್ತಿ ನಡೆಸಬಲ್ಲರು - ಹಗ್ಗ ಹೊಸೆಯು 
ವುದು, ಬಲೆ ದುರಸ್ತಿಮಾಡುವುದು, ತೆಂಗಿನ ಗರಿಗಳಿಂದ ಮಡಲು ಹೆಣೆಯು 
ವುದು. ಸಂಜೆಯ ಹೊತ್ತಿಗೆ ಹಿಡಿದ ಮಾನ.ಗಳನ್ನು ಬುಟ್ಟಿಯಲ್ಲಿ ತುಂಬಿಸಿ, 
ಪೇಟಿಯವರಿಗೆ ಅದರ ಕಂಪನ್ನು ಬೀರುತ್ತ ಸಾಗಿ, ವಿಕ್ರಯಿಸುವುದು. ಹಾಗೆ 
ಹೇಳಹೋದರೆ ಹೆಂಗಳೆಯರಷ್ಟು ದುಡಿಮೆ ಗಂಡಸರದ್ದಲ್ಲ. ಗಂಡಸರು ತೀರ 
ನಸೀಬಿನ ಗುಲಾಮರು. ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಅವರಿಗೆ ವಿರಾಮ. 
ಮಳೆ ಕಳೆಯಿತೇ! ಮಾರಿಬಲೆ ಉದ್ಯೋಗಕ್ಕೆ ಪ್ರಾರಂಭ, ಅರ್ವತ್ತು ಎಂಬತ್ತು 
ಜನರು ಕೂಡಿ ಹೆಬ್ಬಲೆಯೊಂದನ್ನು ದೊಡ್ಡ ಪಾಂಡಿಯಲ್ಲಿ ತುಂಬಿಸಿಕೊಂಡು, 
ವೂನಿನ ಸುಳಿವು ಹಿಂಬಾಲಿಸುತ್ತ, ಬಿಲ್ಲಿನ ಆಕಾರದಲ್ಲಿ ಕಡಲಯಾನ ಮಾಡಿ 


ಜಾರುವ ದಾರಿಯಲ್ಲಿ ೪ತ್ಠಿ 


ದರಿ, ಅವರ ಅದೃಷ್ಟ ಪರೀಕ್ಷೆಯಾಗುತ್ತದೆ. ಬೆವರಿನ ತೂಕಕ್ಕೆ ಸಮನಾಗಿ 
ವೊನು ಬಾರದಿರುವುದೂ ಉಂಟು, ತಾಸು ತಾಸುಗಳ ತನಕ ಬಲೆಯನ್ನೆಳೆದು 
ದೋಚಿ ಮುಗಿಯದಂಥ ವೂನಿನ ರಾಶಿ ಬೀಳುವುದೂ ಉಂಟು. ಎಲ್ಲವೂ 
ಅದೃಷ್ಟದ ಆಟ. ಶ್ರಾವಣ ಕಳೆದ ಮೇಲೆ, ಜ್ಯೇಷ್ಠಕ್ಕೆ ಇನ್ನೆರಡು ತಿಂಗಳು 
ಗಳಿರುವ ತನಕ, ಕಡಲಿನೊಡನೆ ಅವರು ತೋರುವ ಕೆಚ್ಚೈೇ ಕೆಚ್ಚು. ವೂನಿನ 
ಸಂಪಾದನೆಗೆ ಸಮನಾಗಿ ಅವರ ಮಾತಿನ ಹಿಗ್ಗುಕುಗ್ಗುಗಳಿರುತ್ತವೆ. 

ತಿದ್ದಿ, ಕೆತ್ತಿಮಾಡಿದಂಥ ಬ್ರಹ್ಮನ ಗುಡಿಗಾರತನದಿಂದ ಸಿರ್ಮಿತವಾ 
ದಂಥ ರೂಪ ಅವರದು. ಕಪ್ಪುಗಟ್ಟಿದ ಚಂದನದ ಗೊಂಬೆಗಳು. ಹದವಾದ 
ಎತ್ತರ,ಕಪ್ಪು ಇಲ್ಲವೆ ಎಣ್ಣೆಗಸ್ಪುಮೈಬಣ್ಣ,ನೀಳ ಮೊನಚು ಮುಖ,ಮೊನಚು 
ಮೂಗು, ಹೊಳೆವ ಅಗಲವಾದ ಎಡೆ, ತುಂಬಿದ ತೋಳಿನ ಮಾಂಸಖಂಡ 
ಗಳು, ಬೆನ್ನಮೇಲೆ ಬಿಗಿಯಿಂದ ನಲಿವಂಥ ಮಾಂಸ ರಜ್ಜುಗಳು; ದಪ್ಪ 
ನಾದ ತೊಡೆಗಳು. ಅವರ ವೇಷ ಭೂಷಣವೋ! ಅವರೂ ಕೌಪೀನಧಾರಿ 
ಗಳು. ಕಪ್ಪುತೊಗಲಿನ ಮೇಲೆ ಹೊಳೆವ ಬೆಳ್ಳಿಯ ಉಡಿದಾರ. ಮೈಮೇಲೆ 
ಕವಚದಂತಹ "ವಾಸುಕೋಟು? ಹಾಕುವವರುಂಟು, ಹಾಕದಿರುವವರೂ 
ಉಂಟು. ಅದಿಲ್ಲದಾಗಲೇ ಅವರ ಮೈಕಟ್ಟು ನೋಡುವುದಕ್ಕೆ ಸೊಗಸು. 
ಐಗುಪ್ತದ ಪ್ರಾಚೀನ ಚಿತ್ರಗಳಿಂದ ಎದ್ದು ಬಂದಂಥ ಜನಸಮುದಾಯದಂತೆ 
ಕಾಣುತ್ತಾರೆ. ಕಿರಿಯ ಪಂಚೆಯೊಂದನ್ನು ಕೌಪೀನವಾಗಿ ಉಟ್ಟು, ಅದರ ಸೆರ 
ಗನ್ನು ಧೋತ್ರವಾಗಿ ಸುತ್ತಿ, ಅಲೆದಾಡುವುದು ಅವರ ವಾಡಿಕೆ, ಕೆಲವರಿಗೆ 
ಎಣ್ಣೆಗೆಂಪು ಎಲೆವಸ್ತದ ಮೇಲೆ ಅಭಿಲಾಷೆ. 

ಅವರ ಖಟಾಟೋಪವೇನಿದ್ದರೂ ಅದು ಕಡಲಿಗಿಳಿದಾಗ, ಮಾರಿ 
ಬಲೆ ಎಳೆಯುವಾಗ, ಪಾಂಡಿಯಲ್ಲಿ ಕುಳಿತು ಹುಟ್ಟು ಹಾಕುವಾಗ- ಆಗಲೇ 
ಕಾಣಬೇಕು. ಹತ್ತು ಜನರು ಕೂಡಿ ರಾಗಮಾಡುತ್ತ,ಹುಟ್ಟು ಹಾಕತೊಡಗಿದ 
ರಿಂದರಿ ಪ್ರಾಚೀನ ಭಾರತೀಯರ ವಿದೇಶ ಯಾನಗಳ ನೆನಪಾಗಬೇಕು. 
ಆದೇ ಠೀವಿ, ಆತ್ಮವಿಶ್ವಾಸ, ದಿನದಿನದ ಕೆಲಸಗಳಲ್ಲಿದೆ. ವೂನುಗಾರಿಕೆಯಲ್ಲಿ 
ಪಳಗಿದ ಕೈ. ದುಡಿಯುವ ಕಾಲದಲ್ಲಿ ದೆವ್ವದಂತೆ ದುಡಿಯಬಲ್ಲರು; ದುಡಿ 
ತದ ಶ್ರಮ ಮರೆಯಲು ದೆವ್ವದಂತೆ ಕುಡಿಯ ಬಲ್ಲರು. ಈಗೀಗ ಬಾಯ 
ಲ್ಲೊಂದು ತುಂಡು ಬೀಡಿ, ಇನ್ನೊಂದು ತುಂಡು ಕಿವಿಯಲ್ಲಿ ಸಿಕ್ಕಿಸಿಕೊಂಡು 
ತಿರುಗಾಡುವುದು ಅವರಿಗೆ ಭೂಷಣವಾಗಿದೆ. ಆ ಇಡಿಯ ಕೇರಿಯಲ್ಲಿಯೇ 


೪೪ ಜಾರುವ ದಾರಿಯಲ್ಲಿ 


ವತನದಾರರು, ಶ್ರೀಮಂತರು ಎಂಬವರು ಇಲ್ಲವಾದರೂ, ಎಲ್ಲರೂ ದುಡಿದು 
ದಿನ ಕಳೆಯಬಲ್ಲ ಶಕ್ತರೇ. ಅವರಲ್ಲಿ ಗದ್ದೆ ಬೇಸಾಯ ಮಾಡುವವರೂ 
ಇದ್ದಾರಿ. ತೆಂಗಿನ ಮರಗಳನ್ನು ನಟ್ಟು, ಅದರಿಂದ ತಮ್ಮವರಮಾನ ಹೆಚ್ಚಿಸಿ 
ಕೊಂಡವರೂ ಇದ್ದಾರೆ. ಈ ಜನಗಳಲ್ಲಿ ವೆಂಕಟು ಎಂಬವನು ಮಾತ್ರ 
ಕಾಳೂರಿನ ಸಾಹುಕಾರರಷ್ಟೇ ಹೆಸರಾದ ವ್ಯಕ್ತಿಯೆನ್ನಬೇಕು. ಅವನು ಕಾರ್ನಿ 
ಯರಿಗೆ ಗುರಿಕಾರ, ವೆಂಕಟು ಹೇಳಿದಂತೆ ಉಳಿದ ಜನರಿದ್ದಾರೆ. ಅವನಿ 
ಗಾಗಿ ಜೀವ ಕೊಡುವವರುಂಟು; ಕೊಟ್ಟವರುಂಟು, ಕಾಳೂರಿನ ಚಿಕ್ಕ 
ಬಂದರಿನಲ್ಲಿ ಏನಾದರೂ ನಾಲ್ಕು ಹಡಗುಗಳು, ಮಂಜಿಗಳು ಬಂದು ತಂಗಿ 
ದರಿ, ಅವುಗಳಿಂದ ಮಾಲು ಇಳಿಸುವುದಕ್ಕೂ, ಮಾಲು ಏರಿಸುವುದಕ್ಕೂ 
ಅವನೇ ಬೇಕು. ಉಪ್ಪು ನೀರಲ್ಲಿ ಮುಳುಗಿಸಿದ ದೆವ್ರನಂತಹೆ ಮೋಪುಗಳನ್ನು 
ಉರುಳಿಸಿ, ಮರ ಸಿಗಿಯುವ ದಡೆಗೆ ಏರಿಸಬೇಕಾದಕೆ, ಅವನಿಗೇನೆ ಪಟ್ಟಿ 
ಕಟ್ಟಬೇಕು. ಜನಬಲದಿಂದಾಗುವಂಥ ಕೆಲಸಕೆ > ವೆಂಕಟು ಮತ್ತ ಕವ 
ಪಟಾಲಮು ಬರಬೇಕಾದುದು ಅನಿವಾರ್ಯ. 

ವೆಂಕಟು ಗುರಿಕಾರನಾದರೂ ಶ್ರೀಮಂತನಲ್ಲ. ನಾಲ್ಕು ಕೆಂಪಿನ 
ಹರಳುಗಳ ಕೊಡಿಗೆ ಅವನ ಕಿನಿಯಲ್ಲಿದೆ. ಅವನ ಒಂಟಿಯ ಕೀಲುಗಳೂ 
ಉದ್ದವಾಗಿ ತೂಗುತ್ತಿವೆ. ಕೈಗೊಂದು ಬಂಗಾರದ ಬಳೆಯೂ ಇಡೆ-ಎಂಬುದ 
ರಿಂದ ಅವನು ಶಿ ಶ್ರೀಮಂತನೆಇದು ಊಹಿಸಬೇಕಷ್ಟೆ. ಆದರೆ ನಿಜಸ್ಮಿ ತಿ ಹಾಗಿಲ್ಲ. 
ಉಳಿದವರಷ್ಟೆ "ಶ್ರೀಮಂತ ಅವನು. ಮಾರಿ ಕಟು ಕಾಲದಲ್ಲಿ ಅವನೇ 
ಮುಖಂಡ. ಹ ರಿಗಿಂತ ಹೆಚ್ಚಿನ ಪಾಲು ಅವನದ್ದು, ಆದರೆ ಕೈಗೆ ದುಡ್ಡು 
ಬಂದಾಗ ಮುಷ್ಟಿ ಮುಚ್ಚಿಕೊಳ್ಳುವಂಥ ಮುಖಂಡ ಅವನಲ್ಲ. ಕೈಗೆ ಕಾಸು 
ಬಂದಾಗ, ತನ್ನ "ರಾಮಿ ತಕ್ಕ ಗೆ, ತಾನೂ ಕುಡಿಯುತ್ತಾನೆ; ಪರಿವಾರ 
ದವರಿಗೂ ಕುಡಿಸುತ್ತಾ ನೆ. ವಾಸಪ್ಪ ನವರು, ಶ್ರೀಪತಿ ರಾಯರು ಮನೆಬಿಟ್ಟು 
ಹೊರಡುವಾಗ ಅವರಿಬ್ಬರ ಬಿನ್ನ ಒಂದೆ ಒಬ್ಬಿಬ್ಬರು ತೈನಾತಿಗಳು ಹೊರಡು 
ವಂತೆ, ಕಾಸಿರಲಿ ಇಲ್ಲದಿರಲಿ, ವೆಂಕಟುವಿನ ಹಿಂದೆ ಒಬ್ಬಿಬ್ಬರು ತರುಣರೋ 
ಹಿರಿಯರೋ ನಾಲ್ಕು ಹೆಜ್ಜೆ ಹಿಂದಿನಿಂದ ಹಿಂಬಾಲಿಸುವ ಜನರು ಇದ್ದೇ 
ಇದ್ದಾರೆ. 

ಇಂತಹ ಊರ ಜನಗಳಲ್ಲಿ ನಮ್ಮ ಕಿಟ್ಟಪ್ಪ ಮಾಸ್ತರೂ ಒಬ್ಬರು. 
ಈತನಕ ಅವರಿಗೆ ಹೆಚ್ಚಿನ ಪ್ರತಿಷ್ಠೆ ses ಹೋ ಡಕ ಬಸನ ಜನರಿಗೆ 


ಜಾರುವ ದಾರಿಯಲ್ಲಿ ೪೫ 


ಪರಿಚಿತರಾದವರಾಗಿದ್ದಾರೆ, ಬೇಕಾದವರಾಗಿದ್ದಾರೆ. ಅನೇಕರು ಅವರ ಬಾ 
ಯಿಂದ "ಹತ್ತೊಂಭತ್ತಿ ಪ್ರ ತ್ತಿಯ ತನಕ ಮಗ್ಗಿ "ಯನ ನ್ನು ಕಲಿತವರು, ಈಗ 
ಇಂಗ್ಲಿಷ್‌ ಶಾಲೆಯು ಊರಲ್ಲಾದ ಮೇಲೆ, ಪಾ ಪ್ರಾಥಮಿಕ ಶಾಲೆಯ ಮಾಸ್ತರ 
ರಾಗಿದ್ದ ಕಿಟ್ಟಿಪ್ಪನವರ ವಿಚಾ ರದಲ್ಲಿ ಪರಿಚಯ ಗೌರವ ಸಾಲದೆ ಹೋದರೂ, 
ಹಳೆಬರಿಗೆಲ್ಲಾ' ಅವರ ಸೆ ಸ್ನೇಹವಿದೆ, ಗೌರವವಿದೆ. ಆದರೆ ಈ ಗೌರವ ತೋರಿ 
ಸುವ ಬಗೆ ಬೇರೆಯೆ ತೆರನಾದುದು. ವಾಸಪ್ಪ ಸಾಹುಕಾರರು ಬೀದಿಯಲ್ಲಿ 
ರುಗಾಡುವಾಗ ಆಚೀಚಿನವರುಃಎಲ್ಲಿಗೆ ಸವಾ ವನು ಬಗ್ಗಿ ಕೇಳುತ್ತಾರೆ. 
ೇಪತಿರಾಯರು ಬೀದಿಯಲ್ಲಿ ಎದುರಾದರಿ ಅವರ ಗು ರುತಿನವರು ತಡೆದು, 
ಸರಿದು, ನಿಂತು, ಮೈಬಗ್ಗಿಸಿ ನಮಸ್ಕರಿಸುತ್ತಾರೆ. ಆಳು ಮಕ್ಕಳು, ಹಂಗಿ 
ನವರು, ದಾರಿಯ ನುಗ್ಗು ಲಿಗೇನೆ ಸರಿದು ಬೆನ್ನು ಬಗ್ಗಿ ಸುತ್ತಾ ತ ಈ ತೆರ 
ನಲ್ಲಿ ಊರಿನ ಯಾರೂ ಕಟ್ಟಪ್ಪ ಶ್ರನವರಿಗೆ ಮನ್ನಣೆ ಸಲ್ಲಿಸಿಲ್ಲ. ಆದಕಿ ನಿತ್ಯದ 
ರೂಢಿಯಂತೆ, ಮನೆಯಿಂದ. ಫೇಟಿಗೆ ಹೋಗುವಾಗ, ಪೇಟಿಯಿಂದ ಮನಗೆ 
ಗರಗ ಸಂಜೆಯ ರೂಢಿಯಂತೆ ದೇವರ ಗುಡಿಗೆ ಹೋಗಿ ಬರುವಾಗ 
“ಏನು ಮಾಸ್ತರರೇ?” ಎಂದು ಕೇಳದಂತಹ ಸಮವಯಸ್ಕರಾಗಲಿ, ಹಿರಿಯ 
ರಾಗಲಿ ಇಲ್ಲ. ಕಿರಿಯರಾದವರು ಅವರನ್ನು ಕಂಡು ಕೈಮುಗಿಯದೆ ಹೋ 
ದರೂ, ತುಟಿಯ ಕುಡಿಗಳಿಂದ ನಗು ಸೂಸುವುದುಂಟು. ಇವರು ಉತ್ತರ 
ವಾಗಿ “ಚೆನ್ನಾಗಿದ್ದೀಯಾ” ಎಂದು ಕೇಳುವುದುಂಟು, ಇದಕ್ಕಿಂತ ಹೆಚ್ಚಿನ 
ಗೌರವ ಸ ಗಾದರೂ ಏನು ಬೇಕು? ತಾವು ಬಡವರಾಗಿರುವುದರಿಂದ, 
ಇತರರಿಗೆ ಯಾವ ಉಪಕಾರವನ್ನು ಮಾಡುವ ಸ್ಥಿತಿಯಲ್ಲೂ ಇಲ್ಲ. ಆದರೆ 
"ನಾಲ್ಕು ಮಂದಿಗೆ ಬೇಡದವನಾಗಿಲ್ಲ: ಎನ್ನುವ ಸಮಾಧಾನವಿದೆ. ಊರಲ್ಲಿ 
ಒಬ್ಬಿಬ್ಬರಾದರೂ ' "ಮಾಸ್ತರರ ಅಭಿಪ್ರಾಯ ಹೀಗೆ. ಹಾಗೆ ಮಾಡುವುದೇ 
ಒಳ್ಳೆಯದೆಂತ ಕಾಣುತ್ತದೆ” ಎಂದು ಹೇಳುತ್ತಾರೆ. 

ಅಂಥ ಮಾಸ್ತರರ ಮಗನು ಧಾರವಾಡಕ್ಕೆ ಓದಲಿಕ್ಕೆ ಹೋದ ವೇಳೆ 
ಯಲ್ಲಿ ಅನೇಕ ಮಿತ್ರರು ಅವರ ಸಲುವಾಗಿ ಕನಿಕರ ತೋರಿಸಿದ್ದಾರೆ. “ಹೇಗೆ 
ಪೂರೈಸುತ್ತೀರಪ್ಪಾ, ಕೆಲಸವೇನೊ ಒತ್ಸೆಯದೇ.” ಎಂದು ಸಹಾನುಭೂತಿ 
ಯನ್ನು ತೋರಿಸಿದ್ದಾಕಿ. “ಶಿವು ಮೆಡಿಕಲ್‌ ಕಾಲೇಜಿಗೆ ಹೋಗಿದ್ದಾನೆ. 
ಧಾರವಾಡದವರು ಯಾಕೋ ಸಹಾಯ ಮಾಡುತ್ತಿದ್ದಾರೆ”ಎಂದಾಗ"ಮಹಾಂ 
ಕಾಳಿಯ ಕೃಪೆಯಿಂದ ಒಳ್ಳೆಯದಾಗಲಿ” ಎಂದು ಜನ ಮನಃಪೂರ್ವಕವಾಗಿ 


೧೨ 


4% 5 


೪೬ ಜಾರುವ ದಾರಿಯನ್ನಿ 


ಬಯಸಿದ್ದುಂಟು. ಅವರ ಯಾವತ್ತು ಹೆಣ್ಣುಮಕ್ಕಳ ಮದುವೆಯ ಕಾಲದಲ್ಲಿ- 
ಪರಿಚಿತರು, ಸ್ನೇಹಿತರು ತರಕಾರಿ, ಅಕ್ಕಿ ಮೊದಲಾದುವುವನ್ನು ಒದಗಿಸಿ 
ದ್ದುಂಟು, ಅಂಥ ಬಹಳ ಮಂದಿ ಸ್ನೇಹಿತರಿದ್ದಾರೆ. ಆದರೆ ಅದೇ ಮಾಸ್ತರರ 
ಮಗನಿಗೆ ಶ್ರೀಪತಿರಾಯರು ಹೆಣ್ಣು, ಕೊಡುವ "ಯೋಚನೆಮಾಡಿದ ವಿಚಾರ 
ಬಹು ಮಂದಿಗೆ ತಿಳಿದಿಲ್ಲ. ರಾಮಾ ಜೋಯಿಸರನ್ನು ಬಿಟ್ಟಕಿ ಉಳಿದವರಿಗೆ 
ತಿಳಿದೇ ಇಲ್ಲವೆನ್ನಬಹುದು. ಆದರೆ ಶಿವುವಿನ ಮದುರೆ ಧಾರವಾಡದಲ್ಲಿ 
ನಡೆದು, ಅದಕ್ಕೆ ಕಿಟ್ಟಪ್ಪ ಮಾಸ್ತರರು ಹೋಗದೆ ಉಳಿದಾಗ, ಎಲ್ಲರೂ ಅವ 
ರನ್ನು ಆಕ್ಷೆ ಪಸಿದೆರು. "ವಾಸಪ್ರ ಇಹುಕಾರರು ಸಹ “ಯಾಕೆ ಹೋಗಲಿಲ್ಲ? 
ದೊಡ್ಡ ತಪು ಮಾಡಿದಿರಿ” ಎಂಡು; ಯಾವ ಕುಂಟು ನೆಪ ಹೇಳಿದರೂ ಅವರ 
ಮಿತ್ರರಿಗೆ ಸಮಾಧಾನವಾಗಲಿಲ್ಲ. ಸಾಹುಕಾರರ ಅಸಮಾಧಾನಕ್ಕೆ ಮಾಸ್ತ 
ರರು ಕಾರಣವನ್ನೂ ಹೇಳಬೇಕಾಯಿತು. ಮುಂದೆ ಮದುಮಕ್ಕಳು ಊರಿಗೆ 
ಬರುತ್ತಲೇ ಅವರ ಮಿತ್ರರಿಲ್ಲರೂ ಸಂತೋಷಪಟ್ಟರು. ಬಹುಮಂದಿ ವಧೂ 
ವರರನ್ನು ತಮ್ಮ ಮನೆಗೆ ಆಮಂತ್ರಿಸಿ ಹರಸಿದರು; ಉಪಚರಿಸಿದರು. 

ಅವನ ವಿದ್ಯೆಯು ಮುಗಿದು ಶಿವು ಡಾಕ್ಟರನಾಗಿ ಕಾಳೂರಿಗೆ ಬಂದು 
ಅಲ್ಲಿಯೇ ದವಾಖಾನೆ ತೆರೆದುದು ಅನೇಕರ ಸಂತೋಷಕ್ಕೆ ಕಾರಣವಾಗಿದೆ. 
ಬಂದಾಗ “ಡಾಕ್ಟರರಿಗೆ ಏನು ದುಡ್ಡು ಕೊಟ್ಟಾರು ನಮ್ಮ ಜನ?” ಎಂದನ 
ರುಂಟು, ಕಿಟ್ಟಪ್ಪ ಮಾಸ್ತರರೇ, ನಿಮ್ಮ ಮಗ ಸರಕಾರಿ ಕೆಲಸಕ್ಕೆ ಸೇರಿದರೆ 
ಫಾಯಿದೆಯಲ್ಲವೆ' ಅಂದುದುಂಟು. ಅದಕ್ಕೆ ಮಾಸ್ತರರು ಸಷ ಹೀಗೆನ್ನು 
ತ್ತ್ರೀರಾ? ನಾನು ಮಗನಿಂದ ದೂರವಾಗಿ ನಿಂತು, ಈ ಊರಲ್ಲಿ ಬುಕು 
ಗತಿಯಿ ಲ್ಲದೆ ಸಾಯಬೇಕೆನ್ನು ತ್ತೀರಾ?” ನಕು ಪರಿಹಾಸ್ಯದ ಉತ್ತರ ಸಲ್ಲಿ 
ಸಿದರು. ಈಗ ಅಂತಹ ಮಾತನ್ನಾಡುವವರಿಲ್ಲ. 

ಕಿಟ್ಟಪ್ಪ ಮಾಸ್ತರರ ಮನೆ ಇರುವುದು ಮಹಾಂಕಾಳಿಯ ಗುಡಿಗೆ 
ಹೋಗುವ ಹಾದಿಯಲ್ಲಿ; ರಸ್ತೆಗೆ ತಾಗಿದ ಮನೆಯಲ್ಲ. ನಾಲ್ಕೆಂಟು ಗದ್ದೆಗಳ 
ಏರಿಗಳನ್ನು ಮೆಟ್ಟಿ, ನಡೆದು, ಮುಂದೆ ಸಿಗುವ ಓಣಿಯಲ್ಲಿ ಸ್ವಲ್ಪದೂರ ಸರಿ 
ದರೆ ಅವೆರ ಹಿತ್ತಿಲು ಬರುತ್ತದೆ. «ಮಾಸ್ತರರ ಹಿತ್ತಿಲೆ'ಂದು ಅದಕ್ಕೆ ನಾಮ 
ಕರಣ. ಅರ್ಧ ಎಕ್ರೆಯಷ್ಟು ವಿಸ್ತಾರವಾಗಿರುವ ಆ ಭೂಮಿ ಪಿತ್ರಾರ್ಜಿತ 
ವಾದದ್ದು. ಅಡರ ಮರಳು ಮಿಶ್ರಿತವಾದ ಕೆಮ್ಮಣ್ಜಿನಲ್ಲಿ ಮಾವು, ಅಡಿಕೆ 
ತೆಂಗು ಚೆನ್ನಾಗಿ ಬೆಳೆಯುತ್ತದೆ. ಬೇಸಿಗೆಯುದ್ದ ಕ್ಕೂ ನೀರೆರಿಯುವ ಭುಜ 


ಜಾರುವ ದಾರಿಯಲ್ಲಿ ೪೭ 


ಬಲ ಮಾಸ್ತರರಿಗಿರುವುದು ಅತಿ ಅವಶ್ಯ. ಹಿತ್ತಿಲಿನ ನಡುವೆ ಚಿಕ್ಕದೊಂದು 
ಮನೆಯಿದೆ; ಮನೆಗೆ ಜಾಜಿಹಾಕಿ ಥಳಿಸುವಂತೆ ಮಾಡಿದ ಚಾವಡಿಯಿದೆ; 
ಎದುರಿಗೆ ಒಂದು ಮಳೆಮಾಡಿದೆ. ಅದೇನೆ-ಒಂದೆರಡು ಕುರ್ಚಿ ಮೇಜುಗಳ 
ನ್ನಿಟ್ಟು ಮಗನ ದಿವಾಖಾನೆಯಾಗಿದೆ. ಆ ಚಾವಡಿಯೇ ಮಲಗುವುದಕ್ಕೆ. 
ಅದಕ್ಕೆ ಚಾಚಿರುವ ಮೂರು ಕೋಣೆಗಳಿಂದ ಮನೆ ಸಂಪೂರ್ಣವಾಗುತ್ತದೆ. 
ಮನೆಗಿಂತ ಬೇರೆಯಾಗಿರುವ ಹಟ್ಟಿ, ಬಚ್ಚಲುಗಳಿವೆ. ಊರಿನ ಇತರರ ಮನೆ 
ಗಳ ಹಾಗೆ ಮಾಸ್ತರರ ಮನೆಯಿದ್ದರೂ, ಆ ವಿಚಾರದಲ್ಲಿ ಇಂದುಮತಿಗೆ 
ತುಂಬಾ ಅಸಮಾಧಾನವಿದೆ. ತಮ್ಮ ಮನೆ ಬಿಟ್ಟು ಪರಿಚಿತರ ಯಾವ ಮನೆಗೆ 
ಹೋಗುವುದಾದರೂ ಗದ್ದೆ ಏರಿಗಳನ್ನೂ ಓಣಿಗಳನ್ನೂ ದಾಟಿಯೇ ಹೋಗ 
ಬೇಕು. ಗಾಡಿ ಬರುವ ದಾರಿಯೇ ಅಲ್ಲ. ಗಾಡಿ ಹೋಗಿ ಬರುವ ದಾರಿಯು 
ಗುಡಿಯ ರಸ್ತೆಯತನಕ ಮಾತ್ರ. ಅಲ್ಲಿಂದ ಇನ್ನೂರು ಮುನ್ನೂರು ಗಜ ಕಾಲ 

ದಾರಿ. ಈ ಊರಿನ ಓಣಿಗಳ ಒಂದು ವೈಶಿಷ್ಟ್ಯವೆಂದರೆ... ಇಬ್ಬದಿಗಳಲ್ಲೂ 
ಅವಕ್ಕೆ ಎತ್ತರದ ಮಣ್ಣಿನ ದಂಡೆಗಳಿವೆ. ಮಳೆಗಾಲದಲ್ಲಿ ಈ ಓಣಿಗಳಲ್ಲಿ 
ಸದಾ ಒರತೆಯ ನೀರು ಹರಿಯುತ್ತಿರುತ್ತದೆ. ಅದನ್ನು ಮೆಟ್ಟಿಕೊಂಡು ನಡೆ 
ಯುವುದೆಂದರೆ ಮನಸ್ಸಿಗೆ ಅಸಹ್ಯವೆನಿಸುತ್ತದೆ. ಇನ್ನೂ ಒಂದು ಕೊರತೆ 
ಯೆಂದಕಿ- ಊರಲ್ಲಿ ಪ್ರಜೆಗಳಷ್ಟೇ ನಿರ್ಭೀತಿಯಿಂದ ಬೆಳೆದು ಬಂದಂಥ 
ಕಾಟುನಾಯಿಗಳ ಹಿಂಡಿದೆ. ಅವುಗಳ ವಿಷಯದಲ್ಲಿ ಯಾರಿಗೂ ಆದರವಿಲ್ಲ. 
ಪ್ರತಿ ಮನೆಯವರೂ ಒಂದೆರಡು ನಾಯಿಗಳನ್ನು ಸಾಕುತ್ತಿರುತ್ತಾರೆ. ದಾರಿ 
ಯಲ್ಲಿ ಹೋಗುವ ಯಾರನ್ನು ನೋಡಿದರೂ «ಗೌ ಗೌಃ ಎನ್ನುವುದು ಅವು 
ಗಳ ಸ್ವಭಾವ. ಇವುಗಳೆಲ್ಲ ಸೇರಿ ರಾತ್ರಿ, ಹಗಲು ಶ್ವಾನವರಾಳಿ ರಾಗವನ್ನು 
ಹಾಡತೊಡಗಿದರೆ, ಮನಸ್ಸಿಗೆ ನೆಮ್ಮದಿಯೂ ಕಡಿಮೆ. ರಾತ್ರಿಯಂತೂ ನಿದ್ರೆ 
ಯೇ ಬರಲಾರದು. ಇನ್ನು ಇಂದುಮತಿಯೊ ಊರ ಓಣಿಯಲ್ಲಿ ಹೋಗು 
ವಾಗ, ಹಿಂದಾಗಲಿ, ಮುಂದಾಗಲಿ ಒಂದು ಸೊಣಗ ಬಂತೆಂದಕ್ಕಿ ಆ ನಾಯಿ 
ಗೂ ತಾನು ದಾರಿ ಬಿಡಬೇಕೆಂಬ ಬುದ್ಧಿಯಿಲ್ಲ, ಇವಳಿಗೂ ಅದನ್ನು ಓಡಿ 
ಸುವ ಧೈರ್ಯಸಾಲದೆ, ನಿಂತಲ್ಲಿಯೇ ನಿಂತು, ಇನ್ನೊಬ್ಬರು ಬಂದ ಮೇಲೋ, 
ಆ ನಾಯಿಗೇ ಬೇಸರಬಂದು ಅಡ್ಡದಾರಿ ಹಿಡಿದ ಮೇಲೋ, ಅವಳು ಹೆಜ್ಜೆ 
ಕೀಳಬೇಕು. ಹೀಗೆ ಬಂದ ನಾಯಿಯು ಆಗಂತುಕ ಸೊಣಗನಾದರಂತೂ 
ಮುಗಿಯಿತು! ಆಚೀಚಿನ ಹಿತ್ತಿಲು ಮನೆಗಳಿಂದ ಬೊಬ್ಬಿರಿಯುವ ನಾಯಿ 


ಇಲ ಜಾರುವ ದಾರಿಯಲ್ಲಿ 


ಗಳ ಸಮುದಾಯವೇ ಜಮೆಯಾಗುತ್ತವೆ. ಅಂತಹ ಪ್ರಸಂಗ ಬಂತೆಂದಕಿ- 
ಇಂದುವಿಗೆ ಜೀವದಲ್ಲಿ ಜೀವವಿಲ್ಲ. ಇವೆಲ್ಲವು ತೀರ ಚಿಕ್ಕ ವಿಷಯಗಳೆಂದು 
ಕಾಣಬಹುದು, ಆದರೆ ಇಂದುಮತಿಗೆ ವಿಹಾರದಿಂದ ದೊರೆಯುವ, ಗೆಳೆಯರ 
ಮನೆಗೆ ಹೋಗಿ ದೊರೆಯುವ, ಸಂತೋಷವನ್ನು ತಪ್ಪಿಸಲು ಇಷ್ಟೇ ಸಾಕು. 
ಹೀಗಾಗಿ-ಜತೆಗೆ ಗಂಡನಿಲ್ಲದೆ ಕದಲುವುದಕ್ಕೇ ಇಷ್ಟ ಬರುವುದಿಲ್ಲ. ಮನಿ 
ಯಲ್ಲಿ ಕುಳಿತು ಬೇಸರವಾಗುತ್ತದೆ. ಗಳಿಗೆಯನ್ನು ಎಣಿಕೆಹಾಕಬೇಕಾಗು 
ತ್ತದೆ, «ಈ ಮನೆಯನ್ನು ಬಿಟ್ಟು ರಸ್ತೆಗೆ ತಾಗಿರುವ ಯಾವುದಾದರೊಂದು. 
ದೊಡ್ಡ ಮನೆ ಹಿಡಿಯಬಾರದೇ? ದವಾಖಾನೆಗೆ ಸನೊಪವಾಗಿದ್ದರಿ ಒಳ್ಳೆಯ 
ದಲ್ಲವೆ? ಬೆಳಿಗ್ಗೆಹೊರಟವರು ಮಧ್ಯಾಹ್ನ ಮೂರು ಗಂಟಿಗೆ ಬಂದರೆ ಬಂದಿರಿ. 
ಕೆಲವು ಬಾರಿ ರಾತ್ರೆಗೇ ಬರುವುದೂ ಉಂಟು, ರಾತ್ರಿ ಬಂದು ಮಲಗಿದರೂ. 
ಸುಖವುಂಟೀ? ಆಗಲೂ ಬಂದು ಪೀಡಿಸುವವರೂ ಇದ್ದಾರೆ. ನೀವು ನಿತ್ಯವೂ 
ಜನರ ಮಧ್ಯದಲ್ಲಿ ಇರುತ್ತೀರಿ.ನಿಮಗೆ ಬೇಸರವಾಗಲಾರದು. ನನಗಿಲ್ಲಿ ಕುಳಿತು 
ಹೊತ್ತು ಹೋಗುತ್ತದೆಯೇ?” ಎನ್ನುತ್ತಾಳೆ. ಆದಿತ್ಯವಾರದ ಒಪ್ಪತ್ತುಮಾತ್ರ 
ಅವಳಿಂದ ಶಿವಪ್ಪನಿಗೆ ಒತ್ತಾಯದ ರಜೆ ದೊರಕುತ್ತಿದೆ. ಅಷ್ಟು ಅಲ್ಪ 
ವಿರಾಮದಿಂದ ವಾರದ ಬೇಸರವೆಲ್ಲ ಅಡಗೀತೆ? . 

ನಾಗರಿಕತೆಯ ಸೋಂಕಿಲ್ಲದಂಥ ಆರಸಿಕ ಜೀವನ ಕಾಳೂರಿನದು 
ಎಂಬುದರಿಂದ ಇಂದುಮತಿ ಅದರಲ್ಲಿ ಭಾಗಿಯಾಗಲಾರಳು. ಇತರ ಹೆಂಗೆಳೆ 
ಯರಂತೆ ಬಟ್ಟಿಯ ಬುಟ್ಟಿಯನ್ನು ಹಿಡಿದುಕೊಂಡು ಮಹಾಂಕಾಳಿ ಕೆರಿಗೊ, 
ಕಮ್ಮೂರ ಹೊಳೆಗೊಹೋಗುತ್ತಿದ್ದಲ್ಲಿ, ಊರಿನ ಎಷ್ಟೋ ಚಿಕ್ಕಪುಟ್ಟ ಹರಟಿ 
ಗಳಿಗೆ, ಸರಸಗಳಿಗೆ, ನಿಂದೆಗಳಿಗೆ, ಸುಖ, ದು:ಖಗಳಿಗೆ ಅವಳು ಭಾಗಿಯಾಗ 
ಬಹುದಿತ್ತು. ಎಳೆತನದಿಂದಲೂ ಅವಳು ಹಾಗೆ ಬಔಳೆದುಬಂದವಳಲ್ಲ. ತುಸು 
ಮಟ್ಟಿಗೆ ಓದಿದವಳು. ಕಾಳೂರಿನ ಮಹಿಳೆಯರಲ್ಲಿ ಬೆರಳಿಂದೆಣಿಸುವಷ್ಟು 
ಮಂದಿ"ಅಲ' ಬರೆಯಬಲ್ಲರು. ಈಗೀಗ-ನಾಲ್ಕೆಂಟು ಮಂದಿ ಹುಡುಗಿಯರು 
ಶಾಲೆಗೆ ಹೋಗುತ್ತಿದ್ದಾರೆ. ಮೊದಮೊದಲು ಧೈರ್ಯಗಾತಿಯರಾಗಿ ಶಾಲೆಗೆ 
ಹೋದಂಥ ಹುಡುಗಿಯರಲ್ಲಿ ಕಲಾವಂತಿಯರೇ ಹೆಚ್ಚು. ಅದರಿಂದ ಇಂದು 
ಮತಿಯ ಸ್ನೇಹಿತರಾಗುವಂತಹರ ಸಂಖ್ಯೆಯೇ ಕಡಿಮೆ, ಅವಳೇನಿದ್ದರೂ- 
ಧಾರವಾಡದಿಂದ ಆಗಾಗ ಅಂಚೆಯಿಂದಲೊ, ಬಸ್ಸುಗಳಿಂದಲೊ ತರಿಸಿ 
ಕೊಳ್ಳುವ ಕಸೂತಿ ಸಾಮಗ್ರಿಗಳಿಂದ ಸಂತೋಷಪಡಬೇಕು. ಮನಸ್ಸನ್ನು 


ಜಾರುವ ಬಾರಿಯಲ್ಲಿ ೪೯ 


ಚುಚ್ಚುವಂಥ ಬೇಸರಿಕೆಗೆ ಪರಿಹಾರ-ಬಟ್ಟೆ ಚುಚ್ಚುವಿಕೆ. ಅತ್ತೆ ಅವಳನ್ನು 
ಪ್ರತಿಯೊಂದು ಮಂಗಳ, ಶುಕ್ರವಾರಗಳ ದಿವಸಗುಡಿಗೆ ಹೋಗಲು ಕರೆಯು 
ತ್ತಾಳೆ. ತನಗೆ ದೇವರಲ್ಲಿ ಭಕ್ತಿ ಕಡಿಮೆಯಾಗಿಲ್ಲ ಎಂದು ತೋರಿಸಿಕೊಳ್ಳು 
ವುದಕ್ಕಷ್ಟೆ ಅವಳು ಹೋಗಿಬರುತ್ತಾಳೆ. ನಾಲ್ಕು ಜನರೊಡನೆ ಬೆರಿಯುವ 
ಅವಕಾಶ ಅದೇನೆ. ಆದರೆ ಅಲ್ಲೊಂದು ವ್ಯಕ್ತಿತ್ವವಿಲ್ಲ. ಪರೋಕ್ಷವಾಗಿ 
ಕರೆಯುವವರು, ಅವಳಿಗೆ ಕೇಳಿಸುವಂತೆ" ಶಿವಪ್ರನವರ ಹೆಂಡತಿ'ಯೆಂದೋ, 
"ಕಿಟ್ಟಪ್ಪ ಮಾಸ್ತರರ ಸೊಸೆ'ಯೆಂದೊ ಸಂಭೋದಿಸಿದರೆ ಅವಳಿಗೂ ಬೇಸರ. 
ಇಂಗ್ಲಿಷ್‌ ಶಾಲೆಯಲ್ಲಿ ಓದಿದವಳೆಂದು ಊರ ಜನರು ಹೆಗಲ ಮೇಲೆ ಕ್ರೈ 
ಯಿಟ್ಟು ಮಾತಾಡಿಸುವುದಿಲ್ಲ. ಅವಳಿಗೂ ಊರಿನ ಹರಟಿ ಬೇಕೆನಿಸುವುದಿಲ್ಲ. 
ಹೀಗಾಗಿ ಅತ್ತೆಯು "ಬಾ? ಎಂದು ಕರಿದರೆ, ಗುಡಿಗೆ ಹೋಗುವುದಕ್ಕೂ 
ಅವಳು ಹಿಂಜರಿಯುವುದುಂಟು. 

ಇಂದುವಿಗೆ ಬೇಸರ ಬಂತೆಂದು ಕಾಳೂರಿನ ಜನಕ್ಕೆ ಸರಸ, ವಿರಾಮ್ಮ 
ವಿಲಾಸ, ಹಿಗ್ಗು, ಉಬ್ಬುಗಳು ಇಲ್ಲವೇ ಇಲ್ಲ-ಎಂದು ತಿಳಿಯಬೇಕಾಗಿಲ್ಲ. 
ಊರಿನ ಹಲವಾರು ಹಬ್ಬಗಳಿವೆ, ಕೂಟಗಳಿವೆ. ಅದರಲ್ಲಿ ಭಾಗವಹಿಸದ 
ಜನತೆ ಇಲ್ಲ. ಮೊದಲಿಗೆ-ಮಹಾಂಕಾಳಿ ಗುಡಿಯೇ ತೀರ ಆಕರ್ಷಕ ಕೇಂದ್ರ. 
ಮುಖ್ಯ ಗುಡಿ ಅದೇನೆ; ಇನ್ನೆರಡು ಕಿರಿಯ ದೇವಾಲಯಗಳು ಆದರ 
ಮಗ್ಗುಲಿಗೇ ಇವೆ, ಅದರಲ್ಲೊಂದು ಶಿವಾಲಯ; ಮತ್ತೊಂದು ವೀರಭದ್ರನ 
ಗುಡಿ. ಅವಕ್ಕೆ ದೂಡ್ಡ ಪ್ರಾಕಾರವಿದೆ. ವಿಜಯನಗರದ ಅರಸುಗಳ ಕಾಲ 
ಕ್ಕಿಂತಲೂ ಹಿಂದೆ ಇವು ಸ್ಥಾಪಿತವಾದುವು. ಇಲ್ಲಿನ ಶಂಭುಲಿಂಗ ಸ್ವಾಮಿಯ 
ಗುಡಿ, ಅನಾದಿಕಾಲದಿಂದ ಹೆಸರುಪಡೆದ ಗುಡಿಯಾಗಿದ್ದರೂ ಈಗಿನ ಎರಡು 
ಶತಮಾನಗಳಿಂದ, ಮುಖ್ಯ ಗುಡಿಯ ಕೀರ್ತಿಯನ್ನೆಲ್ಲ ಅಪಹರಿಸಿ ತನ್ನದೇ 
ಆದ ವೈಭವ, ಬೆಡಗು, ಪೂಜೆಗಳಿಂದ ಜನಪ್ರಿಯವಾಗಿ ಬಂಧ್ಯುದು ಮಹಾ 
ಕಾಳಿಯ ಗುಡಿ, ವೀರಭದ್ರನ ಗುಡಿಯೂ ಚಿಕ್ಕದೇ. ಅವನ ವಿಚಾರದಲ್ಲಿ 
ಮೊದಲಿಂದ ಜನಕ್ಕೆ ಭಕ್ತಿ, ಅಂಜಿಕೆಗಳಿವೆ. ಈ ಮೂರು ಗುಡಿಗಳಿಂದಾಗಿ- 
ದೇವಾಲಯದ ವಠಾರ ನಿತ್ಯ ಯಾತ್ರಿಕರಿಂದ ತುಂಬುತ್ತದೆ. ಹೊರ ಪ್ರಾಂಗ 
ಣದ ಚಾವಡಿಯಲ್ಲಿ ಯಾವಾಗಲೂ ಭಾವಾಜಿಗಳೂ, ಮುಸಾಫಿರರೂ, 
ಭಂಗಿಮುಕ್ಕರೂ, ಗೋಕರ್ಣಕ್ಕೆ ಹೋಗಿ ಬರುವವರೂ ಬೀಡುಬಿಟ್ಟರು. 
ತ್ತಾರೆ. ಅವರು ಇರಲಿ, ಇಲ್ಲದಿರಲಿ ಗುಡಿಯ ಒಳ ಪ್ಕಾಂಗಣವು ಊರಿನ 


ಸಂ ಜಾರುವ ದಾರಿಯಲ್ಲಿ 


ಭಕ್ತಕೋಟಿಗೆ ಸೇರಿದ್ದು. ಜನರು ಸದಾ ತುಂಬಿರುತ್ತಾರಿಂದಲ್ಲ; ಮಂಗಳ 
ವಾರ, ಶುಕ್ರವಾರಗಳಲ್ಲಿ ನಾಲ್ಕು ಸುತ್ತಿನ ಗ್ರಾಮಗಳಿಂದಲೂ ದೇವಿಯ 
ದರ್ಶನಕ್ಕೆ ಬಾರದಿರುವ ಹೆಂಗೆಳೆಯರಿಲ್ಲ-ಎನ್ನಬಹುದು.ಆ ದಿನಗಣಿಕೆಯರ 
ಹೇರಿಯಿಂದ ಹೆಸರು ತಿಳಿದೇ ಇರುವಂತಹ ಹತ್ತೆಂಟು ಹೆಂಗೆಳೆಯರು ಬಂದೇ 
ಬರುತ್ತಾರೆ. ಅವರನ್ನೇ ನೋಡುವ ಚಪಲದಿಂದ ಬಂದ ಎಷ್ಟೋ ಉತ್ಸಾಹಿ 
ತರುಣರು ಗುಡಿಯ ಮಗ್ಗುಲ ತುಣುಕು ಮೈದಾನಿನಲ್ಲಿ-ಸೋಡಿ, ಕಾಲ್ಚಂಡು 
ಗಳ ಆಟವಾಡುತ್ತಿರುತ್ತಾರೆ, ಇತ್ತೀಚೆಗೆ ಅಲ್ಲೇನೆ ಒಂದು ಬೆಡ್‌ಮಿಂಟನ್‌ 
ಶೋರ್ಟೂ ಸ್ಥಾಪನೆಯಾಗಿದೆ. ಆಟದ ವೇಳೆಯಲ್ಲಿ ಆಕಸ್ಮಿಕವಾಗಿಯೋ, 
ಉದ್ದೇಶಪೂರ್ವಕವಾಗಿಯೋ, ಉಣ್ಣೆಯ ಚಂಡು ದಾರಿಯಲ್ಲಿ ಸಾಗುವ 
ಗುಲಾಬಿಯ ಮೇಲೋ, ಗಿರಿಜೆಯ ಮೇಲೋ ಬಿತ್ತೆಂದರೆ ಅವರ ಕುಡಿ 
ನೋಟವನ್ನು, ಕಣ್ಣಿನ ಕೆರಳನ್ನೂ ನೋಡಲು ಆತುರಪಡುವ ತರುಣರೂ, 
ಯೌವನಸ್ಥರೂ ಇದ್ದೇ ಇರುತ್ತಾರೆ. ಈ ವಿಶೇಷೋತ್ಸವಕ್ಕಾಗಿಯೇ ರಂಗಿನ 
ಷರಾಯಿ ಹಾಕಿಕೊಂಡು ಬರುವ ವಿಲಾಸಿಗಳೂ ಇರುತ್ತಾರೆ. 

ಇದಲ್ಲದೆ ಇಲ್ಲಿನ ಶಿವಾಲಯಕ್ಕೆ ಬೆಳಗಿಂದ ಸಂಜೆಯ ತನಕ ಊರ 
ಹಿರಿಯರೂ, ವಯೋವೃದ್ಧರೂ ಬಂದು ಹೋಗುತ್ತಿರುತ್ತಾರೆ. ವಾರಕ್ಕೊಮ್ಮೆ 
ಯಾದರೂ ಅಲ್ಲಿಗೆ ಬಾರದಂಥ ಜನಗಳಿಲ್ಲ. ಈ ದೇವಾಲಯಗಳಲ್ಲಿ ಎರಡು 
ಮುಖ್ಯ ಉತ್ಸವಗಳಾಗುತ್ತವೆ. ಕಾರ್ತಿಕ ಮಾಸದಲ್ಲಿ ಜರಗುವ ದೀಪೋತ್ಸವ 
ತುಂಬ ನಿಜೃಂಭಣೆಯದು. ಸಮಾರಾಧನೆ, ಸಂತರ್ಪಣೆ, ತೆಪ್ಪೋತ್ಸವ, 
ಊರಿಂದೂರೇ ದೀಪಮಾಲೆಗಳಿಂದ ಬೆಳಗುವ ದೀಪಾರಾಧನೆಗಳೆಲ್ಲ-ಮಹಾ 
ಕಾಳಿಗೆ ಸಲ್ಲುತ್ತವೆ. ಆ ದಿನದ ಭೋಜನವೊಂದನ್ನು ಬಿಟ್ಟಕಿ, ಉಳಿದ 
ಯಾವತ್ತು ಉತ್ಸವಗಳಲ್ಲಿ ಜಾತಿಭೇದವಿಲ್ಲದೆಯೆ ಜನರು ಬೆರೆಯುತ್ತಾರೆ. 

ಶಂಭುಲಿಂಗ ಸ್ವಾಮಿಯ ರಥೋತ್ಸವವು ಅದೇ ಮಾದರಿಯಲ್ಲಿ ವಿಜೃಂ 
ಇಭಣೆಯಿಂದ ಜರಗುವ ಉತ್ಸವ. ವರ್ಷಕ್ಕೊಮ್ಮೆಯಾದರೂ ದೇವರನ್ನು 
ಮೆರವಣಿಗೆ ಮಾಡಿಸುವ ಈ ಅವಕಾಶದಲ್ಲಿ, ಜನ ತಾವೂ ಮೆರಿಯುವುದಕ್ಕೆ 
ಮರೆಯುವುದಿಲ್ಲ. ಹಳೆಗಾಲದ ತೇರೊಂದನ್ನು ಸಿಂಗರಿಸಿ, ದೇವರನ್ನೇರಿಸಿ, 
ಖೆಳಗು ಬೈಗುಗಳಲ್ಲೂ ಎಳೆಯುವ ವಾಡಿಕೆಯಿದೆ. ಎಂಟು ದಿನಗಳ ಈ 
ಜಾತ್ರೆಯಲ್ಲಿ ಊರಿನ ನಾನಾ ಮೂಲೆಗಳಿಗೆ ದೇವರು ಮೆರವಣಿಗೆ ಹೊರಡು 
ತ್ತಾರೆ. ಆರು ದಿನ ಪಲ್ಲಕ್ಕಿ ಸವಾರಿ; ಏಳನೆಯ ದಿನ ರಥೋತ್ಸವ. ದೇವರ 


ಜಾರುವ ದಾರಿಯಲ್ಲಿ ಷಂ 


ಮುಂದೆ ಮೇಳದವರ ನೃತ್ಯವಾಗುತ್ತದೆ. ಆಗಲಂತೂ ಜನ ಸೇರಲೇಬೇಕು. 
ಉತ್ಸವದ ವೇಳೆ ರಸ್ತೆಯ ಇಕ್ಕಡೆಗಳೂ ಹಸರದಿಂದ ತುಂಬುತ್ತವೆ. ಹೊಲ 
ಗದ್ದೆಗಳೆಲ್ಲ ಅಂಗಡಿ ಮನೆಗಳಾಗುತ್ತವೆ. ಜಾತ್ರೆ ಕಳೆದ ಮತ್ತೂ ಹದಿನೈದು 
ದಿನಗಳ ತನಕ, ಅರಿವೆ, ತಾಮ್ರ, ಮಣಿಸರಕು, ಮೆಣಸು, ಕೊತ್ತಂಬರಿ 
ಮೊದಲಾದ ವ್ಯಾಪಾರಗಳ ಸಂತೆ ಜರಗುತ್ತದೆ. ಈ ಉತ್ಸವ ಬಂತೆಂದಕಿ 
ಕಾಳೂರಿಗೆ ಕಾಳೂರೇ ಜೀವತಾಳುತ್ತದೆ. 

ಕಾಳೂರಿನ ಪಡುವಣ ಭಾಗವೆಲ್ಲ ಬಟ್ಟಿ ಬಯಲಾಗಿದೆ. ಅಲ್ಲಿ ಸಮ 
ತಟ್ಟಾದ ಗದ್ದೆಗಳೇ ಹೆಚ್ಚಿಗೆ. ಆದರೆ ದೇವರ ಗುಡಿಯಿಂದ ಮೂಡಣಕ್ಕೆ 
ಒಂದು ಮೈಲು ಮುಂದುವರಿದರೆ ಗುಡ್ಡಗಾಡು ತೊಡಗುತ್ತದೆ. ಅಲ್ಲಿಂದಲೇ 
ಸರಕಾರದ ಕಾದಿಟ್ಟ ಕಾಡುಗಳಿಗೆ ಪ್ರಾರಂಭ. ಮೂಡಣಕ್ಕೆ ಸರಿದಂತೆ ಜನ 
ಸಂಖ್ಯೆ ವಿರಳವಾಗುತ್ತದೆ. .ಕಾಳೂರಿನ ಜನ ದಟ್ಟಣಿ ಇಲ್ಲವೇ ಇಲ್ಲ. ಈ 
ಮೂಡು ಪ್ರಾಂತ್ಯದ ಜನಕ್ಕೆ ಶಂಭುಲಿಂಗನ ಉತ್ಸವ ಅಪೂರ್ವದ ಹಬ್ಬ. 
ಅಲ್ಲಿನ ಹಾಲವಕ್ಕೆ ಜನರು ಆದಿವಾಸಿಗಳಷ್ಟು ಸರಳ ಜೀವಿಗಳು, ಬೇಸಾಯ 
ಅವರ ನಿತ್ಯೋದ್ಯೋಗ. ಈ ಉತ್ಸವಗಳಲ್ಲಿ ಅರೆವಾಸಿ ಜನ ಅವರೇನೋ ಎನ್ನು 
ವಷ್ಟು ಸಂಖ್ಯೆಯಿಂದ ಅಲಂಕರಿಸಿಕೊಂಡು ಬರುತ್ತಾರೆ. ಅವರ ಹೆಂಗಸರು 
ಕೆಂಪು, ಕಪ್ಪು, ಚೌಕುಳಿ ಸೀರಿಗಳನ್ನು ಕೊರಳಿಂದ ತೂಗಿಕೊಂಡು, ಎದೆ, 
ಕತ್ತುಗಳನ್ನು ಮುಚ್ಚುವಷ್ಟು ಕಾಜಿನ ಮಣಿಸರಗಳನ್ನು ಧರಿಸಿ, ಬಂದು 
ನಿಂತಿರುತ್ತಾರೆ. ಬಣ್ಣದ ಈ ಮಣಿಮಾಲೆಗಳು ಅವರ ಹೊರುವ ತ್ರಾಣ 
ವನ್ನೆಛ ಪರೀಕ್ಷಿಸುತ್ತದೆ. ಕಂಡ ನಮಗೇ «ಎಂತಹ ಹೊರೆ? ಅನಿಸಿದರೂ, 
ಅವರ ಲಘುಮಾತು, ಲಘುನಡಿಗೆಗಳು ಆ ಭಾರವನ್ನು ಸೂಚಿಸುವುದಿಲ್ಲ. 
ಅಲಂಕಾರದಲ್ಲಿ ಅವರನ್ನು ವೂರಿಸುವುದಕ್ಕೆ ಊರ ಜನರಿದ್ದಾರೆ. ಯಾತ್ರೆಯ 
ವೇಳೆ ಸೇವಂತಿಗೆ ಹೂವಿನ ಬೆಟ್ಟವೇ ಬಂದು ಬೀಳುತ್ತದೆ. ಕೂದಲು ಕಿತ್ತು 
ಬರುವಷ್ಟು ದಪ್ಪನಾದ ಸೇವಂತಿಗೆ ಹೂವಿನ ದಂಡೆಗಳನ್ನು ತೊಡುವ ಹೆಂಗ 
ಸರಿದ್ದಾರೆ. ಕೇದಗೆ, ಸಿಂಗಾರ ಹೂವುಗಳ ಅಲಂಕಾರದಿಂದ ಮೆರೆಯುವ 
ಮಹಿಳೆಯರೂ ಇದ್ದಾರೆ; ಇವರೆಲ್ಲ ಹಾಲವಕ್ಕಿ ಜನಕ್ಕೆ ಪ್ರತಿಸ್ಪರ್ಧಿಗಳು. 

ಇವೆರಡನ್ನು ಬಿಟ್ಟರೆ ಮೂರನೆಯ ಪ್ರಾಮುಖ್ಯ ಹಬ್ಬವು ನವರಾತ್ರಿ 
ಆಗ ಕಾಳಿಯ ಗುಡಿಯು ಒಂಬತ್ತು ದಿನವೂ ಸ್ತ್ರೀಯರ "ಗುಜು ಗುಜು? ಧ್ವಃ 
ಯಿಂದ ಶಬ್ದಸಮುದ್ರವನ್ನು ಉಕ್ಕಿಸುತ್ತದೆ. ಚೌತಿಯ ಹಬ್ಬವೂ ವಿಕೀಷಂ 


೫೨ ಜಾರುವ ದಾರಿಯಲ್ಲಿ 


ಹಬ್ಬ ವೇ. ಗುಡಿಗಾರರು ಮಣ್ಣನ್ನು ಹಣಿದು ಮಾಡಿದ ದಷ್ಟಪುಷ್ಟ ವಿನಾ 
ಈ ರೂಪಕ್ಕೆ ಕೆಂಬಣ್ಣ, ಬೇಗಡೆಗಳನ್ನು ಅಂಟಿಸಿ ವಾದ್ಯ ದೊಡನೆ ಕೊಂ 
ಡೊಯ್ದು ಸೂಸಿ ಜಗಳ ಧ್ವನಿಯಲ್ಲಿ ಕೆರೆಯ ನೀರಿಗೆ ತಳ್ಳುವ ತನ 
ಕವೂ ಜೀತಕಳ ತುಂಬಿದಂಥ ದಿನಗಳು. ವಿನಾಯಕನನ್ನು ಮಾಡುತ್ತ 
ರಿಗೂ ಉತ್ಸಾಹವಿದೆ; ನೋಡುವವರಿಗೂ ಉತ್ಸಾಹವಿದೆ. ಅವನ ಪೂಜೆಗೆ, 
ಚಕ್ಕು ಲಿ ಉಂಡೆಗಳನ್ನು ಅರ್ಪಿಸುವ ಜನವರ್ಗಕ್ಕೂ ಉತ್ಸಾಹವೇ. 

ಕಾಮನ ಹುಣ್ಣಿ ಮೆ ಬಂತೆಂದರಿ ಕಾರ್ವಿ ಂಕಟುವಿನ ಬಳಗಕ್ಕೆ 
ಮೆಚ್ಚು ಗೆಯ ಸಮಯ "ಬಂದ ಹಾಗೆ. ತೊಗಲಿಂದ ನ ಮುಚ್ಚಿದ ಗಡಿಗೆಗಳನ್ನು 
ಏಡಿದುಕೊಂಡು, ಹಾಡುತ್ತ, ಬಾರಿಸುತ್ತ ಹೊರಡುವ ಕಾಲ, ಹಾಗೆ ನ 
ಸರು ಹೊರಟರಿಂದರೆ, ಕೇರಿಯ ಒಂದೇ ಒಂದು ಪಿಳ್ಳೆ ಹಿಂದಕ್ಕುಳಿಯುವು 
ದಿಲ್ಲ. ಮೂರು ನಾಲ್ಕು ದಿನಗಳ ಮೊದಶಲೇನೆ ಉತ್ಸಾಹದ ಅಮಲು ಜನಗಳ 
ತಲೆಗೇರುತ್ತದೆ. ಕಾಮದಹನದ ದಿನ,ಬೇರಿ ಹತ್ತೆಂಟು ಜಾತಿಯ ಜನಗಳಿಗೂ 
ಹಬ್ಬದ ವಾಡಿಕೆಯಿದೆ. ಮನೆಮನೆಗೆ ಹೋಗಿ-- ಕೊಟ್ಟ ವಂತಿಗೆಯಿಂದ, 
ಬೇಡಿದ ಕಟ್ಟಿಗೆಯಿಂದ, ಸೂರಿಮಾಡಿದ ಬೇಲಿಯಿಂದ ಕಾಮನನ್ನು ಸುಡುವ 
ಮಹಾ ಉರಿ ಮಹಾಕಾಳಿಯ ಗುಡಿಯ ಮಗು ಲ ಮೈದಾನಿನಲ್ಲೆ ವೈಭವ 
ಪೂರಿತವಾಗಿ ಸಾಗುತ್ತದೆ. ಇವೆಲ್ಲ ನಿಶ್ಚಿತವಾದ ಹಬ್ಬ ಗಳು. ಇವಲ್ಲದೆ ಜನಕ್ಕೆ 
ಸ್ಫೂರ್ತಿ ಬರಬಾರದೆಂದಿಲ್ಲ. ತುಸು ತಬಲೆ ಬಾರಿಸಲು ಕಲಿತವರು, ಹಂದೆ 
ಹೇಳಿದ ಗಡಿಗೆ ವಾದ್ಯ ಇಲ್ಲವೇ ಗುಮಟಿ ಪಾಗು' ಬಾರಿಸುವವರು ಮುಂದಾಳು 
ಗಳಾಗಿ ಹೊರಡಿಸುವ ಭಜನಾ ಕೂಟಗಳಿನೆ. ಇಂತಹ ಎರಡು ಮೂರು 
ಬಣಗಳಿರಲೇಬೇಕು ಆ ಊರಲ್ಲಿ. ಸೊನೆಗಾರರು ಮೊದಲಿನಿಂದಲೂ ಇಂಥ 
ಭಜನೆಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹ ತೋರುತಿದ್ದವರು. ಶ್ರುತಿಬದ್ಧ 
ವಾಗಿ ಹಾಡುತ್ತ ರಾತ್ರೆಯ ಹತ್ತು ಗಂಟಿಗೆ ಕಲೆತು, ಊರಿನ ಕೇರಿಕೇರಿಗೂ 
ಸುತ್ತಾಡಿ ಬರುವ ಒಂದು ತಿಂಗಳ ವ್ರತ ಅವರದ್ದು. ವ್ರತ ಮುಗಿಯುವಾಗ 
ತಮ್ಮ ದೇವಾಲಯದಲ್ಲಿ ಸಪ್ತಾಹ ಸಮಾರಾಧನೆಗಳನ್ನು ಜರುಗಿಸುತ್ತಾರೆ. 
ಪೇಟಿಯ ಇತರ ತರುಣರು, ವರ್ಷ ಎರಡು ವರ್ಷಗಳಿಗೊಮ್ಮೆ ತಮ್ಮ 
ಉತ್ಸಾಹದ ಉಬ್ಬರ, ಇಳಿತಗಳಿಗೆ ಸಮನಾಗಿ, ಶ್ರೀರಾಮ ಭಜನಾಮಂಡಳಿ 
ಯ ಆಶ್ರಯದಲ್ಲಿ ಇಂತಹ ಕೂಟವನ್ನು ಜರಗಿಸುತ್ತಾರೆ. ಆರಂಭದ ಪ್ರೇರಣೆ, 
ಪ್ರೋತ್ಸಾಹಗಳು ಬರಿಯ ಒಂದೊಂದು ಜಾತಿ, ಗುಂಪುಗಳೆ ಮುಖಂಡರಿಂದ 


ಜಾರುವ ದಾರಿಯಸ್ಲಿ ೫೩ 


ಬಂದರೂ, ಇವೆಲ್ಲ ಊರವರ ಪ ಪಾಲಿನ ಹಬ್ಬಗಳೇ. ಭಜನೆಯ ಕೂಟ ಯಾರ 
'ಬೀದಿಗೆ ಬಂದರೂ ಅದಕ್ಕೆ ದೀಪದ ಮರ್ಯಾದೆಯು ಸಲ್ಲಬೇಕು. ರಾಮ 
ಮಂದಿರದ ತರುಣರಿಗೆ ಉತ್ಸಾಹ ಬಂದ ವರ್ಷ... ಏಳು ದಿನಗಳ ಸಪ್ತಾಹ 
ಹುಚ್ಚು ಹೆಣಳೆಯಾಗಿ ಹರಿಯುತ್ತ ದೆ. ದಿನ ರಾತ್ರಿ ತಾಳ ಹಾಕಿ ಕುಣಿಯು 
ವುಡೇನು, ಹಾಡುವುದೇನು, ಗುಮಟೆ ಪಾಗಿನ ನೀರ ಸಂಗೀತದ ಆರ್ಭಟ 
ಯೇನು? ಇಂಥ ವೇಳೆಯಲ್ಲಿ ಪರದೇಶಿಯೊಬ್ಬ ಊರಿಗೆ ಬಂದೆಕೆ-ಕಾಳೂ 
ರಿನ ಜನಗಳಲ್ಲಿ ಸಂಗೀತ ಬಾರದವರಿಲ್ಲ, ಭಕ್ತಿ ಇಲ್ಲದವರಿಲ್ಲ-ಎಂದು ಅನಿಸ 
“ಬೇಕು. 
ಇನ್ನು ಮಲೆನಾಡಿನ ಶಿರ್ಶಿಯಿಂದಲೋ ಸಿದಾ  ಪುರದಿಂದಲೋ ಮಾರಿ 
ಯನ್ನು ಜ.18 ಕಾಳೂರಿನ ಗಡಿಯತನಕ ಅಟ್ಟಿ ಬಿಡು ವ ಜನಗಳೂ 
ಇದ್ದಾ ರೆ ಘಟ್ಟ ದ ಮೇಲಿ ೨ ಮೈ ಲಿಗೆ ಶುರುವಾದರೆ, ಆದನ್ನು ಘಟ್ಟ ದ ಕೆಳೆಗೆ 
ಅಟ್ಟಿ ಬಿಡುವ ಈ ನ್ಯಾ ಯಕ್ಕೆ ನು ಗತಿ? ಊರಿಗೆ ಸ; ಮಾರಿಯನ್ನು 
ಊರಿನಲ್ಲಿ ನಿಲ್ಲಿಸಿಕೆ ಕೊಳ್ಳಲು” ಬಂದೀತೆ? ಎಷ್ಟೆ ದರೂ ಕಾಳೂರಿನ ವರಿಗೆ 
ಮೈಲಿಗೆ ಎಂದರೆ ತುಂಬ ಭೀತಿ. ಮೈ ಲಿಗೆಯಾದ ವ ಮನೆಯ ಒಂದು ಮೈಲು 
ದೂರದಿಂದ ಬಳಸಿ ಹೋಗುವುದೇ ಮಾಡಿಕ, ಆದುದರಿಂದ ಘಟ್ಟದ ಮೇಲಿನ 
ಮಾರಿಯನ್ನು ಅವರ ಊರಿನ ಬಳಿಗೆ ಯಾರಾದರೂ ತಂದುಬಿಟ್ಟರೆ, ವಾರ, 
ಹದಿನೈದು ದಿನಗಳೊಳಗಾಗಿ ಮಾರಿಯಮ್ಮನನ್ನು ಮುಂದಿನ ಊರಿಗೆ ಸಾ 
ಸುತ್ತಾರೆ. ಅಷ್ಟರೊಳಗೆ ಮೈಲಿಗೆ ಆ ಊರಲ್ಲಿ ತಲೆದೋರಬೇಕೆಂದೂ ಇಲ್ಲ. 
ಅದರೊಳಗೇನೆ ಹಲವರಿಗೆ ಕನಸುಗಳಾಗಿಬಿಡುತ್ತವೆ! «ಹುರುಳಿ ಬೇಕೋ? 
ಎಂದು ಯಾವಳೋ ಹೆಂಗಸು ರಾತ್ರಿಕನಸಿನಲ್ಲಿ ಯಾರಿಗೋ ಕಾಣಿಸಿಕೊಳ್ಳು 
ತ್ತಾಳೆ. ಮರುದಿನವೇ ಅವಳಿಗೆ ಜ್ವರಬಂದರೂ ಬಂದಿತೇ. ಇಂಥದಕ್ಕೆ 
ಊರಿನ ಆಸ್ಪತ್ರೆಗೆ ಹೋಗುವುದು ಕ್ರಮವಲ್ಲ. ಬದಲು-ನೆಟ್ಟಗೆ ಅಮ್ಮನವರ 
ಗುಡಿಗೆ ಹೋಗಿ, ಉದ್ದಂಡ ನಮಸ್ಕರಿಸಿ ಅಂಗಲಾಚಿ "ಅಮ್ಮಾ ನನ್ನನ್ನೂ 
ನನ್ನ ಮಕ್ಕಳನ್ನೂ ಉಳಿಸುವ ಭಾರ ನಿನ್ನದು. ಎಂಟು ದಿನ ನಿನಗೆ ಎಳ್ಳೆ 
ಣ್ಣೆಯ ದೀಪ ಉರಿಸುತ್ತೇನೆ? ಎಂದರೆ, ಮರುದಿನವೇ ಜ್ವರ ಇಳಿಯುತ್ತದೆ. 
ಜ್ವರ ಇಳಿಯಲಿ, ಇಳಿಯದಿರಲಿ, ಈ ಸ್ವಪ್ಪ ದ ವಾರ್ತೆ ಹತ್ತು ಜನಗಳ ಕಿವಿಗೆ 
ಹಬ್ಬಿ, ಇನ್ನಷ್ಟು ಜನಗಳಿಗೆ ಇಂತಹ a ಗುಡಿಗೆ ಓಡುವವರ 
ಸಂಖ್ಯೆ ಹೆಚ್ಚುತ್ತದೆ. ಜನ ಒಗ್ಗಟ್ಟಿನಿಂದ, ಸಂಭ್ರಮಪೂರ್ಣವಾಗಿ ಮಾರಿಯ 


೫3೪ ಜಾರುವ ದಾರಿಯಲ್ಲಿ 


ದಿಬ್ಬಣವನ್ನು ಮುಂದಿನ ಊರಿಗೆ ಕಳ:ಹಿಸುವುದಂತು ನಿಶ್ಚಯ, 
ಇವೆಲ್ಲ ಹಿಂದೂ ಜನರ ಹಬ್ಬಗಳು. ಊರಲ್ಲಿ ಆವರೇನೆ, ಉಳಿದ ಜನ 
ಸಮುದಾಯವಿಲ್ಲ-ಎಂದು ತಿಳಿಯಬೇಕಾಗಿಲ್ಲ. ಹಲವಾರು ಮುಸಲ್ಮಾನರ 
ಮನೆಗಳಿವೆ. ಕೆಲವು ಬಹು ಪ್ರಾಚೀನಕಾಲದಿಂದಲೂ ಬಂದವುಗಳು. ಅಂಥ 
ವರಲ್ಲಿ ಜವುಳಿ ಅಂಗಡಿ ಆ ಬಡ್‌ ಸಾಹೇಬರ ಮನೆಯು ಬಹು ಹೆಸರಾ 
ದದ್ದು. ನ ಆ ಮೇಲೆ, ಅವರಿದ್ದಾ ಕಿ; ಅವರ ಜನಗಳ ಮಸಣವಿದೆ- 
ಊರಿನ ದಕ್ಷಿಣ . ಅದಕ್ಕೆ ತೀರ ಸವಿಪವಾಗಿ ಅರ್ಧ ಜೀರ್ಣಾವಸ್ಥೆ ಯಲ್ಲಿ 
ರುವ ಒಂದು ಮಿ ಇದೆ. ಹಾಗೆಂದ ಮೇಲೆ «ಮೊಹರಂ? ಇರಬೇಡವೆ? 
ಅಲಾಬಿ ಹಬ್ಬ ಆಗಬೇಡವೆ? ಅದಿಲ್ಲವಾದರೆ ಅನೇಕ ಎಳೆಯರ ಜೀವನದ 
ಅರ್ಧ ಸೊಗಸೇ ತಪ್ಪಿದ ಹಾಗೆ. ವರ್ಷದಲ್ಲಿ ಹತ್ತೆಂಟು ದಿನ ಅಲಾಬಿಯ 
ಸಂಭ್ರಮ ನಡೆದೇ ನಡೆಯುತ್ತದೆ. ಹಬ್ಬ ವೇನೋ ಮುಸಲ್ಮಾನರದಾದರೂ, 
ವೇಷ ಹಾಕುವವರು ಹೆಚ್ಚಿ ಗೆ ಹಿಂದೂ ಜನ ಅನೇಕರು Rh ವೇಷವನ್ನೇ 
ಹಾಕುತ್ತೇನೆಂದು ಹರಕ ಹೊತ್ತವರು, ಹೀಗಾಗಿ, ಊರ ಅಲಾಬಿಯಲ್ಲಿ 
ಯಾರಾರ ಮುಖ ಬ ವೇಷಗಳಿವೆ ಎಂಬುದು ಗೊತ್ತಾದ ಸಂಗತಿ.ಕೆಲವರು ಅದ 
ರಲ್ಲಿ ಹೆಸರನ್ನು ರಜ ತ್ತಾರೆ. ಎಷ್ಟೇ ವೇಷಗಳಿರಲಿ; ಕಾಳೂರಿನ ಜನಕ್ಕೆ 
ಅತಿ ಫ್ರಿ ಜಾ ವೇಷ, ಹು ಲಿವೇಷ. ಕಾರ್ವಿ ಕೊಗ್ಗ ಎಂಬವನೂ ಆನ 
ಅಳಿಯನೂ ಊರ ಹುಲಿಗಳಲ್ಲಿ ತುಂಬ ಹೆಸರಾದವರು.ವೇಷ ಹಾಕಿ, ಬಾಲದ 
ಗೊಂಡೆ ಹಿಡಿಸಿಕೊಂಡು, ವಾದ್ಯ ಸಮೇತರಾಗಿ ಗಣ್ಯರ ಮನೆಗಳ ಮುಂದೆ 
ನಲಿದು, ಶಾಲು ಜೋಡಿ, ರೂಪಾಯಿಗಳನ್ನು ಗಳಿಸದ ಸಂದರ್ಭವಿಲ್ಲ. 
ಮೊದಲು ಇಂತಹ ಮನೆಯ ಮುಂ ದಕ್ಕೆ ಕುಣಿತವಾಗಬೇಕೆಂಬ ಮರ್ಯಾ 
ದೆಯ ಕ್ರ ಮವೂ ಇದೆ. ಇದು ಒಣ ಮರ್ಯ್ಮಾದೆಯೂ ಅಲ್ಲ. ಈ ಮರ್ಯಾ 


ದೆಗೆ ಸ ಪ್ರತಿಯಾಗಿ ಶಾಲಿನ ರೂಪದಲ್ಲಿ ಬಹುಮಾನವಿದೆ. ಈ ಶಾಲು ಬಾಲದ 
ನೊಂಡೆಯ ಬಳಿ ಕಟ್ಟಲ್ಪಟ ಸ ಹುಲಿಯ ಧನ ಅದೂ ಕುಣಿಯಬೇಕು. 


ಮೊಹರಂ ಹಬ್ಬದ ವೇಳೆ ಪೇಟಿಯವರಿಗೇನೋ ಹಿಗ್ಗಿನ ಸಂತೆ. ಆಸು 
ಪಾಸಿನ ಜನಗಳು ಅಲಾಬಿ ಮೆರವಣಿಗೆ ಕಾಣುವುದಕ್ಕೆ ಬರುತ್ತಾರೆ. ಆದರೆ 
ಆ ನಡುವಣ ದಿನಗಳಲ್ಲಿ ಹಳ್ಳಿಯ ಜನ ಹೆದರುವ ವೇಷಗಳೂ ಉಂಟು; 
ನಗುವ ವೇಷಗಳೂ ಉಂಟು. ತೀರ ಬೆದರಿಕೆ ಹುಟ್ಟಿಸುವ ಒಂದು ವೇಷ 
ವೆಂದರೆ « ಸಿದ್ಧಿ ಬಾಯಿ. ಈ ಸಿದ್ಧಿಬಾಯಿ? ಮನುಷ್ಯ ತೊಟ್ಟು ಮೆಕಿಯಿಸುವ 


ಜಾರುವ ದಾರಿಯಲ್ಲಿ ೫೫. 


ವೇಷವಾದರೂ ಅದನ್ನು ಕುರಿತಾದ ಭೀತಿ ಮಾತ್ರ ಪ್ರಾಚೀನ ಕಾಲದ್ದು. 
ಅದಕ್ಕೆ ತಲೆಯಿಂದ ಮೊಣಗಂಟಿನ ತನಕ ಕಂಬಳಿ ಮುಸುಕು; ರುಂಡ 
ಮುಚ್ಚು ವುದಕ್ಕೊಂದು ಅಡಿಕೆ ಹಾಳೆ. ಅದರೆದುರಿಗೆ ವಿಕಾರವಾದೊಂದು: 
ಮುಖವಾಡ-ಭಯಂಕರ ಹಲ್ಲು, ಕಣ್ಣು, ಮೂಗುಗಳುಳ್ಳುದು. ಹಾಳೆಯಲ್ಲಿ. 
ಕಣ್ಣು ಕಾಣಿಸುವುದಕ್ಕೆ ಎರಡು ತೂತುಗಳಿವೆ. ನಡುವಿಗೊಂದು ಬಾವಿ ಹಗ್ಗ 
ದಷ್ಟು ದಪ್ಪನಾದ ಹಗ್ಗ. ಅದಕ್ಕೊಂದು ಆನೆಯ ಗಂಟಿ. ಈ ಗಂಟಿಯನ್ನು 
ಬಾರಿಸುತ್ತಾ "ಸಿದ್ದಿಬಾಯಿ' ಹೊರಟಿತೆಂದರೆ, ಹಳ್ಳಿ ಯ ಜನರು Ry; 
ದಿಂದಲೇ ಗದ್ದೆಯ ಹೊಂಡಕ್ಕೆ ಇಳಿಯುವವರೀ. ಧೈರ್ಯದಿಂ ೦ದ ಅದನ್ನು 
ಇದಿರಿಸುವವನೂ, ಅದನ್ನು ನಿರಾಕರಿಸಿ ದಾಟಲಾರ. ಅದು ಅನ್ನುವ ತೇ 
ನಿಲ್ಲ-ಕೈಯಲ್ಲಿ ಕಬ್ಬಿಣದ ಒಂದು ಗದೆಯಾಕಾರದ ಸದ್ದುಮಾಡುವ ಒಂದು 
ಕುಂಚವನ್ನು ಕುಲುಕಿಸುತ್ತ (ಸಿದ್ಧಿ ಸಿದ್ಧಿ ಔರ್‌ ಸಿದ್ಧಿ? ಎಂದು ಆರ್ಭಟಿಸುತ್ತ, 
ಮಸಿ ಬಳ ಕೈಯನ್ನು ಮುಂದುಮುಂದಕೆ: ತ್ತಿ ದಾರಿಗೆ ಅಡ್ಡ ವಾಗಿ ಟು 
ತ್ತದೆ. ಕಾಸು ಕೈ ಮೇಲೆ ಬಿದ್ದರಿ-ವೇಷ ಡಾ ಸರಿಯ ತ್ತದೆ. “ಬಾಕ, 
ಜನಕ್ಕೆ ಅದನ್ನು ಕಂಡರೆ ತೀ ರ ಪು ಪುಕ್ಕಲು. ಸಿದ್ಧಿಬಾಯಿ ಓಡಾಡುವ ರಸ್ತೆ 
ಯಲ್ಲಿ ಗಾ ಯತಿ ಬರುವ ಬಚ್ಚ ಖಾನೆಯ ಭಟ್ಟ ರು ಸಹ ಸುಳಿಯಲು ಅಂಜು 
ತ್ತಾ ಕಿ. ಮಕ್ಕಳು ಈ ವೇಷವನ್ನು a ಮನೆಯ ಜಗಲಿಯಿಂದೆ, 
ಅಥವಾ ಯದಿ, ೨೮೪೪೬ ದಿನ ಮಾತ್ರ ಇತರ ವೇಷಗಳ ಎಡೆ 
ಯಲ್ಲಿ ಈ ವೇಷವನ್ನು ತುಸು ಸನೊಪದಿಂದ ನಿರೀಕ್ಷಿ ಸಬಹುದು. ಈ ವೇಷ 
ಧಾರಿ ಯಾರೆಂಬ ಜಾರದಲ್ಲಿ ಅವನ ಮನೆಯವರಿಗಷ್ಟೆ ಥೇ ಗೊತ್ತಿ ರಬೇಕು. 

ಯಾವುದೋ ಒಂದು ಕಾಲದಲ್ಲಿ ಇಲ್ಲಿನ ಕಡಲ ಕೀರಕ್ಕೆ ಮೊರಕ್ಕೊ e 
ದೇಶದ ಸಿದ್ಧಿಯರು ಬಂದು ತಂಗಿರಬೇಕು. ಇಲ್ಲಿಂದ ಮುಂದೆ Rs 
ವಲಸೆ ಹೋದರು. ಅವರ ಕುಲ ಕಾಳೂರಿನಲ್ಲಂತೂ ಉಳಿದಿಲ್ಲ.ಆದರಿ ಅವರ 
ಕರ್ರನೆಯ ರೂಪ, ನೀಳ ಕಾಯ, ನಿಲುವಂಗಿಗಳು ಇಂದು ಪುರಾಣವಾಗಿವೆ; 
ಆವರು ಹುಟ್ಟಿಸಿದ ಬೆದರಿಕೆ, ಪರಂಪರೆಯಿಂದಲೂ ಉಳಿದಿದೆ-ಕಾಳೊರಿನ 
ಜನಗಳ ಎದೆಯಲ್ಲಿ. 

ಸಿದ್ಧಿಬಾಯಿಯ ಭೀತಿ ಊರಿನ ಮೊಹರಮ್ಮಿನ ಜತೆಯಲ್ಲೇ ಮರವೆ 
ಯಾಗುತ್ತದೆ. ಆ ದಿನ ಹಲವಾರು ವೇಷಗಳ ಅವತಾರ! ಲಂಗು ಲಗಾಮಿ 
ಲದ ಕುದುಕಿಗಳಂತೆ, ಹುಚ್ಛಾಟ ತೋರುವ ಬಯಕೆಯುಳ್ಳೆ ಊರಿನ 


೫2೬ ಜಾರುವ ದಾರಿಯಲ್ಲಿ 


ಹುಡುಗರೆಲ್ಲ ಒಂದೊಂದು ವಿರಾಟರೂಪ ತಾಳಿ, ಈ ಅವ್ಯವಸ್ಥಿತ ಸಂತೆಯಲ್ಲಿ 
ಭಾಗಿಗಳಾಗುತ್ತಾರೆ. ಕಾಳೂರಿನ ಮುಸಲ್ಮಾನರು ನೂರು ಮಂದಿ ಇದ್ದರೆ, 
ಅದರ ಐದು ಪಾಲು ಹಿಂದೂ ನಾಗರಿಕರು, ಮತ್ತೆಷ್ಟೋ ಪಾಲು ಇಕ್ಕಡೆಯ 
ಪ್ರೇಕ್ಷಕರೂ ಸೇರಿ, ಒಂದು ವೈಭವದ ಜಾತ್ರೆ ನಡೆಯುತ್ತದೆ. ಅದು ಸಹ 
ಹತ್ತು ಸಮಸ್ತರ ಜಾತ್ರೆ, ಕಾಳೂರಿನ ಇತರ ಎಲ್ಲ ಜಾತ್ರೆಗಳಂತೆ. 

ಇಂತಹ ಅನೇಕ ಸಾಮಾನ್ಯ ಉತ್ಸವಗಳಿಂದಲೂ ಕಾಳೊರಿನ ಸರಳೆ 
ಜೀವಿಗಳಿಗೆ ಸಂತೋಷದ ಉಣಿಸು ದೊರೆಯುತ್ತದೆ. ಹಾಗಿಲ್ಲದೆ ಹೋದಕಿ 
ಅವರ ಬರಡು ಜೀವನವು ಹೇಗೆ ಬೆಳಗಬೇಕು? ಊರಿನಲ್ಲಿ ಅಷ್ಟೊ ದು 
ಹೆಚ್ಚಿ ನವ್ಯಾ ಪಾರಕ್ಕೆ ಅವಕಾಶವಿಲ್ಲ. ಚಿಕ್ಕ ದೊಂದು ನದಿಯಿದೆ; ಖಾರಿ 
ಇಡೆ ಹೆಸರಿಗೆ ಹ ಟು ಹಡಗುಗಳು ನಿಬ್ಲತಕ್ಕ ಒಂದು ಬಂದರೂ ನೂ. 
ಆದರೆ ಸುತ್ತುಮುತ್ತಲಿನ ಯಾವೊಂದೂ ವತಾಶದಲ್ಲೂ ಕಾರ್ಪಾನೆಗಳು, 
ವ್ಯಾಪಾರಿ ಸಂಸ್ಥೆಗಳು, ಆಧುನಿಕ ಚಟುವಟಿಕೆಗಳು ಭರ 
ಊರು ಸಂಪತ್ಸಮೃದ್ಧವಾಗಬೇಕು ಎಂದರೆ ಹೇಗೆ? ನೇಟೆಯ ವ್ಯಾಪಾರ 
ಅಷ್ಟೊಂದು ದೊಡ್ಡದಲ್ಲ. ಜವುಳಿ ವ್ಯಾಪಾರಿಗಳಲ್ಲಿ ಮುಗುದುಮ್‌ ಸಾಹೇ 
ಬರೂ, ವಾಸಪ್ಪಯ್ಯನವರೂ ಇಬ್ಬರೇ ಶ್ರೀಮಂತರು. ಶ್ರೀಪತಿರಾಯರಿಗೆ 
ಪ್ರಾಕಿನಿಂದ ಬಂದ ಭೂಮಿ ಕಾಣಿಕೆಗಳಿವೆ. ಅವಿಭಕ್ತ ಕುಟುಂಬ ಅವರದು. 
ಕೆಲವು ಜನರು-ಸಂಪತ್ತಿನಲ್ಲಿ ಮುಗುದುಮ್‌ ಸಾಹುಕಾರರೇ ಮೇಲುಗ್ಯೆ 
ಎನ್ನುತ್ತಾರೆ. ಅವರಿಗೆ ಗೆರಸೊಪ್ರೆ, ಹಾಡುವಳ್ಳಿ ಗಳಲ್ಲಿ ಭೂಮಿಕಾಣಿಕೆ 
ಗಳಿವೆ. ಗೆರಸೊಫ್ರೆಯ ಕಾಡಿನಲ್ಲಿ ಒಮ್ಮೆ ದುಡಿ ಸ ಕೊಪ್ಪರಿಗೆಯೂ ೩ ಸಿಕ್ಕಿ 
ತ್ತಂತೆ. ಹೀಗಾಗಿ ಊರಲ್ಲಿ ಯಾರಾದರೂ ಶ್ರೀಮಂತಿಕೆಯ ನ ತೋರಿಸಿ 
ದ್ದಾ ದರಿ, ಅದರ ಕಾರಣ ತಿಳಿಯದವರು «ಅವನಿಗೂ ಹಾಡುವಳ್ಳಿ ಯಲ್ಲೊ, 
ಗೆರಸೊಪ್ಪೆ ಯಲ್ಲೊ ನಿಧಿ ಸಿಕ್ಕಿ ರಬೇಕು' ಅನ್ನುತ್ತಾರೆ. ಒಂದು ಕಾಲದಲ್ಲಿ 
ಈ ಕಡು ಸ್ಥಳಗಳು ಸಂಸ್ಕಾನಗಳ EE ಮೆರಿದುವುಗಳ:. 
ಅಂಥ ಶ್ರೀಮಂತರ ವಿಷಯದಲ್ಲಿ ಯಾರೂ ಅಸೂಯೆಯನ್ನು ಪಡುತ್ತಲಿಲ್ಲ 
ಎಂಬುದು ಒಂದು ಹೆಚ್ಚ ೪, 

ಕಿಟ್ಟಪ್ಪ ಮಾಸ್ತ 'ರರನ್ನಾ ಗಲಿ, ಊರಿನ ಇನ್ನಾವ ಹಿರಿಯರನ್ನಾ ಗಲಿ 
ಹ ಗತವೆ ೈಭವದ ವಿಚಾರವನ್ನು ಕುರಿತು ಕೇಳಿ ಯುತಿ 
ಸಾಧ್ಯ. ಬ ಕಾಳೊರು ಆಯಿತೆಂದು ಮಾಸ್ತರರು ನಂಬುವುದಿಲ್ಲ. 


ಜಾರುವ ದಾರಿಯಲ್ಲಿ ೫೩ 


ಊರಿಗೆ ಹಳೆಯ ಹೆಸರು ಬೇರೇನೆ ಇತ್ತು. ದೇಗುಲದ ಅಂಗಣದಲ್ಲಿ ಬಿದ್ದಿ 
ರುವ ಶಾಸನಗಳನ್ನೆಬ್ಬಿಸಿ ಓದುವ ತವಕ ಯಾರಿಗಿಲ್ಲವಾದರೂ, ತಮ್ಮ ಅಜ್ಜಿ, 
ಅಜ್ಜಂದಿರು ಹೇಳಿದ ದಂತ ಕಥೆಗಳನ್ನು ಚರಿತ್ರೆಯಾಗಿ ತಿಳಿಯುತ್ತಾರೆ. ಈ 
ಚರಿತ್ರೆಯಂತೆ-- ವಿಜಯನಗರದ ಅರಸರ ಕಾಲದಲ್ಲಿ ಆ ಊರಿಗೆ ಕಾಂಚನ 
ಪುರ-ಎಂಬ ನಾಮಕರಣವಿದ್ದಂತೆ ತಿಳಿಯುತ್ತದೆ. "ಹಾಡುವಳ್ಳಿ' ಸಂಗೀತ 
ಪುಕವಾದಂತೆ, ಕಾಳೂರು ಏಕೆ ಕಾಂಚನಪುರವಾಗಿರಬಾರದು? ನೆನಪಿನಿಂದ 
ಹೇಳುವ ಈ ಚರಿತ್ರೆಯ ಆಧಾರದ ಮೇಲೆ, ಕಾಳಿಕಾ ಗುಡಿಯ ಹಿಂದಣ 
ಪ್ರದಕ್ಷಿಣಾ ಪಥದಲ್ಲಿ ಹಾಸಿರುವ ಎರಡು ದೆವ್ವದಂತಹ ಕಲ್ಲುಗಳನ್ನಿ ತ್ತಿದರೆ, 
ಸಿದ್ಧರಸ್ಕಪಾದರಸಗಳ ಬಾವಿ ಸಿಗುತ್ತವೆ ಎಂದು ಜನ ಹೇಳುತ್ತಾರೆ. ಎತ್ತುವ 
ತ್ರಾಣ ಒಬ್ಬಿಬ್ಬರಿಗೆ ಬರಲಾರದು; ಎತ್ತುವ ಕುತೂಹಲ ಹತ್ತುಮಂದಿಗಿಲ್ಲ; 
ಎತ್ತುವ ಸಾಹಸ ಕಾಳೂರಿನ ಜನಕ್ಕೇ ಇಲ್ಲ. ಹೀಗಾಗಿ ಕಾಳೂರಿನ ಜನ 
ಬಡವರಾಗಿಯೇ ಇದ್ದಾರೆ. ಕಾಳಿಕಾಂಬೆಯ ಗುಡಿಯಲ್ಲಿ ಕೆಲವೇ ಕಾಲದ 
ಮೊದಲು ಮಣಗಟ್ಟಲೆಯಿಂದ ಚಿನ್ನಾಭರಣಗಳು ಇದ್ದು ವಂತೆ. ಅವನ್ನು 
ಟೀಪುವಿನ ಕಾಲದಲ್ಲೋ, ಪೋರ್ತುಗೀಸರ ಕಾಲದಲ್ಲೋ ದರೋಡೆ 
ಮಾಡಿಕೊಂಡು ಹೋದರಂತೆ. ಅಂತು ಅಲ್ಲಿನ ಇತಿಹಾಸ ತಾಮ್ರದ ಕಡಿತ, 
ಶಿಲಾಶಾಸನಗಳಲ್ಲಿ ಅಡಕವಾಗಿರಬಹುದು, ಇಲ್ಲದಿರಬಹುದು. ಅಚ್ಚಾದ 
ಯಾವ ಪುಸ್ತಕಗಳಲ್ಲೂ ಬರೆದಿಲ್ಲ. ಅಚ್ಚೊತ್ತಿದ ಕೆಲವರ ಮನಸ್ಸಿನಭ್ಲಷ್ಟೇ 
ಅದು ಉಳಿದಿದೆ. 

ಕತ್ತಲು ಹರಿಯಿತೆಂದಕಿ, ಕಾಳಿ ಗುಡಿಯ ಪೂಜೆ ಮುಗಿಯಿತೆಂದರೆ, 
ಗುಡಿಯ ಪ್ರಾಂಗಣವೆಲ್ಲ ಜನಶೂನ್ಯವಾಗುತ್ತದೆ. ತಿಳಿದ ಊರಿನ ಜನರು 
ಗುಡಿಯ ಬಳಿಗೆ ಬರುವುದಿಲ್ಲ. ಭಂಗಿ ಸೇದಿ,ಆ ಗುಂಗಿನಲ್ಲಿ ಮಲಗುವ ಭೈರಾಗಿ 
ಗಳಿಗೆ ಸ್ಥಳಪುರಾಣ ಗೊತ್ತಿಲ್ಲ. ಗೊತ್ತಿದ್ದರೆ ವೀರಭದ್ರನ ಗುಡಿಯ ಮುಂದೆ 
ಅವರು ಕಾಲುಚಾಚಿ ನಿಶ್ಚಿಂತೆಯಿಂದ ಮಲಗುವುದಕ್ಕೂ ಇದ್ದಿಲ್ಲ. ಮಧ್ಯ 
ರಾತ್ರಿಯಲ್ಲಿ-ದೇವಾಲಯದ ನವರಂಗದಿಂದ ಗಣಗಳು ಬಾರಿಸುವ, ಡಮರು, 
ವಾದ್ಯ, ಗೆಜ್ಜೆಯ ಧ್ವನಿ ಪ್ರತಿಯೊಂದೂ ಕೇಳಿಸುತ್ತದೆಯಂತೆ. ಗುಡಿಯ 
ಮಹಾದ್ವಾರ ತೆಕಿದೇ ಇದ್ದರೂ, ಯಾರೂ ಒಳಕ್ಕೆ ಹೋಗುವುದಿಲ್ಲ. ಧ್ವನಿ 
ಕೇಳಿ ಒಳಗೆ ಹೋದ ಒಬ್ಬಿಬ್ಬರು ಮೂರ್ಛೆ ಬಡಿದು ಬೆಳೆಗಿನ ತನಕ ಅಲ್ಲೇ 
ಬಿದ್ದುದುಂಟಂತೆ. 


೫೮ ಜಾರುವ ದಾರಿಯಲ್ಲಿ 


ಅಂತಹ ಕಥೆಗಳಲ್ಲಿ ಇನ್ನೂ ಒಂದನ್ನು ಕೇಳಿ ಸಂತೋಷಗೊಳ್ಳ 
ಬಹುದು. ಶಂಭುಲಿಂಗ ದೇವಾಲಯದ ಮುಂದುಗಡೆಯಲ್ಲಿ ನಟ್ಟ ನಿಡಿದಾದ 
ಧ್ವಜ ಸ್ತಂಭವಿದೆಯಷ್ಟೆ; ಅದು ಚಿಗುರಿ, ಕುಡಿಯೊಡೆದ ದಿನ ಕಾಳೂರು 
ಮೊದಲಿನ ಕಾಂಚನಪುರವೇ ಆಗಿ ಮೆರೆಯುವ ಕಾಲ ಬರುತ್ತದೆಯೆಂದು- 
ದೇವರ ವರವಿದೆಯೆನ್ನುತ್ತಾರೆ. ಅಂಥ ದಿನ ಬಂದೀತೆಂದು ನಂಬಿಕೆಯುಳ್ಳ 
ವರೂ ಇದ್ದಾರೆ. ಅದು ಹೇಗೂ ಇರಲಿ,ನೂರಿನ್ನೂರು ವರ್ಷಗಳ ಮಳೆ ಬಿಸಿಲ 
ನ್ನುಂಡ ಆ ಮರವು ಇನ್ನೂ ಅಲ್ಲಿ ನಿಂತಿರುವುದಾದರೂ ಒಂದು ಆಶ್ಚರ್ಯವೆ! 


ಅಧ್ಯಾಯ ಫಿ 


ಮುಗುದುಮ ಸಾಹೇಬರೇ ಊರವರ ಬಾಯಲ್ಲಿ ಮುಕಾದಮ್‌ 
ಸಾಹೇಬರಾಗಿದ್ದಾಕೆ. ಅವರ ಮನೆತನ ದೊಡ್ಡದು. ಇಂದು ಅದ: ಆರೆಂಟು 
ಬಳಗಗಳಾಗಿ ಒಡೆದುಹೋಗಿದೆಯಾದರೂ, ಹೆಚ್ಚಿನವು ಒಳ್ಳೆಯ ಸ್ಥಿತಿಯ 
ಲ್ಲಿರುವುದು ಅವರ ಭಾಗ್ಯ. ಆವರ ಮೂಲ ಸ್ಥಳವೆಲ್ಲಿ ಎಂದು ತಿಳಿಯುವುದು 
ಕಷ್ಟದ ಮಾತು. ನವಾಯತ ಸಮಾಜದ ಅವರ ಜನರು ಕುಮಟ್ಟಿ ಭಟ್ಕಳ, 
ಮುರ್ತೇಕಶ್ವ ರಗಳಲ್ಲಿ ಈಗಲೂ ಅರ್ಧ ವ್ಯಾಪ ಾರಿಗಳೋ, ಅರ್ಧ ಜವೂನು 
ತೋ ಇದ್ದಾ ಕಿ, ಭಟ್ಕಳದ ಅವರ ಕುಟುಂಬದ ಮನೆಯೂ 
ವ್ರಾಚೀನದ್ದ ಂತೆ, ಅದಕ್ಕೂ ತೊದಲು ಹೊಸಾ ಡಿಯಲ್ಲಿದ್ದರು; ಅದಕ್ಕೂ ಹಿಂದೆ 
ಹಾಡುವಳ್ಳಿ! ಯಲ್ಲಿದ್ದಿ ರಬೇಕು. ಅವರನ್ನು "ಹೊಸಾಡಿ ಸಾಹೇಬರು' RE 
ಕಕಿಯುವುದು ವಾಡಿಕೆ, ಹೊಸಾಡಿಯಲ್ಲಿ, ಹಾಡುವಳ್ಳಿಯಲ್ಲಿ- ಹಳೆಗಾಲದ 
ಅವಶೇಷಗಳಿವೆ. ಪಶ್ಚಿಮ ಘಟ್ಟದ ಬುಡದಲ್ಲಿರುವ ಈ ಊರುಗಳು ಒಂದು 
ಕಾಲದಲ್ಲಿ ಹೆಸರಾದ ಪಟ್ಟಣವಾಗಿದ್ದು ವು, ಸಾಹೇಬರ ಕುಲದವರು ಆ 
ಊರನ್ನು ಬಿಟ್ಟಿ ಹತ ಅವರ ಆಸಿ ಪಾಸ್ತಿಗಳು ಅಲ್ಲಿ ಬಹಳವಾಗಿವೆ. 
ವರ್ಷಕ್ಕೊಮ್ಮೆ ಅವರಾಗಲಿ, ಅವರಮಕ್ಕಳಾಗಲಿ ಅಲ್ಲಿಗೆ ವಸೂಲಿಗೆ ಹೋಗು 
ತ್ತಾರೆ. ಅದರಂತೆ, ಶರಾವತಿ ನದಿಯ ದಂಡೆಯಲ್ಲಿರುವ ಘಟ್ಟ ದಕೆಳೆಗಿರುವ 
ಊರಾದಗೆರಿಸೆ ಸ್ಟೆ ಯಲ್ಲಿಯೂ ಅವರಿಗೆ ತುಂಬ ಒಲಾರುಗಳತೆ. ಹಿಂದಿನ 
ಕಾಲದಲ್ಲಿ ಕಾಟ ಅವರ ಮನೆತನಕ್ಕೆ ಬರತಕ್ಕ ವರಮಾನ 
ಅಪಾರವಾಗಿತ್ತು. ಆದರೆ ಉತ್ತರ ಕನ್ನಡದ ಎಲ್ಲ ಘಟ್ಟದ ಸೆರಗಿನ ಊರು 
ಗಳಂತೆ ಅದು ನಿದ್ರಾವಸ್ಥೆಯ ಊರು. ಎಲ್ಲೆಲ್ಲಿಯೂ ಕಾಡು ಬೆಳೆದು, ಜ್ವರ 
ಹೆಚ್ಚಿ, ಒಕ್ಕಲು ಮಕ್ಕಳುಗಳು ಹೋಗಿ ವಾಸಿಸುವುದಕ್ಕೆ ಅಂಜುವ ಸ್ಥಳ 
ವಾಗಿದೆ. ಹಳೆಗಾಲದ ಅನೇಕ ಒಕ್ಕಲುಗಳು ತಳಕಿತ್ತು ಹೊರಟೇಹೋದರು, 
ಕೆಲವು ಮನೆತನಗಳು ಜ್ವರದಿಂದ ಹುಟ್ಟಡಗಿದುವು. ಉಳಿದಿರುವ ಜನ ಅರ್ಧ 
ಕ ರ್ಥ ಅಳಿದು ಹಾಳಾದರು. ಬೇಸಾಯದ ಭೂಮಿಯೆಷ್ಟೊ ಪಡುಬಿದ್ದಿ ತು. 
ಬೇಗಾಗಿ ಹೊಸಾಡಿ, ಗೆಕಿಸೊಪ್ರೆಗಳಿಂದ ಸಾಹೇಬರಿಗೆ ಬುತ್ತಿ ರುವ” ವರ 
ಮಾನ ತಗ್ಗಿದೆ. "ಚಿನ್ನದಂಥ ಭೂಮಿಯನ್ನು ಕೇಳುವವರೇ ಇಲ್ಲವಾಗಿದೆ. 
ಇವೆಲ್ಲ ಹಿಂದಿನ ಮಾತುಗಳೇ. 


&೦ ಜಾರುವ ದಾಲಯಲ್ಲಿ 


ಮುಗುದುಮ ಸಾಹೇಬರ ತಂದೆ ಕಾಸೀಮ್‌ ಸಾಹೇಬರು ತಮ್ಮ ಹಿಸೆ 
ಪಡೆದು, ಕಾಳೊರಿಗೆ ಬಂದು ನೆಲೆಸಿದ ಮೇಲೆ, ಬರಿಯ ಜವಿನಿಸಿಂ ೨ಡಕೇ 
ಜೀವನ ಸಾಗಿಸುವುದು ಕಷ್ಟವೆಂದು ತಿಳಿದು, ವ್ಯಾಪಾರಕ್ಕೆ ಕೈತೊಡಕಿದರು. 
ಕೈಹಾಕಿದ ವೇಳೆ ಚೆನ್ನಾಗಿತ್ತು; ತೊಡಗಿದ ವ್ಯಾಪಾರವೂ ಕೈ ಕೊಳೆಯಾಗ 
ದಂತಹ ಜವುಳಿ ವ್ಯಾಪಾರ. ಆಗಿನ ದಿನಗಳಲ್ಲಿ ಅವರ ಜನಗಳ ಕೈಯಲ್ಲಿ 
ಆವ್ಯಾ ಪಾರ ಚೆನ್ನಾ ಗಿತ್ತು. ಉಳಿದ ಜನಕ್ಕೆ-ಸೀರೆಗಳು, ಇಲ್ಕಲಿನಲ್ಲಾಗು 
ತ್ರವೆಯ, ಗದುಗಿನಲ್ಲಿ ,ಸೇಲಮಿನಲ್ಲೆ, ಅಥವಾ ಗೋವೆಯಲ್ಲೇ-ಎಂದು ತಿಳಿ 
ದಿರಲಿಲ್ಲ. ಸಾ ಎಮಾಸ್ಯರು ಉಡುವ ಪಂಜೆಗಳ ನ್ನು ಊರ ನೇಕಾರರು ನೇಯು 
ತ್ತಿದ್ದರಾದರೂ, ಹೆಚ್ಚು ಗಟ್ಟಲೆಯ ಸೀರೆ, ಕಣ, ಧೋತ್ರ, ಜಮಖಾನೆ, ಬಚ್ಚ 
ಜಾ ಯಾವುದೇ ಇದ್ದ ಸ ಪರವೂರುಗಳಿಂದ Se ಅವರ 
ಜನಕ್ಕೆ ಆ ವ್ಯಾಪಾರದ. ಗುಟ್ಟು ತಿಳಿದಿತ್ತು. ಹೀಗಾಗಿ ಬಟ್ಟೆಯ ವ್ಯಾಪಾರ 
ಅಪರ ಒಲಿಯಿತು. ಹಿರಿಯರಿಂದ ಬಂದ ಕೊಪ್ರರಿಗೆಯ ಹಣ ಬೇಕಷ್ಟು 
ಇದ್ದುದರಿಂದ ದೊಡ್ಡ ಪ್ರಮಾಣದಲ್ಲಿ ಜವುಳಿ ಅಂಗಡಿಯನ್ನು ತೆರೆದರು, 
ಬಂಧುವರ್ಗ ದೊಡ್ಡ ದಿದ್ದುದರಿಂದ, ಕುಮಟಿಯಲ್ಲೂ ಒಂದು ಮಳಿಗೆ ತೆಕಿ 
ದರು. ಅನಂತರ ಅವರ ಶಿ ಶ್ರೀಮಂತಿಕೆಗೆ ಈ ವ್ಯಾಪಾರವು ಸಹಾಯವಾಗಿರ 
ಬೇಕು. ಊರ ಜನಕ್ಕೆ... ಸ ಸಾಹೇಬರು ಆಗರ್ಭ ಶ್ರೀಮಂತರು, ಅನುಕೂಲ 
ವಂತರು, ಪುಲಾವು ತಿನ್ನದ ದಿನವಿಲ್ಲ; ಎಂದಿಷ್ಟೆ ತಿಳಿದಿದೆ...ಹೆಚ್ಚಿಗೆ ಏನೂ 
ತಿಳಿದಿಲ್ಲ. ಕಾಸೀಮ ಸಾಹೇಬರು ಹಣ್ಣು ಹಣ್ಣು ಮುದುಕರಾದ ಮೇಲೆಯೇ 
ತೀರಿಕೊಂಡದ್ದು. ಅನಂತರದ ಪಟ್ಟವು ಅವರ ಮಗಂದಿರಾದ ಮುಗುದುಮ್‌ 
ಸಾಹೇಬರಿಗೆ ಬಂದಿತು. 

ಮುಗುದುಮ್‌ ಸಾಹೇಬರ ಪ್ರಾಯ ಈಗಾಗಲೆ ಆರುವತ್ತ ಕ್ಕೆ ವಿೂರಿದೆ, 
ಆದರೂ ಹೇಗಿದ್ದಾರೆ ನೋಡುವುದ ey ಒಳ್ಳೆಯ ಜತಿತರೂತದ ಶರೀರ 
ಕಾಂತಿತುಂಬಿದ ಮೈ. ಕುಳಿತಲ್ಲಿಯೆ ವ್ಯಾಪಾರ ನಡೆಯಿಸುವುದರಿಂದ ಹೊಳ 
ಹಿನ ಬೊಜ್ಜೂ ಬಂ ಚ ಮುಖ ಅಗಲವಾಗಿದ್ದು, ಇರಿಸಿದ ಗಡ್ಡದಿಂದಾಗಿ 
ಇನ್ನಷ್ಟು ಅಗಲವಾಗಿ ಕಾಣಿಸುತ್ತದೆ. ದೊಡ್ಡ ಕು ಗಳು; 'ಹಣೆಯೂ 
ದೊಡ್ಡದು; ಮೂಗು ಮತ್ತಷ್ಟು ಹಾಗೆ. ಆಳು ಮಾತ್ರ ತುಸು ಕುಳ್ಳಗೆ. 
ಉಡುಗೆತೊಡುಗೆಗಳು, ದರ್ಬಾರು, ಠೀವಿಗಳು ಅನಾದಿಕಾಲದಿಂದ ವಂಶ 
ಪಾರಂಪರ್ಯವಾಗಿ ಬಂದಂಥ ಕ್ರಮಗಳಿಗೆ ಸರಿಹೊಂದುತ್ತಿದ್ದುವು. ಹತ್ತಿ 


ಜಾರುವ ದಾರಿಯಲ್ಲಿ ೬೧ 


ಬಟ್ಟೆಯ ಲುಂಗಿಯನ್ನುಟ್ಟು ಅವರಿಗೆ ತಿಳಿದೇ ಇಲ್ಲ. ಸದಾ ಕೆಂಪು ಇಲ್ಲವೆ 
ಅರಸಿನ ಬಣ್ಣದ ರೇಶಿಮೆ ಲುಂಗಿಯುಟ್ಟು, ಅದರ ಮೇಲೆ ನಾಲ್ಕೈದೆಳೆಯ 
ಚಿನ್ನದ ಉಡಿದಾರ ತೇಲಿಸಿ, ಆಮೇಲೆ ದಟ್ಟಿ ಬಿಗಿಯುತ್ತಿದ್ದರು. ಆ ದಟ್ಟಿಗೆ 
ಬೀಗದ ಕೈ ಗೊಂಚಲು, ಜಿಂಕೆ ಕೊಂಬಿನ ಹಿಡಿಯುಳ್ಳ ಒಂದು ಚೂರಿಯೂ 
ತೂಗುತ್ತಿರಬೇಕು. ಅದರಲ್ಲಿರುವ ಬೆಳ್ಳಿಯ ತೂಕವೇ ಸೇರಿಗೆ ಸಮೂೊಪ 
ವಾಗಿತ್ತು. ಮೈಮೇಲೆ ತೊಡುವ ಗಂಜಿಫರಾಕು ದಪ್ಪನಾದ ಕತ್ತನ್ನು, 
ತೋಳುಗಳನ್ನು, ಎದೆಯ ಮೇಲು ಭಾಗವನ್ನು ತೋರಿಸುವಂತಹದು. ಇದರ 
ಮೇಲೆ ತೆಳ್ಳಗಿನ ಮಸಲೀನು ಷರಾಯಿ. ಅದರಲ್ಲಿ ಕಸೂತಿಯ ಕೆಲಸ ಇದ್ದೇ 
ತೀರಬೇಕು. ಅವರು ಹೊರಕ್ಕೆ ಹೊರಡುವಾಗ ಜರತಾರಿ ಕೆಲಸಮಾಡಿದ 
ವೆಲವೆಟಿನ "ವಾಸುಕೋಟು' ಬೇರೆ ಧರಿಸುತ್ತಾರೆ. ತಲೆಗೊಂದು ಸಾದಾ 
ಮಸಲೀನು ಟೊಪ್ಪಿ; ಬೆವರು ನಾಟದಿರಲು ತಾಳೆಗರಿಯ ಒಳ ಟೊಪ್ಪಿ; ಈ 
ಟೊಪ್ಪಿಗಳ ಮೇಲೆ ರೇಶಿಮೆಯ ಎಲೆವಸ್ತ್ರ ಬಿಗಿಯುತ್ತಾರೆ. ಅಂಗಡಿಯಲ್ಲಿ 
ಕುಳಿತಿರುವಾಗಲೂ, ವಾಸುಕೋಟನ್ನು ಬಿಟ್ಟು ಉಳಿದೆಲ್ಲ ಅಲಂಕಾರ 
ಗಳೂ ಇದ್ದೇ ಇರುತ್ತವೆ. 

ಮುಗುದುಮ್‌ ಸಾಹೇಬರ ಜವುಳಿ ಅಂಗಡಿಗೆ ಬಹು ದೂರದ ಗ್ರಾಮ 
ಗಳಿಂದ ವಂಶಪಾರಂಪರ್ಯವಾಗಿ ಬರುವ ಗಿರಾಕಿಗಳು ಅಧಿಕ. ಅವರು 
ಹೇಳಿದಂಥ ಬೆಲೆಯನ್ನು ಕೊಟ್ಟು, ಬಟ್ಟಿಯನ್ನು ಕೊಂಡು, ನಂಬಿಕೆಯಿಂದ 
ಹೋಗುತ್ತಾರೆ. ಕೊಳ್ಳಲು ಬಂದ ಗಿರಾಕಿ-ಗಂಡಸಿರಲಿ ಹೆಂಗಸಿರಲಿ_ಅವರ 
ಮಾತಿಗೆ ಮರುಳಾಗಲೇಬೇಕು. “ಮಂಜಿ, ನೀನು ಕಳೆದ ವರ್ಷ ಬೇಕೆಂದು 
ಕೇಳಿದೆ; ಸರಪಳಿ ಅಂಚಿನ ಸೀರಿ,ಮಾವಿನ ಕಾಯಿ ಸೆರಗಿನದನ್ನು- ಎರಡನ್ನೂ 
ಸೇರಿಸಿ ಮಾಡಿಸುವ ಹಾಗೆ ಸೇಲಮಿಗೆ ಬರೆದು ತರಿಸಿದ್ದೇನೆ. ರಂಗು ಅನ್ನು 
ತ್ರೀಯೋ?ಕಡಿದರೂ ಹೋಗಲಿಕ್ಕಿಲ್ಲ, ಸುಟ್ಟರೂ ಹೋಗಲಿಕ್ಕಿಲ್ಲ-ಪರಮಾಶಿ 
ಸೀರಿ. ನೀನು ಉಟ್ಟು, ನಿನ್ನ ಮೊಮ್ಮಕ್ಕಳೂ ಉಟ್ಟು ಹರಿಯುವ ತನಕವೂ 
ರಂಗಿನ ಖಾತ್ರಿ ನಾನು ಹೇಳುತ್ತೇನೆ” ಎಂದರೆ, ಮಂಜಿ ಕೇಳಿದಷ್ಟು ದುಡ್ಡು 
ಕೊಟ್ಟು ಕೊಂಡುಹೋಗುತ್ತಾಳೆ. ಯಾರ ಚೌಕಸಿಯ ಬಾಯನ್ನೂ ಕಟ್ಟುವ 
ಚಲಾಕಿ ಅವರದು. “ಮಂಜಿ, ನಿನ್ನ ಹತ್ತಿರ ಚೌಕಸಿಯೆ? ನನ್ನ ಅಸಲು 
ಖರೀದಿಯೆ ಎರಡು ವರಹ ಬೀಳುತ್ತದೆ. ನಿನಗೋಸ್ಕರ, ಅಂದರೆ ಈ ರೀತಿಯ 
ಸೀರೆ ಉಳಿದವರಿಗೆ ಖಾಯಿಸಾಗಲಾರದು ಎಂಬುದರಿಂದ, ಕಾಲು ಕಡಿಮೆ 


೬೨ ಜಾರುವ ದಾರಿಯಲ್ಲಿ 


ಎರಡು ವರಹಕ್ಕೆ ಕೊಟ್ಟಿದ್ದೇನೆ” ಎಂದು ಕೊಡುತ್ತಾರೆ. ಹೀಗೆ ಅವರ ಮಾತಿ 
ನಂತೆ ಎಣಿಸುವುದಾದರಿ, ಅವರು ಮುನಾಫೆಯಿರಿಸಿ ಮಾರಿದ್ದೆಂಬುದೇ ಇಲ್ಲ. 
ಈ ಬಗೆಯಲ್ಲಿ ಎಷ್ಟು ನಷ್ಟಮಾಡಿಕೊಂಡು ಮಾರಿದರೂ, ಜವುಳಿ ವ್ಯಾಪಾರ 
ದಲ್ಲಿ ಮಾತ್ರ ಹಣ ಗಳಿಸಿದವರೇ. 

ಅಂಗಡಿಯಲ್ಲಿ ಅವರು ಕುಳಿತರೀನೆ ಒಂದು ಅಲಂಕಾರ. ತಂಬಾಕನ್ನು 
ಗುಡುಗುಡಿಗೆ ತೀಡಿಕೊಡುವ ಆಳುಬೇಕು- ಸಮೂಪ; ಎಲೆ ಅಡಕೆ ತಿನ್ನುವ 
ಮನಸ್ಸಾದರೆ ಕುಟ್ಟಾಣಿಯಿಂದ ಕುಟ್ಟುವ ಆಳೂ ಬೇಕು.ಆಳುಗಳ ಸಹಾಯ 
ದಿಂದ ಅವರು ಧೂಮ್ರಪಾನ ಮಾಡುವುದು, ತಾಂಬೂಲ ಹಾಕುವುದು 
ವಿಶೇಷವಾದ ವೈಖರಿ. ಗುಡಾಕನ್ನು ಹೈದರಾಬಾದಿನಿಂದಲೇ ತರಿಸುತ್ತಾರೆ. 
ತೊಲೆಗೆ ಅದೆಷ್ಟೋ ಕ್ರಯ ಬೀಳುತ್ತದಂತೆ. ಅವರು ತುಟಿಯಿಂ೭ಳಿಸಿದ 
ಚಿಲುಮೆಗೆ ಬಾಯಿಹಿಡಿಯುವುದಕ್ಕೆ ನಾಲ್ಕಾರು ಬಂಧುಗಳು ಕಾದಿರು 
ತ್ತಾರೆ.ವೀಳೆಯ ತಿನ್ನುವಾಗ ಬಳಸುವುದು ಕಾಟು ಹೊಗೆಸೊಪ್ಪಲ್ಲ. ಸೇಲಮಿ 
ನಿಂದ ಟಪ್ರಾಲು ಮೂಲಕ ತರಿಸಿಕೊಳ್ಳುವ ಪರಿಮಳಿಸಿದ ಹೊಗೆಸೊಪ್ಪನ್ನು. 
ಅವರ ಮೆಚ್ಚಿನ ಕಾರ್ನಿ ವೆಂಕಟುವಿಗೆ ಎಷ್ಟೋ ಸಾರಿ “ನಿನ್ನ ಮೆಹನತ್ತಿಗೆ” 
ಎಂದು ಆ ಹೊಗೆಸೊಪ್ಪನ್ನು ಕೊಟ್ಟುದುಂಟು, ಅವನು ಅದನ್ನು ವರಪ್ರಸಾದ 
ವೆಂದು ಸ್ವೀಕರಿಸಿ ಬರಿದೆ ಬಾಯಿಗೇರಿಸಿಕೊಂಡಕಿ, ಗಳಿಗೆ ಗಳಿಗೆಯ ತನಕ 
ಸವಿಯುತ್ತ, ಎಂಜಲು ತುಪ್ಪುತ್ತ ಇರುತ್ತಾನೆ. 

ಅವರ ಮನೆಗೆ ಬಂದು ಹೋಗುವ ಜನರು ಬಹಳ; ಮನೆ ದೊಡ್ಡದು. 
ಹಳೆಗಾಲದ ಓಡಲು ಮನೆ. ಅಂಗಡಿಯಲ್ಲಿ ಅಷ್ಟೊಂದು ಜನ ಗಂಡಸರು 
ಕಾಣಿಸದಿದ್ದರೂ, ಘೋಷಾ ಸಂಸಾರವಾದುದರಿಂದ ಹಿಂದಿನ ಅಂಗಣದಲ್ಲಿ 
ಇರುವ ಜನ ಬಹಳ. ಒಮ್ಮೊಮ್ಮೆ ಬೆಳುದಿಂಗಳಲ್ಲಿ ಮನೆಯ ಜನರು ಹೊರ 
ಬಿದ್ದರೆ ಸಾಲಾಸಾಲು ಬುರುಕೆಗಳು ಹೊರಡುತ್ತವೆ. ಚಿಕ್ಕವರು ದೊಡ್ಡ 
ವರು-.ಎಂದು ಬಲು ದೊಡ್ಡ ಸಂಸಾರ. ಅವರುಣ್ಣುವ ಅಕ್ಕಿ ಸಣ್ಣಕ್ಕಿಯೇ 
ಆಗಬೇಕು ಇಲ್ಲವೆ ಗಂಧಸಾಲೆಯಾಗಬೇಕು. ಊರಿನ ಕೋಳಿ, ತುಪ್ಪಗಳಿಗೆ 
ಅವರೊಬ್ಬರದೇ ಗುತ್ತಿಗೆ, ಅಂತಹ ದೊಡ್ಡ ಸಂಸಾರವನ್ನು ಇಷ್ಟು ವೈಭವ 
ದಿಂದ ಸಾಗಿಸಿಕೊಂಡು ಹೋಗಬೇಕಾದರೆ ಅವರು ಸಾಕಷ್ಟು ಶ್ರೀಮಂತರಿರ 
ಬೇಡವೇ? ನಿಧಿ ಸಿಕ್ಕಿದರೂ ಸಿಕ್ಕಿರಬೇಕು-ಎಂಬ ಊರ ಜನಗಳ ತೀರ್ಮಾ 
ನಕ್ಕೆ ಅದೇ ಆಧಾರ, 


ಜಾರುವ ದಾರಿಯಲ್ಲಿ ೬4 


ಅವರು ಬೆಳಗಿಂದ ಸಂಜೆಯ ತನಕ ಅಂಗಡಿಯಲ್ಲಿ ದಿಂಬಿಗೆ ಒರಗಿ 
ನವಾಬರಂತೆ ಕುಳಿತಿರುತ್ತಾರಿ. ಅಪೂರ್ವಕ್ಕೊಮ್ಮೊಮ್ಮೆ ಬಂದರಿನ ತನಕ 
ಹೋಗಿ ಬರುವುದೂ ಉಂಟು. ಆಗ ಚಿನ್ನದ ಹಿಡಿಯುಳ್ಳ ದಪ್ಪನಾದ ಬೆತ್ತ 
ಕೈಯಲ್ಲಿದ್ದೇತೀರಬೇಕು. ನಾಲ್ಕಾರು ಮಂದಿ ಅನುಚರರು ಅವರ ಜತೆಯಲ್ಲಿ 
ರಬೇಕು. ಬಾಬಾ, ಬಾವಾ, ಬಸ್ಮಿ--ಎಂದು ಏನೇನೋ ಹೆಸರಿನ ತರುಣ, 
ವೃದ್ಧ ತೈನಾತಿಗಳ ಪರಿವಾರವೇ ಹೊರಡುತ್ತದೆ. ಬಂದರಿಗೆ ಹೋಗಿ, ಅಲ್ಲಿನ 
ತಂಡೇಲರನ್ನು ಕರೆದು."ಏನು ಹಾಕಿದೆ ಇವತ್ತು? ಏನು ಹೋಗುತ್ತದೆ 
ದೀವಿಗೆ (ಅನನ ದೀವಿ)? ಗೋವೆಗೆ ಏನು? ನಿರಾವಲ್ಲಿಗೆ ಹುರಿತುಂಬಿಸಿ 
ಯಾಯಿತಿ?'-ಎಂದು ತನಿಖೆಮಾಡುತ್ತಾರೆ. ಅಷ್ಟು, ಮೇಲು ತನಿಖೆ ಮಾತ್ರ. 
ಯಾಕೆಂದರೆ ಬಂದರದ ಲ್ಲಿರುವ ಭಂಡಸಾಲೆಯನ್ನು ಅವರ ಮಗನೇ 
ಖುದ್ದಾಗಿ ನೋಡಿಕೊಳ್ಳುತ್ತಿದ್ದಾನೆ. 

ಅವರಿಗೆ ಮೂವರು ಮಕ್ಕಳು-ಹಿರಿಯ ಹುಡುಗ ಕಾಸೀಮ್‌, ಕುಮ 
ಟಿಯ ಅಂಗಡಿಯನ್ನೂ ಆ ಭಾಗದಲ್ಲಿರುವ ಭೂಮಿಯನ್ನೂ ನೋಡಿಕೊಂಡಿ 
ದ್ದಾನೆ. ಎರಡನೆಯ ಮಗನಾದ ಕರೀಮನಿಗೆ ಬಂದರದ ಅಂಗಡಿ. ಅಲ್ಲಿನ 
ಅಂಗಡಿ,ಗೋದಾಮುಗಳಲ್ಲಿ ಏರಿಸುವೆ,ಇಳಿಸುವ ಸಾಮಾನುಗಳ ಗದ್ದಲವೇ 
ಗದ್ದಲ. ಅವನದೆಲ್ಲ ಆಮದು ರಫ್ತಿನ ವ್ಯಾಪಾರ. ಅವರಿಗೆ ಸೇರಿದ ಎರಡು 
ಮಚ್ಚೆಗಳು ಸದಾ ಗೋವೆ, ವಿರಾವಲ್‌, ಕೊಚ್ಚಿಗಳಿಗೆ ತಿರುಗಾಡುತ್ತಲಿವೆ. 
ಊರಿನ ವ್ಯಾಪಾರಕ್ಕಿಂತ ಅವರಿಗೆ ಪರಬಂದರುಗಳೊಡನೆ ಹೆಚ್ಚಿಗೆ ವ್ಯಾಪಾರ 
ವಿದೆ ಎನ್ನುತ್ತಾರೆ. ಊರಿನ ಮಸ್ಕತಿ ಅಕ್ಕಿಯನ್ನು ಗೋವೆಗೆ ಸಾಗಿಸುತ್ತಾರೆ; 
ಹುರಿಹಗ್ಗ, ದಾಲಚೀನಿ ಕೆತ್ತೆ, ಅಣಿಲೆ ಕಾಯಿ, ಕಾಚು ಮೊದಲಾದು 
ವನ್ನು ಕಾಥಿಯಾವಾಡಕ್ಕೆ ರವಾನಿಸುತ್ತಾರೆ. ದೀವಿ, ಸಿಂಹಳೆಗಳಿಂದ ತೆಂಗು 
ತರಿಸಿ ಘಟ್ಟಕ್ಕೆ ಕಳುಹಿಸುತ್ತಾರೆ. ಇಂತಹ ಸಣ್ಣ ಊರಲ್ಲಿ ಮಾಲು ಬರು ` 
ವುದು ಹೋಗುವುದು ಕಣ್ಣಿಗೆ ಕಾಣಿಸದಷ್ಟು ನಿಶ್ಶಬ್ದದಿಂದ ಸಾಗುತ್ತ. 
ಹಳ್ಳಿಯ ಜನರು- ಏನೇನೋ ಕೆತ್ತೆ, ನಾರು, ಬೀಜಗಳನ್ನು ಹೊತ್ತುತಂದು 
ಮಳಿಗೆಯ ಮುಂಡೆ ಕಾದು ಕುಳಿತರೆ,ಸಂಜೆಯ ವೇಳೆಗೆ ಕರೀಮ ಸಾಹೇಬರು 
ಕೊಡುವ ಹಣವನ್ನು ಹಿಡಿದುಕೊಂಡು ಮನೆಗೆ ಹೋಗಬಹುದು. ಅದರಲ್ಲಿ 
ಯೇ ಒಂದಂಶ ಮುಕಾದಮ್‌ ಸಾಹೇಬರ ಅಂಗಡಿಗೆ ತಿರುಗಿ ಬಂದೂ ಬರು 
ತ್ತದೆ, ಈ ಬಂದರದ ಅಂಗಡಿ ನಡೆಸುವ ಕರೀಮ್‌ ಎಂದರೆ ಮುಕಾದಮ್‌ 


೬೪ ಜಾರುವ ಬಾರಿಯಲ್ಲಿ 


ಸಾಹೇಬರಿಗೆ ಬಹಳೆ ಅಭಿಮಾನ. ಅವರು ಸದಾ ಅನ್ನುವುದುಂಟು-.. ನನ್ನ 
ನಂತರ ಮತ್ತೆ ಯಾರೂ ಅಲ್ಲ, ನಮ್ಮ ಕರೀಮನೇ' ಎಂದು. ಹಾಗೆಂದು 
ಹಿರಿಯ ಕಾಸೀಮ್‌ ವ್ಯರ್ಥವೆಂದಲ್ಲ; ಕುಮಟಿಯ ಅಂಗಡಿ ನೋಡಿಕೊಳ್ಳು 
ವುದು ಆತನೇ. ಆದರೆ ತಮ ನಷ್ಟು ಚಲಾ ಕಿ ಸಾಲದು ಎಂಬುದೇ ಅವರ 
ಅಭಿಪ್ರಾಯ. ಆ ಅಭಿಪ್ರಾಯದಂತೆ ಭಂಡಸಾಲೆಯನ್ನು ನಡೆಸಲೂ ಬಹಳ 
ಚ್‌ ಬೇಕು. ಲಸ ೬ವಿ, ಕಣ್ಣು- ಮೂರೂ ಚರುಕಾಗಿರಬೇಕು. 
ಯಾವುದಕ್ಕೆ ಬೆಲೆ ಏರೀತು, ಯಾವುದಕ್ಕೆ ಇಳಿದೀತು?- ಎಂಬುದನ್ನು ಕನಿ 
ನೀಡಿ, ಕಣ್ಣು ಚಾಚಿ ಕಾದಿರಬೇಕು. ಅದಿಲ್ಲದೆ ಹೋದಕಿ, ಹತ್ತು ವರ್ಷ 
ದುಡಿದದ್ದು ಒಂದು ಗಳಿಗೆಯಲ್ಲಿ ಮುಳುಗಿ ದಿವಾಳಿಯಾದೀತು 

ಅಲ್ಲದೆ ಮಂಜಿ, ಮಜ್ಜೆ? ಗಳ ವ್ಯಾಪಾರವೆಂದರಿ ಸಮುದ್ರದೇವರ ಕೈ 
ವಾಡವೇ ಹೊರತು ಇನ್ನೇನೂ ಅಲ್ಲ. “ಕಳೆದ ವರ್ಷ ಹೊನ್ನಾವರದಲ್ಲಿ ಬಂದ 
ರದ ಎದುರಿಗೆನೇ 18 ತುಂಬಿದ ಮೂರು ನಗಗಳು ಮುಳುಗಿದುವು. 
ನನಗೇನೋ ಅನಿಸಿತ್ತು - ಈ ಸಾರಿ ಮೊಸೂಮು (Monsoon) ಬೇಗನೇ 
ಸುರುವಾಗಲಾರದು-ಎಂದು. ಅದಕ್ಕೆ ನಮ್ಮ ಕರೀಮ ಹೇಳಿದ- ಈ ಬೇಸಿಗೆ 
ಯಲ್ಲಿ ಮಂಜಿಗಳು ಹೊರಗೆ ಹೋಗುವುದೇ ಒಳ್ಳೆಯದಲ್ಲವೆಂದು. ಶಿವರಾ 
ತ್ರಿಯ ನಂತರ ನಂಬಿಕೆಯ ಲ್ಲ-ಎಂದಿದ್ದ. ಅವನ ಮಾತೇ ಸಮನಾಯಿತು. 
ಇಲ್ಲವಾಗಿದ್ದರೆ ನಮ್ಮ ನಗ, ಇಲ್ಲಿಂದ ಅಕ್ಕಿ ಸಾಗಿಸಿಕೊಂಡು ರತ್ನಾಗಿರಿಯಿಂದ 
ಸ್ವಲ್ಪ ಮ್ಹಾಲು ತೆಗೆದುಕೊಂಡು ಮುಂದೆ ಹೋಗಬೇಕಿತ್ತು. ಹೋಗಿದ್ದರೆ- 
ಹೊನ್ನಾವರದಲ್ಲಿ ಆದ ಹಾಗೆಯೇ ನಮಗೂ ಆಗುತ್ತಿತ್ತು” ಎಂದು ಮಗನ 
ದೂರದರ್ಶಿತ್ವದ ವಿಷಯದಲ್ಲಿ ಅಭಿಮಾನಪಡುತ್ತಾರೆ. ಅವರಿಗೆ ತುಸು 
ಬೇಸರವಿದ್ದರೆ, ಅದು ಮೂರನೆಯ ಮಗನಾದ ಆದಮ್ಮನ ವಿಚಾರದಲ್ಲಿ. 
ಆದಮ್‌ ಅವರ ಮುದ್ದು ಮಗನಾಗಿಯೇ ಬೆಳೆದವನು. ಆದರೆ ಹದಿನಾರು 
ವರ್ಷಗಳು ತುಂಬುವುದರೊಳಸೇನೆ ಅವನ ರೀತಿ.ಬದಲಂಯಿತು. ತಂದೆಯ 
ಪೆಟ್ಟಿಗೆಯಿಂದ ಹಣ ಕದಿಯುವುದಕ್ಕೂ ಶುರುಮಾಡಿದ ಅನ್ನುತ್ತಾ ರೆ. ಎಷ್ಟು 
ನಿಜವೋ, ಎಷ್ಟು ಸುಳ್ಳೋ! ಅಂತೂ ಆದಮ್‌ ಈಗ ಟಃ ಮನೆಯಲ್ಲಿಲ್ಲ. 
ಅವನು ಊರುಬಿಟ್ಟು ಹೋಗಿಯೇ ಇಂದಿಗೆ ಹದಿನೈದು ವರ್ಷಗಳಾದುವು. 
ಊರನ್ನು ಬಿಡುವಾಗ ಅವನಿಗೆ ಸುಮಾರು ಇಪ್ಪತ್ತುವರ್ಷದ ಹರೆಯ. ಏಕಾ 
ಏಕಿ ಹೊರಟು ಹೋದನೇ. ಬಹುಕಾಲದ ತನಕ ತಂದೆಗೆ ಬರೆಯಲೂಇಲ್ಲ, 


ಜಾರುವ ದಾರಿಯಲ್ಲಿ ೬೫ 


ಬರೆಯಿಸಲೂ ಇಲ್ಲ. ಆ ವೇಳೆಯಲ್ಲಿ ಮುಕಾದಮ್‌ ಸಾಹೇಬರು ತುಂಬಾ 
ಸೊರಗಿಹೋಗಿದ್ದರು. ಮಗನನ್ನು ಮನೆಯಲ್ಲಿರಿಸಿಕೊಂಡಿದ್ದರೆ ಅವಮಾನ, 
ನಷ್ಟಗಳಿಗೆ ಗುರಿಯಾಗಬೇಕೆಂದು ಆವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ 
ಮುದ್ದು ಮಗನನ್ನು, ಕರೆದು ಬಾಯಾರಿ“ ನೀನು ಹೊರಟುಹೋಗು* ಎನ್ನುವ 
ಮನಸ್ಸೇ ಬರಲಿಲ್ಲ. ಆ ಕೆಲಸವೇನೋ ತನ್ನಂತೆಯೇ ಆಯಿತು. ಮಗನು 
ಓಡಿ ಹೋದ ಎರಡು ವರ್ಷಗಳ ಕಾಲ, ತಂದೆಯಾದ ಅವರು, ಪೇಟಿ 
ಯಲ್ಲಿ ಹೆಚ್ಚಾಗಿ ಮುಖ ತೋರಿಸಿದ್ದಿ ಲ್ಲ--ಎನ್ನುತ್ತಾರೆ. 

ಆದರೆ ಈ ಕೆಲವಾರು ವರ್ಷಗಳಿಂದ ಆ ಚಿಂತೆ ಸಂಪೂರ್ಣ ಮಾಯ 
ವಾಗಿ, ಆವರಿಗೆ ಆ ಮಗನ ಮೇಲೆ ತಿರುಗಿ ಅಭಿಮಾನವುಂಬಾಗಿದೆ. ಊರಲ್ಲಿ 
ಇಲ್ಲದಿರುವುದರಿಂದ ಅವರ ಈ ಅಭಿಮಾನ ಮತ್ತಷ್ಟು ಜಾಸ್ತಿ. “ಬರುತ್ತೇನೆ, 
ಊರಿಗೇನೆ ಬಂದಿರುತ್ತೇನೆ. ಎಂದು ಮಗನೂ ಕಾಗದ ಬರೆದಿದ್ದಾನಂತೆ. 
ಹೀಗೆ ಬರೆಯುತ್ತಿದ್ದು ಕೆಲವು ವರ್ಷಗಳಾದರೂ, ಆತ ಬಂದುದು ಕಾಣು 
ವುದಿಲ್ಲ. ಒಮ್ಮೊಮ್ಮೆ ತಮ್ಮಉತ್ಸಾಹದ ಗಳಿಗೆಯಲ್ಲಿ ವೆಂಕಟುವಿನ ಮುಂದೆ 
ಸಾಹೇಬರೆನ್ನುವುದುಂಟು, “ವೆಂಕಟು, ನಮ್ಮ ಮಗ ಬರುತ್ತೇನೆ” ಎಂದು 
ಬಕಿದಿದ್ದಾನೆ. 

“ಎಲ್ಲಿದ್ದಾರೆ ಒಡೆಯ, ಅವರು!” 

“ಕೊಲಂಬೋದಲ್ಲಿ” 

“ಏನು ಮಾಡಿಕೊಂಡು?” 

“ಅದನ್ನೆಲ್ಲ ನಿನಗೆ ಹೇಳಿದರೆ ತಿಳಿಯುತ್ತದೆಯೆ? ಮೊದಲು ನನಗೇನೆ 
ನಂಬಲಿಕ್ಕಾಗಲಿಲ್ಲ ಅವನ ಕತೆ. ನಮ್ಮ ಭಟ್ಕಳದ ಇಬ್ರಾಹಿಂ ಸಾಹೇಬರು 
ಅವನನ್ನು ಕೊಲಂಬೋದಲ್ಲಿ ಕಂಡು, ಬಂದು ಹೇಳಿದ ಮೇಲೆಯೇ ನಾನು 
ನಂಬಿದ್ದು. ಕೊಲಂಬೋ ಎಷ್ಟು ದೂರ ಎಂದು ನಿನಗೆ ಗೊತ್ತಿಲ್ಲ? ಒಳ್ಳೆಯ 
ಗಾಳಿ ಸಿಕ್ಕಿದರೆ ನಮ್ಮ ಮಚ್ಚೆಗಳು ಇಲ್ಲಿಂದ ಅಲ್ಲಿಗೆ ಹೋಗಿ ಮುಟ್ಟುವು 
ದಕ್ಕೆ ಹದಿನೈದು ದಿವಸಗಳು ಹಿಡಿಯುತ್ತವೆ.” 

“ದೂರ ಎಂದರೆ ಆ ಪಾಟಿ ದೂರವೇ?” 

“ಇಲ್ಲಿ, ಸಣ್ಣದರಲ್ಲಿ ಬುದ್ಧಿ ಕಡಿಮೆಯಾಗಿ ಏನು ಮಾಡಿಕೊಂಡಿದ್ದರೂ, 
ಕೊನೆಗೆ ಒಳ್ಳೆಯ ದಾರಿಗೆ ಬಂದನಲ್ಲ. ದೇವರೂ ಚೆನ್ನಾಗಿ ನಡೆಯಿಸಿದೆರು.? 

“ಅಲ್ಲೇನು? ವ್ಯಾಪಾರವೇ?” 


4 ಜಾರುವ ದಾರಿಯಲ್ಲಿ 


“ವ್ಯಾಪಾರವೆಂದಕಿ ಅಂಥಿಂಥ ವ್ಯಾಪಾರವಲ್ಲ. ಕೊಲಂಬೋ ಊರೇ 
ಹಾಗೆ; ದುಡ್ಡನ್ನು ಹೆಡಗೆಯಲ್ಲಿ ಗೋಚುವಂತಹ ಊರು. ಇಬ್ರಾಹಿಂ ಸಾಹೇ 
ಬರು ನಮ್ಮ ಮಗನ ಮಳಿಗೆಯನ್ನು ನೋಡಿ ಬಂದವರು ಹೇಳಿದರು ಅವ 
ನಿರುವ ಅಂಗಡಿಯಲ್ಲಿ ಚಾಲತಿ ಮ್ಹಾಲಿನ ದಾಸ್ತಾನೇ ಹತ್ತು ಲಕ್ಷರೂಪಾಯಿ 
ಗಳಷ್ಟಿರ ಬಹುದಂತೆ. ಎಲ್ಲವೂ ರಖಂ ವ್ಯಾಪಾರ; ವಿಲಾಯತಿಯಿಂದಲೇ 
ಮ್ಹಾಲು ತರಿಸುತ್ತಾನಂತೆ. ಆದಮ್‌ ಮುಗುದುಮ್‌ ಸಾಹೇಬ್‌ ಕಂಪೆನಿ? 
ಎಂದು ಭಾರೀ ದೊಡ್ಡ ಕಂಪೆನಿಯನ್ನು ಮಾಡಿದ್ದಾ ನಂತೆ. ಕೊಲಂಬೋದಲ್ಲಿ 
ಯಾರನ್ನೇ ಕೇಳಲಿ, ಆದಂ ಮುಗುದುಮ್‌ಕಂಪೆನಿ'ಎಂದರೆ ಕರೆದುಕೊಂಡು 
ಹೋಗಿ ತೋರಿಸುತ್ತಾರಂತೆ. ನೀನೇನು ಅನ್ನುತ್ತೀಯ ವೆಂಕಟು? ಬಿಳಿಯ 
ಜನರೇ ಅವನ ಅಂಗಡಿಗೆ ಬಂದು, ಮ್ಹಾಲು ತೆಗೆದುಕೊಳ್ಳ ಬೇಕಾದರೆ ಅದು 
ಎಂಥ ಅಂಗಡಿ ಇರಬೇಡ? ಅವನು ಹೋದ ಕೆಲವು ವರ್ಷಗಳಲ್ಲಿ, ನನಗೆ 
ಕಾಗದ ಬರೆಯಲಿಲ್ಲ ನಿಜ. ಮೂರು ವರ್ಷಗಳ ಹಿಂದೆ ಅವನದ್ದೊಂದು 
ಕಾಗದ ಬಂದಿತ್ತು-"ಎಲ್ಲಾ ಕ್ಲೇಮ. ನಿಮ್ಮ ಆಶೀರ್ವಾದ ಬಲದಿಂದ ಸುಖ 
ವಾಗಿದ್ದೇನೆ. ಒಂದು ಜವುಳಿ ಅಂಗಡಿ ಇದೆ. ವ್ಯಾಪಾರವೂ ಚೆನ್ನಾಗಿದೆ 
ಇಲ್ಲಿಂದಲೇ ಮದುವೆಯಾಗಿ, ಹೆಂಡತಿ ಮಕ್ಕಳೊಡನೆ ಸುಖವಾಗಿದ್ದೇನೆ.? 
ಎಂದೆಲ್ಲ ಬರೆದಿದ್ದ.” ಆಗ ವೆಂಕಟು ಕುತೂಹಲದಿಂದ ಕೇಳಿದ "ಅಂದರೆ. 
ಅಲ್ಲಿಯೂ ನಿಮ್ಮ ಜನ ಇದ್ದಾರೆಯೇ? ಮದುವೆಗಿದುವೆಯಾಗುವುದಕ್ಕೆ?? 

“ಅಲ್ಲಿದ್ದಾರೆ, ಬೇಕಷ್ಟುಮಂದಿ ನಮ್ಮವರಿದ್ದಾರಿ. ಆದಕಿ ನಮ್ಮ ಇಬ್ರಾ 
ಹಿಮನ ಮಾತಿನಂತೆ-ಅವನು ಲಗ್ನವಾದದ್ದು ಅಲ್ಲಿಯೇ ನೆಲೆಸಿದ ನಮ್ಮವರ 
ಅಂದರಿ ಮುಸಲ್ಮಾನರ ಮನೆತನದಿಂದ. ಮಾವನ ಮನೆಯಿಂದ ಅವನಿಗೆ 
ತುಂಬ ಸಹಾಯ ಸಿಕ್ಕಿರಬಹುದು ಎನ್ನುತ್ತಾನೆ ಇಬ್ರಾಹಿಂ.” 

“ಆಗಲಪ್ಪ, ಎಲ್ಲಾದರೂ ಒಳ್ಳೆಯದಾಗಿರಲಿ, ನನಗೆ ಈಗ ಅನಿಸು 
ತ್ತದೆ ಧನಿಗಳೇ-ನೀವು ನಿಮ್ಮ ಆ ಮಗನಿಗೆ ಎಳೆಯ ವಯಸ್ಸಿನಲ್ಲೇ ಲಗ್ನ 
ಮಾಡಿಸಿದ್ದರೆ, ಹೀಗಾಗುತ್ತಿರಲಿಲ್ಲವೆಂದು. ಊರು ಮನೆಯಲ್ಲಿಯೇ ಇದ್ದು 
ನಿಮ್ಮ ಕಾಸೀಮ್‌ ಸಾಹೇಬರ ಹಾಗೆ, ಕರೀಮ್‌ ಸಾಹೇಬರ ಹಾಗೆ, ಹೆಸರು 
ಪಡೆಯಬಹುದಿತ್ತು. ಈಗ ಊರಲ್ಲಿರುವ ನಿಮಗಾಗಲೀ, ನಿಮ್ಮ ಈ ಮಕ್ಕಳಿ 
ಗಾಗಲೀ, ಹೆಸರಿಗಾಗಲೀ, ಭರಾಮಿಗಾಗಲೀ ಏನಾದರೂ ಕಡಿಮೆಯಿದೆಯೆ? 
ಕೊಲಂಬೋ ಎಂದರೆ ಎಲ್ಲಿ? ಏನು ಕಥೆ? ನಿಮಗೂ ವಯಸ್ಸಾಯಿತು, ಒಂದು 


ಜಾರುವ ದಾರಿಯಲ್ಲಿ ೬೭ 


ಜಡ ಜಾಪತ್ತು ಬಂದು ನಿಮಗೆ ಮಗನನ್ನು ಕಾಣುವ ಆಸೆಯಾದಕಿ, ಅವನು 
ಎಲ್ಲಿಂದೆಲ್ಲಿಗೆ ಬರಬೇಕು?” 

“ನಿನಗೆ ಮರುಳು-ವೆಂಕಟು. ಈಗ ನನಗೆಷ್ಟು ವಯಸ್ಸುಅನ್ನುತ್ತೀಯ? 
ಇನ್ನೂ ಐವತ್ತು ಕಳೆದು ಅರವತ್ತು ತುಂಬಿಲ್ಲ. ನಮ್ಮಅಪ್ಪ ಸತ್ತದ್ದು ತೊಂಬ 
ತ್ತಕ್ಕೆ; ಅಜ್ಜ ನೂರು ವರ್ಷವೇ ಬದುಕಿದ್ದರಂತೆ? ಎನ್ನುತ್ತಲೇ, ವೆಂಕಟುವಿನ 
ಮನಸ್ಸು ಬೇರೆಯೇ ಕಡೆಗೆ ಹರಿಯಿತು. ಸಾಹುಕಾರರ ಆ ವಾದಸರಣಿಯೂ 
ಮುರಿದುಬಿತ್ತು. ಅಷ್ಟರಲ್ಲಿ ಅವರ ಆಂಗಡಿಗೆ ಯಾರೋ ಬಂದರೆಂದು"ಹೋ 
ಬನ್ಫಿ ಬನ್ನಿ, ಹೆಗ್ಗಡೆಯರೋ, ಕುಳಿತು ಕೊಳ್ಳಿ. ಏನು-ಎಳೆನೀರು ತರಿಸಲೇ? 
'ಅಥವಾ ನಮ್ಮ ಪ್ರಭುಗಳ ಅಂಗಡಿಯಿಂದ ಚಾ ತರಿಸಲೇ?” ಎಂದು ಉಪ 
ಚಾರಕ್ಕೆ ತೊಡಗಿದರು. 

ಇತ್ತ ಧನಿಗಳ ಕೈಯಿಂದ ಗುಡುಗುಡಿಯಸ್ಸಿಸಕೊಂಡು, ಒಂದು 
ದಮ್ಮು ಎಳೆದು, ಅವರ ಮಚ್ಚೆ ಬರುವ ದಿನ ಯಾವುದೆಂದು ತಿಳಿಯಲು 
ಹೊರಟ ವೆಂಕಬುವಿಗೆ, ದಾರಿಯುದ್ದಕ್ಕೂ ಸಾಹೇಬರ ಮೂರನೆಯ ಮಗ 
ಆದಮ್ಮನ ವಿಚಾರದಲ್ಲಿ ಮನಸ್ಸು ಹರಿದಾಡಿತು. ವೆಂಕಟುವಿಗೆ ಕಡಲಿನ 

ಚ್ಚು ಬಹಳ. ತರುಣನಾಗಿದ್ದಾಗ-ಮಸ್ಕತ್ತಿನ ತನಕ ಅಕ್ಕಿತುಂಬಿದ ಮಚ್ಚೆ 
ಯೊಂದರಲ್ಲಿ ಕುಳಿತು, ಕಲಾಸಿಯಾಗಿ ಹೋದ ಧೀರನವನು. ಈಗ ಊರ 
ಲ್ಲಿಯೇ ಮರ್ಯಾದೆ ಸಂಪಾದಿಸಿ ನಾಲ್ಕು ಜನರಿಗೆ ಬೆ:ಕಾದವನಾಗಿದ್ದಾನೆ. 
ಹೊರಗೆ ಹೋಗಿ ಜೀವನ ಸಂಪಾದಿಸಬೇಕಾದ ಪ್ರಮೇಯವಿಲ್ಲ. ಆವರೂ 
ಒಮ್ಮೊಮ್ಮೆ ಸಾಹಸಕ್ಕೆ ಅವನ ಮನಸ್ಸು ಹರಿಯುತ್ತದೆ. (ಸಾಹೇಬರ ಮಂಜಿ 
ಸರಕು ತುಂಬಿ ಕೊಲಂಬೋವಿಗೆ ಹೋಗುವುದಿದ್ದರೆ ತಾನೂ ಯಾಕೆ ಹೋಗ 
ಬಾರದು? ಆ ಕೊಲಂಬೋ ಊರು ಎಂಥದೆಂದು ನೋಡಿಕೊಂಡು ಬರ 
ಬಾರದು? ಎಂಬ ಕುತೂಹಲವುಂಬಾಗುತ್ತೆದೆ. 
ಒಮ್ಮೊಮ್ಮೆ ತಮ್ಮ ಯೌವನವನ್ನು ಕುರಿತು ಮಾತನಾಡಿದ ಹಿರಿಯ 
ಮುಕಾದಮ್‌ ಧನಿಗಳ ವಿಚಾರದಲ್ಲಿ, ವೆಂಕಟುವಿಗೆ ನಗು ಬರುವುದುಂಟು, 
ಅವರು ತನಗಿಂತ ಹತ್ತೆಂಟು ವರ್ಷಗಳಿಗೆ ಕಡಿಮೆ ಪಕ್ಷವಾದರೂ ದೊಡ್ಡ 
ವರು. ತನಗೆ ಐವತ್ತು ವರ್ಷ ಪ್ರಾಯ ಎಂದೋ ಸಂದಿರಬೇಕು. ತನ್ನ ತಲ್ರೆ 
ಗೂದಲು ನೆರಿದು ಬಿಳಿಚಾಗದೆ ಹೋದರೂ, ಬೂದು ಬಣ್ಣವೊತ್ತಿದೆ. ಮೊದ 
ಲಿನಂತೆ ಕಷ್ಟದ ಕೆಲಸ ಆಗುವಂತಿಲ್ಲ. ಏನಿದ್ದರೂ «ಗುರಿಕಾರ'ನೆಂಬ ಬಲ 


೬೮ ಜಾರುವ ದಾರಿಯಲ್ಲಿ 


ಅವನ ಬಲವೇ ಹೊರತು, ಹಕಿಯದ ಮಾಂಸ ಖಂಡ, ಹುಮ್ಮಸ, ಈಗ 
ಅವನ ಎದೆ, ಭುಜಗಳಿಗೆ ಬಂದಾವೇ? ಸಾಹೇಬರು ಸುಖಜೀನಿಗಳು. ಇಂ. 
ದಿಗೂ ಅವರ ಪಾಲಿಗೆ ಯೌವನ ಕಾಣಿಸುತ್ತಿರಬಹುದು. ಅದು ಅವನಿಗೂ 
ತಿಳಿದಂಥ ಸಂಗತಿಯೆ. ಎಷ್ಟೋ ಬಾರಿ ಸಾಹೇಬರು ಸರ್ಕಿಟಿಗೆ ಹೋಗು 
ವಾಗ, ಅವರ ಬೆನ್ನ ಹಿಂದೆಯೇ ಆತ ಹೋದುದುಂಟು. ಹೋಗಿ, ತುಸು. 
ದೂರ ನಡೆದು, ಎ ನೆಚ್ಚಿ ನನಳ ಮನೆಯ ತನಕ ಅವರನ್ನು ಬಿಟ್ಟು ಬಂದು 
ದುಂಟು, ಅದರಲ್ಲಿ ಗುಟ್ಟಿ ನ ಸಂಗತಿಯೇನಿಲ್ಲ. 
ಊರಿನ ಆರೆಂಟು ಗಣಿಕೆಯರ ಮನೆಗಳು, ಪರಂಪರಿಯಿಂದ ನಾಗೂ 
ರಿನ ರಸಿಕ ಜೀವಿಗಳ ಸ್ನೇಹ, ಶಂಗಾರಗಳಿನೆ ಅನುಕೂಲವಾಗಿ ಬಂದಂಥ 
ಮನೆಗಳಾಗಿವೆ. ಅವರಿಲ್ಲರು ಒಳ್ಳೆಯ ಸಂಪತ್ತುಳ್ಳವಕಿಂದು ಹೇಳಲು ಬಾರ 
ದಿದ್ದರೂ, ಎಷ್ಟೋ ಬಡ ಜನರಿಗಿಂತ ವಾಸಿ. ಒಂದೊಂದು ಮನೆಗೂ ಒಂ 
ದೊಂದು ಹಿತ್ತಿಲಿದೆ. ನಿವಾಸಕ್ಕೆ ಅನುಕೂಲವಾದ ದೊಡ್ಡ ಮನೆಗಳೇ ಇವೆ. 
ಅಲ್ಲಿಗೆ ಬರುವವರ ಗೌರವವೇ ಅಲ್ಲಿ ಇರುವವರ ಗೌರವ. ಅದರಿಂದ ಸ್ವಲ್ಪ 
ವಲ್ಲ ಸ್ವಲ್ಪ ವರಮಾನವುಳ್ಳ ಜವೂನೂ ಅವರಿಗಿರುತ್ತದೆ. ಊರಿನ Res 
ಶೃಂಗಾರ, ನಿಲಾಸಗಳಿಗೆ ನೆರವಾದುದಕ್ಕೆ ಪಾರಿತೋಷಕಗಳಿವು. ಅವರಲ್ಲಿ 
ಯಾರೂ ಇಂದಿಗೂ ಹೊಲಗದ್ದೆಗಳಲ್ಲಿ ಮೈ ಕೆಸರುಮಾಡಿಕೊಂಡು ಜೀವನ 
ಸಾಗಿಸುತ್ತಿರುವುದು ಕಂಡುಬರುವುದಿಲ್ಲ. ಅವರಲ್ಲಿ ಗಂಡಸರು--ಪಿಟಿಲು, 
ಸ ವಾದ್ಯಗಳೊಡನೆ ನೃತ್ಯ, ಸಂಗೀತಗಳ ಹಿಮ್ಮೇಳಕ್ಕೆ ನಿಲ್ಲಬಲ್ಲರು. 
ಸ್ತ್ರೀಯರು ತಮ್ಮ ಕಲಾವಂತ ಜೀವನಕ್ಕೆ ಅನವರತ ಸಂಗಿತ, ನೃತ್ಯ 
(ತ್‌ ಆದರೆ ಅನೇಕ ಊರುಗಳಲ್ಲಿ" ಕಾಣಬಹುದಾದ «ಬಿಡುಸೂಳೆ'ಯ 
ರೆಂಬ ಬಿರುದನ್ನು ಎಂದೂ ಗಳಿಸಿದವರಲ್ಲ. ಅವರ ಮನೆಗಳು ಇಂಥಿಂಥವ 
ರಿಗೆ ಸಂದುದು pA ಊರವರಿಗೆ ಗೊತ್ತಿದ್ದ ವಿಷಯ. ಅಂಥ ಮನೆ. 
ನವರಿಗೆ ಸಲುವ ಗೌರವದ ಒಂದಂಶವು ಇವರ "ಮನೆಗಳಿಗೂ ಸಲ್ಲುತ್ತಿದೆ... 
ಎನ್ನಬಹುದು. 
ಪ್ರತಿ ಶುಕ್ರ ಕ್ರವಾರವೂ ಮಹಾಂಕಾಳಿಯ ಗುಡಿಗೆ ತಪ ರ್ರದೆ ಭಕ್ತಿಯಿಂದ 
ಫೂ ಬರುವ ಲಾಬಿಯ ಮುಕಾದವು ಸಾಹೇಬರ ಫೆ 5 ಯಸಿಯ್ದೆಂದು 
ಜಗಜ್ಜನಿತವಾದ ವಿಷಯ. ಆಕೆಗೆ ಈಗೇನಾದರೂ ಇಪ್ಪತ್ತು ವರ್ಷ ಪ್ರಾಯ 


po) 


ವಿರಬಹುದು, ಕೇದಗೆಯ ಮೈಬಣ್ಣ, ತಾವರೆಗಣ್ಣುಳ್ಳ ಆಜ 20 


ಜಾರುವ ದಾರಿಯಲ್ಲಿ ೬೯ 


ಮುಖ, ತೀರ ಗಿಡ್ಡವೂ ಅಲ್ಲದ, ನೀಳವೂ ಅಲ್ಲದ ಹದವಾದ ಮೈಕಟ್ಟು, ಕರಿ 
ದಾದ ನಡು, ಉಬ್ಬಿದ ಎದೆಯುಳ್ಳ ರೂಪವತಿಯವಳು. ಆಕೆಗೆ ಮೈತುಂಬಿ 
ಬರುವ ದಿನ ಉದಯಿಸಿದೊಡನೆಯೆ. ಅಲ್ಲಿಗೆ ಬಂದು ಹೋಗತೊಡಗಿದ 
ಪಾಯಭಾರಿಗಳ ಸಂಖ್ಯೆ ಒಂದೆರಡಲ್ಲ. ತಾಯಿಯಿಲ್ಲದ ಮಗು ಆಕೆ, ಈಗ 
-ಮನೆಯಲ್ಲಿರುವವಳು ಅವಳ ತಾಯಿಯ ತಾಯಿ ಚಂದು. ಚಂದುವಿಗೆ ಮಕ್ಕ 
ಳೆಂದರೆ-ಒಂದು ಗಂಡು, ಒಂದು ಹೆಣ್ಣು; ಅವರಲ್ಲೀಗ ಒಬ್ಬ ಬದುಕಿದ್ದಾನೆ; 
ಇನ್ನೊಬ್ಬಳಿಲ್ಲ. ಅವಳ ಮಗಳು, ರಾಜೀವಿ, ಗುಲಾಬಿಯನ್ನು ಹೆಡೆದ ಮೂರು 
ವರ್ಷಗಳಲ್ಲಿಯೆ ತೀರಿಕೊಂಡಳು. ಅಜ್ಜಿಯಾದ ಚಂದುವೂ ಕೀರ್ತಿಶಾಲಿ 
ಯೆ. ನೆರೆಯೂರಿನ ಸುಬ್ರಾಯ ಹೆಗ್ಗಡೆಯರಿಂಬ ಜವಿೂಸ್ಹಾರರ ವಿಲಾಸಿನಿ 
ಯಾಗಿ, ಮುಪ್ಪಿನ ತನಕ ಮೆರೆದು ಸಂಪತ್ತನ್ನು ಗಳಿಸಿದ್ದಳು. ಹೆಗ್ಗಡೆಯವರು 
ಸಾಯುವಾಗ, ಇವಳಿಗೂ ಯೌವನ ಸರಿದುಹೋಗಿತ್ತು. ಮನೆ, ಹಿತ್ತಿಲು, 
ಐವತ್ತು ಮಾನಿಗೆ ಆಕ್ಮಿಯ ವರಮಾನವುಳ್ಳ ಭೂನಿ--ಅವಳು ಹೆಗ್ಗಡೆಯ 
ರಿಂದ ದೊರಕಿಸಿಕೊಂಡಂಥ ಉಡುಗೊರೆ. ಬದುಕುವುದಕ್ಕೆ, ತೀರ ಸಾಮಾ 
ನ್ಯ ತೆರನ ಜೀವನಕ್ಕೆ ಅವರಿಗಿಷ್ಟು ಸಾಕು. ಆದರೆ ಸುಖಸಂತೋಷವಾಗಿ 
ಬಾಳಬೇಕು, ಮೊಮ್ಮಗಳ ಮೈತುಂಬ ಆಭರಣ, ಸೀಕಿಗಳು ಮೆರಿದಾಡ 
ಬೇಕು-ಎನ್ನುವ ಬಯಕೆಗಳಿಗೆ ಇಷ್ಟು ಸಾಲದೇ ಸಾಲದು. 

ಅವಳ ಮನೆಯಲ್ಲಿ ನಿಜಕ್ಕೂ ತುಂಬಿರುವ ಸಂಪತ್ತೆಂದರಿ,ಗುಲಾಬಿಯ 
ಯೌವನ, ಚೆಲುವುಗಳು. ತಪ್ಪು ಹೆಜ್ಜೆ ಹಾಕಿದರೂ ಅದರಲ್ಲಿ ಚೆಲುವನ್ನೇ 
ಒಡಮೂಡಿಸುವಂಥ ವಯಸ್ಸುಬೇಕೆ. ಆಕೆ ನರ್ತಿಸುವುದಕ್ಕೂ ಕಲಿತಿದ್ದಾಳೆ. 
ಕುಣಿತವನ್ನು ವಿಮರ್ಶಿಸಬಲ್ಲ ರಸಿಕರೂ ಆ ಊರಲ್ಲಿದ್ದಾಕೆ. ಮದುವೆಯ 
ಮನೆಗಳಲ್ಲೋ, ದೇವರ ಮುಂದೆಯೋ,ಗೆಜ್ಜೆ ಕಟ್ಟಿಯಾರಾದರೂ ಕುಣಿಯು 
ವಾಗ ಹುಳುಕು ಹುಡುಕುವ ಕಣ್ಣುಗಳೂ ಇದ್ದಾವೆ. ನಿಜಕ್ಕೂ-ಕುಣಿಯು 
ವುದರಲ್ಲಿ ಆಕೆ ನಿಪುಣಳಲ್ಲ. ಅದರಲ್ಲಿ ಅವಳಿಗೆ ಉತ್ಸಾಹವೂ ಇಲ್ಲ. ಅಳುಕಿ, 
ಅಳುಕಿ, ಹೆಜ್ಜೆ ಹಾಕುತ್ತಾಳೆ, ತಾಳ ತಪ್ಪುತ್ತಾಳೆ, ಮುಕ್ತಾಯ ಬರುವಾಗ 
ಗಡಿಬಿಡಿಗೊಳ್ಳುತ್ತಾಳೆ- ಹಾಗೆಂದು ನೃತ್ಯವನ್ನು ಬಲ್ಲವರು ಹೇಳುತ್ತಾರೆ. 
ಅವ್ಕಳ ಕುಣಿತವನ್ನು ಹೊಗಳುವವನು ಅವಳ ಸೋದರ ಮಾವ ಶ್ಯಾಮನೇ 
ಹೊರತು ಇನ್ನೊಬ್ಬರಿಲ್ಲ. ಇತ್ತ ಹಾಡುಗಾರಿಕೆಗೆ ಬೇಕಾದಂಥ ಮಧುರವಾದ 
ಶಂಠವೂ ಅವಳಲ್ಲಿಲ್ಲ. ಪಿಟಿಲು ಬಾರಿಸುವುದರಲ್ಲಿ, ಚೀಸ್‌ ಹಾಡುವುದರಲ್ಲಿ, 


೭೦ ಜಾರುವ ದಾರಿಯಲ್ಲಿ 


ಖ್ಯಾಲ್‌,ಕವ್ವಾಲಿ ಗಾನಗಳಲ್ಲಿ ಶ್ಯಾಮ ನಿಸ್ಟೀಮ.ತನ್ನ ಸೊಸೆಗೆ ಸಂಗೀತ ಪಾಠ" 
ವನ್ನು ಹೇಳಿಹೇಳಿ ಆತ ಬೇಸರಿಸಿಕೊಂಡಿನ್ದಾನೆ. ಅವಳು ಕುಣಿಯಲು ಕಲಿ 
ಯುವಾಗ, ಹಾಡಲು ಕಲಿಯುವಾಗ, ಶ್ಯಾ ಮೆ ಹುಲಿಯಂತೆ ಗದರಿಸುತ್ತಿದ್ದೆ. 
"ನಿನ್ನ ಗೊಂಬೆಯೊಂದು ಚೆನ್ನಾಗಿಲ್ಲದೆ ಹೋಗಿದ್ದ ರಿ, ನಿನ್ನ ಅಜ್ಜಿಗೂ ನನಗೂ 
ಸಾಯುವ ಕಾಲಕ್ಕೆ ಗಂಜಿಯ ತಿಳಿ ಸಿಕ ಲಾರದು” ಎಂದು ಶಪಿಸಿದ್ದಾನೆ. ಏನೂ 
ಇರಲಿ, ಗುಲಾಬಿ re ಹಾಡಲು ಬಾರದಂಥ, ಕುಣಿಯಲು ಬಾರದಂಥ 
ಕಲಾವಂತಿಯಲ್ಲ. ಅವಳು ಬೆಳೆದು ದೊಡ್ಡವಳಾಗುವ ತನಕ, ಜೀವನ 
ಸಾಗಿಸುವುದು ಮನೆಯವರಿಗೆ ಕಷ್ಟವಾ ಗಿತ್ತು. ಹೆಗ್ಗಡೆಯವರು ಬದುಕಿ 
ದ್ದಾಗ ದರ್ಬಾರಿನಿಂದ ಮೆರೆದಂಥ ೫ಬ ಅಂಥ ಇನ್ನೊಂದು ಕೃತಯುಗ 
ಕ್ಕಾಗಿ, ಹಸಿದಿರುವುದರಲ್ಲಿ ಆಶ್ಚರ್ಯವಿಲ್ಲ. 

ಗುಲಾಬಿಯ ರೂಪ, ಯೌವನಗಳೇ ಚಂದುವಿನ ಭಾವೀ ಸುಖಜೀವ 
ನದ ಕಲ್ಪನೆಗೆ ಆಶಾಂಕುರವಾಗಿತ್ತು. ಈಗ ಕಾಲವೇ ಬದಲಿಸಿದೆ. ಶ್ಯಾಮನ 
ಸಂಗೀತ ವಿದ್ಯೆಗೆ ನಿತ್ಯ ಗಿರಾಕಿಗಳಿಲ್ಲ. ಊರಿನ ಮದುವೆಗಳ ವೇಳೆಯಲ್ಲಿ 
ಆತನು ಮೇಳಕ್ಕೆ ಹೋದಾಗ, ದೊರೆಯುವ ನಾಲ್ಕಾರು ರೂಪಾಯಿಗಳು 
ಸಾಕೇ? ಹೀಗಾಗಿ ಸೊಸೆಯ ಪ್ರಸ್ತವು ತುಂಬ ಶ್ರೀಮಂತರ ಕೈಯಿಂದಲೇ 
ನಡೆಯಬೇಕೆಂಬುದು ಅವನ ಆಸೆಯಾಗಿತ್ತು. ಅವಳ ವಿಚಾರದಲ್ಲಿ ಆಸೆಬಟ್ಟು 
ಬರುವ ಗಿರಾಕಿಗಳನ್ನು ಆತ ತುಲನೆ ಮಾಡುತ್ತಾನೆ. ಎಷ್ಟೆಷ್ಟು ಬೆಲೆ ಹೆಚ್ಚಿಸ 
ಬಹುದೆಂದು ನೋಡುತ್ತಾನೆ. "ತಮ್ಮ ಸುಖದ ದಿನಗಳು ದೂರವಿಲ್ಲ? ಎಂಬ 
ವಿಶ್ವಾಸ ತಾಳುತ್ತಿದ್ದಾನೆ. "ನನ್ನ ಸೊಸೆಯಂತಹ ಚೆಲುವಿನ ಹುಡುಗಿ-ಕಾರ 
ವಾರದಿಂದ ಭಟ್ಕಳದ ತನಕ ಇಲ್ಲ; ಮಾತ್ರವಲ್ಲ ಹುಟ್ಟಿಲ್ಲ? ಎಂಬುದು ಅವನ 
ಕೆಚ್ಚಿನ ಮಾತು. ಆ ಮಾತು ನಿಜವಿರಬೇಕು. ಆಕೆಯ ಸಲುವಾಗಿ ಅಷ್ಟು 
ದೂರದಿಂದಲೂ ರಾಯಭಾರ ಬಂದಿದೆ. ಅವಳ ದರ್ಶನಾತುರರಾಗಿ-.. 
ಶುಕ್ರ ವಾರದ ದಿನ, ಗುಡಿಯ ದಾರಿಯಲ್ಲಿ ಕಾದು ನಿಂತಿರುವ ಯೌವನಸ್ಮರ 
ಸಂಖ್ಯೆ ಯೂ ಸಾಕಷ್ಟು ಹೆಚ್ಚಾ ಗಿತ್ತು. 

೫ ಒಂದು ದಿನದಲ್ಲಿ--ನಮ್ಮ ಮುಕಾದಮ್‌ ಸಾ ಸಾಹೇಬರು ಪರಿ 
ವಾರದೊಡನೆ ಜನಿನನ್ನು ನೋಡಿಕೊಂಡು” ಬರುವುದಕ್ಕಾಗಿ, ಮೂಢಣ 
ಗ್ರಾಮವೊಂದಕ್ಕೆ ಹೋದವರು ಮರಳಿಬರುವಾಗ, ಮಹಾಂಕಾಳಿ ಗುಡಿಯ 
ಹಾದಿಯಾಗಿಯೇ ನಡೆದು ಬಂದರು. ತುಂಬ ದಣಿದವರಂತೆ ಗುಡಿಯ 


ಜಾರುವ ದಾರಿಯಲ್ಲಿ ೭೧ 


ಬಳಿಯ ಒಂದು ಕಲ್ಲಿಗೆ ಒರಗಿ ಕುಳಿತರು. ಕಾಕ ತಾಳೀ ನ್ಯಾಯದಂತೆ, ಆ 
ದಿವಸ ಶುಕ್ರವಾರವಾಗಿತ್ತು; ಸಮಯ ಮುಸ್ಸಂಜೆಯಾಗಿತ್ತು, ಆ ವೇಳೆಗೆ 
ಗುಲಾಬಿ ತನ್ನ ಅಜ್ಜಿಯನ್ನು ಕೂಡಿಕೊಂಡು, ಹಣ್ಣು ಕಾಯಿಗಳ ಹರಿವಾಣ 
ಹಿಡಿದುಕೊಂಡು, ದೇವಾಲಯಕ್ಕೆ ಹೋಗುತ್ತಿದ್ದಳು. ಸಾಹೇಬರಿಗೆ ಆ ಚೆಲು 
ವೆಯ ದರ್ಶನವಾಯಿತು. ಅವರು ಸೂಳೆಗೇರಿಗೆ ಹಿಂದೆ ಹೋಗದವರಲ್ಲ. 
ಅವಳನ್ನು ತಿಳಿಯದವರೂ ಅಲ್ಲ. ಆದರೂ *ನಿನ್ನ ಮೊಮ್ಮಗಳಿರಬೇಕು 
ಅಲ್ಲವೆ?” ಎಂದು ನಗುತ್ತ, ಚಂದುವನ್ನು ಮಾತನಾಡಿಸಿದರು. ಆಕೆಯು 
ನಗುತ್ತ «ಹೂಂ' ಎಂದು ನಾಲ್ಕು ನಿಮಿಷಗಳ ಕಾಲ ಮಾತನಾಡಿ ಹೊರಟು 
ಹೋದಳು. ತಲೆತಗ್ಗಿಸಿ ನಿಂತ ಮೊಮ್ಮಗಳು ಅಜ್ಜಿಯನ್ನು ಹಿಂಬಾಲಿಸಿದಳು. 
ಇದಾದ ಆರೆಂಟು ದಿನಗಳೊಳಗೆ, ಆವರ ದೌತ್ಯವನ್ನು ವಹಿಸಿ, ಖುದ್ದು 
ವೆಂಕಟುವಿನ ಸವಾರಿಯೇ ಚಂದುವಿನ ಮನೆಗೆ ಹೋಯಿತು. ಅವರ ಸಂಭಾ 
ಷಣೆಯ ಕಾಲದಲ್ಲಿ ವೆಂಕಟುವೇ ಅಂದುದುಂಟು “ಏನು ಚಂದು, ನಮ್ಮ 
ಸಾಹೇಬರಿಗೆ ಅಷ್ಟು ಪ್ರಾಯವಾಯಿತೆನ್ನುತ್ತೀಯ? ಸುಮಾರು ನಾಲ್ವತೈದ 
ಕಿಂತ ಮಾರಿಲ್ಲ” ಎಂದಿದ್ದ. ಇದು ಬರಿಯ ನಾಲ್ಕು ವರ್ಷಗಳ ಕೆಳಗೆ ಹೇಳಿ 
ದಂತಹ ಘಟನೆ, 

“ನೋಡುವ, ಏನವಸರ? ಅವಳಿನ್ನೂ ಸಣ್ಣವಳಲ್ಲವೆ” ಎಂದು ಹೇಳಿ 
ಚಂದು ವೆಂಕಟುವನ್ನು ಕಳುಹಿಸಿಕೊಟ್ಟಳು. ಅವಳ ಮನಸ್ಸಿಗೆ ಬೇರೊಂದು 
ಬಗೆಯ ಸಂಕಟ ಪ್ರಾಪ್ತವಾಯಿತು. "ತಾವು ಬರಿಯ ಹಣದ ಮುಖವನ್ನು 
ನೋಡುವುದಲ್ಲ; ಕುಲದ ವಿಚಾರವನ್ನೂ ಗಮನಿಸಬೇಕಾಗುತ್ತದೆ. ತಮ್ಮ 
ಮನೆಯವರು ಈ ತನಕ ಉತ್ತಮ ಜಾತಿಯವರ ಸಂಬಂಧ ಬೆಳೆಯಿಸಿದವರು. 
ಅವಳೇನೆ ಒಂದು ಕಾಲದಲ್ಲಿ, ಬ್ರಾಹ್ಮಣರಲ್ಲದ ಇನ್ನೊಂದು ಸಂಬಂಧ 
ಬಂದಾಗ, ಅದನ್ನು ನಿರಾಕರಿಸಿ,ಬ್ರಾ ಹ್ಮಣರಾದ ಹೆಗ್ಗಡೆಯವರ ಕೈಹಿಡಿದಳು. 
ಈಗ ಅರ್ಥಾತ್‌ ಸಂಬಂಧವಿಲ್ಲದಂಥ ಅನ್ಯರೊಡನೆ ಬಾಂಧವ್ಯ ಬೆಳೆಸುವುದು 
ಅವಳಿಗಿಷ್ಟಿಷ್ಟೂ ಸಮನೆನಿಸಲಿಲ್ಲ. ತಮ್ಮ ಸಮಾಜದೊಳಗೆ ಒಂದು ಕಟ್ಟು 
ನಿಟ್ಟು, ಊರಿನ ಜಾತೀಯತೆಗೆ ಸಮನಾದ ನಿಯಮಗಳನ್ನಿರಿಸಿಕೊಂಡಿದ್ದ 
ಸಂಪ್ರದಾಯದಲ್ಲಿ ಅವಳು ಬೆಳೆದು ಬಂದವಳು. 

ಆ ಕಾರಣದಿಂದಲೇ ಏನೋ, ನಮ್ಮ ಸಾಹೇಬರ ಮೊದಲನೆಯ 
ಪ್ರೇಯಸಿಯು ಅದೇ ಊರಿನವಳಾಗಿರಲಿಲ್ಲ. ಸಾಹೇಬರು ಬಹುವಾಗಿ 


೭೨ ಜಾರುವ ದಾರಿಯಲ್ಲಿ 


ತಲಾಸಿಮಾಡಿ,ಕಾರವಾರದಿಂದ ಒಬ್ಬ ಚೆಲುವೆಯನ್ನು ಕರೆಸಿಕೊಂಡು, ಮನೆ 
ಕಟ್ಟಿಸಿಕೊಟ್ಟು, ರಸಿಕಜೀವನವನ್ನು ಸಾಗಿಸಿದರು. ಬಹುದಿನಗಳಿಂದಲೂ 
ಕಾರವಾರದ ಕಲಾವತಿ ಮುಗುದುಮ್‌ಸಾಹೇಬರ ಆಸಾಮಿಯೆಂದು ಲೋಕ 
ಪ್ರಸಿದ್ಧವಾಗಿತ್ತು. ಆಕೆ ಅಷ್ಟೊಂದು ಚೆಲುವೆಯಲ್ಲ. ತುಂಬ ಶರೀರದಾರ್ಥ್ಯ 
ವುಳ್ಳ ಎಣ್ಣೆಗೆಂಪು ಜೀವ; ಹಿಂದುಸ್ಥಾನಿ ಸಂಗೀತದಲ್ಲಿ ನುರಿತವಳು. ಸಿತಾರ್‌ 
ಹಿಡಿದು ಬಾರಿಸಿದಳೆಂದರೆ, ಕತ್ತಲಲ್ಲಿ ಅವಳೆ ಮನೆಯ ಬೇಲಿಯ ಹತ್ತಿರ 
ಹತ್ತೆಂಟು ಮಂದಿ ಕಿವಿ ನಿಮಿರಿಸಿಕೊಂಡು ಕೇಳುತ್ತಿರುತ್ತಾರೆ. ಪ್ರತಿನಿತ್ಯವೂ 
ರಾತ್ರಿ ಹತ್ತು ಗಂಟಿಯ ಹೊತ್ತಿಗೆ, ಆಳೊಬ್ಬನನ್ನು ಜೆಕೆಗೆ ಕರೆದುಕೊಂಡು 
ಸಾಹೇಬರು ಅಲ್ಲಿಗೆ ಬಂದರೆಂದರೆ, ತಾಸೆರಡು ತಾಸುಗಳ ಬೈಠಕು ನಡೆಯು 
ತ್ತದೆ. ಅವರು ಅಲ್ಲಿ ಕುಳಿತಿದ್ದು, ತೈನಾತಿಯಿಂದ-ಗುಡುಗುಡಿ ತುಂಬಿಸಿ, 
ಹೊತ್ತಿಸಿ, ದಿಂಬಿಗೊರಗಿ ಹಾಡನ್ನು ಕೇಳುತ್ತಿರುತ್ತಾರೆ. ಏನೋ ಒಂದು 
ಶೋಕಿಯದು! ಅವರು ಬರುವ ಮೊದಲೇ ಗಾಯನ ಕಚೇರಿಯು ತೊಡಗ 
ಬಾರದೆಂದಿಲ್ಲ. ಅವಳ ಮನೆಯ ಓಣಿಯಲ್ಲಿ ಸಿತಾರ ಗಾನ ಕೇಳುವುದಕ್ಕೆ ಜನ 
ಕಿವಿಯೊಡ್ಡಿ ಸಿಂದಿರಬಾರದೆಂದಿಲ್ಲ. ಸಾಹೇಬರು ಅಂಥವರನ್ನು ಕಂಡಕಿ 
“ಯಾತಕ್ಕೆ; ಬನ್ನಿ” ಎಂದು ಒಬ್ಬಿಬ್ಬರನ್ನಾದರೂ ಕರೆದುಕೊಂಡು ಹೋಗಿ, 
ಆಕೆಯ ಸಂಗೀತವ ಇಂಪನ್ನು ಉಣಿಸುವುದೂ ಉಂಟು, ಸುಮಾರು ಹದಿ 
ನೈದು ವರ್ಷಗಳಕಾಲ *ಕಲಾದತಿಯು ಅವರ ಗೌರವದ ಪ್ರೇಯಸಿಯಾಗಿ 
ದಳು. ಆ ಮೇಲೆ ಎರಡು ವರ್ಷಗಳ ಕಾಲ ಕ್ಷಯರೋಗಕ್ಕೆ ತುತ್ತಾಗಿ, 
ನರಳಿ, ತೀರಿಕೊಂಡಳು. ಮತ್ತೊಂದು ವರ್ಷಕಾಲ ಅವಳ ಸಾವಿನ ನೋವು 
ಸಾಹೇಬರ ಅಂತರಂಗದಲ್ಲಿ ಮಾಸದೆ ಉಳಿದುಕೊಂಡಿತ್ತು. ಅನಂತರ-ಜನರ 
ಬಾಯಿಂದ ಕೇಳಿ, ತನ್ನ ಕಣ್ಣಿಂದ ಪರಾಂಬರಿಸಿ, ಚೆಲುವಿಗೆ ಮನಸೋತು 
ದಿದ್ದರೆ ಆದು ಗುಲಾಬಿಯ ವಿಚಾರದಲ್ಲಿ ಮಾತ್ರ. ಹಾಗೆಂದು ವೆಂಕಟು 
ದೂತತ್ವ ವಹಿಸಿ ಹೋದಾಗಲೆಲ್ಲ "ಅವಳು ಚಿಕ್ಕವಳು? ಎನ್ನುತ್ತಾಳೆ ಅಜ್ಜಿ. 

“ಅದರ ಅರ್ಥ ನಾನು ಮುದಿಯೆ!” ಎನ್ನುವಂತಾಯಿತು ಸಾಹೇಬರು. 
ವೆಂಕಟುವಿನ ದೌತ್ಯ ಪ್ರಯೋಜನವಾಗಲಿಲ್ಲವೆಂದು, ಶ್ಯಾಮನ ಮುಖಾಂ 
ತರ ನೇರಾದ ಸಂಧಾನ ನಡೆಸತೊಡಗಿದರು. ಅಂತೂ ಶ್ಯಾಮನ ಅಧಿಕಾರ 
ದಿಂದ, ವಾಕ್‌ ಚಾಪಲ್ಯದಿಂದ, ಚಂದುವಿನ ಜಾತಿಯ ಭೀತಿತೊಲಗಿತೆಂದು 
ಕಾಣುತ್ತದೆ. ವಾದ್ಯ,ವೈಭವಗಳಿಂದ ತುಂಬು ಯೌವನೆಯಾದ ಗುಲಾಬಿಯು 


ಜಾರುವ ದಾರಿಯಲ್ಲಿ ೬೩ 


ಅಲಂಕಾರಭರಿತಳಾಗಿ,ಹರಿವಾಣದಲ್ಲಿ ಹೂವು, ಪನ್ನೀರು]ಹ್ರಣಕ್ಲಿ ಕಾಯಿಗಳ 
ನ್ನಿರಿಸಿಕೊಂಡು, ಅಮ್ಮನವರ ಗುಡಿಗೆ ಹೋದ ದಿವಸ ಈ ಗುಲಾಬಿ ಹೂ 
ಯಾವನೋ ಒಬ್ಬ ಭಾಗ್ಯಶಾಲಿಗೆ ಸಮರ್ಪಿತವಾಯಿತು - ಎಂದು ಜನರಿಗೆ 
ತಿಳಿಯಿತು. ಆ ದಿನ ಊರಿನ ಹಲವು ತರುಣರಿಗೆ ಆದ ನಿರಾಶೆಯಾಗಲೀ, 
ಅಸೂಯೆಯಾಗಲಿ-ಆಸ್ಟ್ರಿಷ್ಟ್ರಲ್ಲ. 

ಗುಲಾಬಿಯು ಶಾಲೆಯಲ್ಲಿ ಓದು ಕಲಿತಂಥ ಹುಡುಗಿಯೂ ಆಗಿದ್ದಾಳೆ. 
ಹೈಸ್ಕೂಲಿನ ಎಂಟನೆಯ ಸ್ಟೇಂಡಾರ್ಡಿನ ವರಿಗೆ ಓದಿದ್ದಳು. ಅನಂತರ, 
ಅವಳ ಮಾವ ಶ್ಯಾಮು, ಅವಳನ್ನು ಬೇಕೆಂದೇ ಶಾಲೆ ಬಿಡಿಸಿದ; ಆಕೆ ಎಲ್ಲರ 
ಪಾಲಿಗೆ ಸುಲಭವಾಗಬಾರದೆಂಬುದರಿಂದ. ಆ ಅನುಮಾನಕ್ಕೆ ಕಾರಣವೂ 
ಇತ್ತು. ಅವಳಿಗೆ ಓದುಬರಹ ಬರುತ್ತದೆ. ಎಂಬುದರಿಂದ, ರಾಯಭಾರವಿಲ್ಲದೆ 
ಅವಳ ಪ್ರಸನ್ನತೆಯನ್ನು ಪತ್ರಮುಖೇನ ಗಳಿಸಬೇಕೆಂದು ಪ್ರಯತ್ನಿಸಿದವರೂ 
ಇದ್ದಾರೆ. "ಆ ಚಂದುವೆಂದರೆ ಮುದಿಗೂಬೆ! ಎಷ್ಟುಬೇಡಿಯಾಳೋ! ಸುಬ್ರಾ 
ಯ ಹೆಗ್ಗಡೆಯವರನ್ನು ಮುಳುಗಿಸಿದವಳೇ ಅವಳು? ಎಂಬ ಊರ ಪ್ರತೀತಿ 
ಯನ್ನು ನಂಬಿದವರು, ತಮ್ಮ ಆಸೆ ತಡೆಹಿಡಿದು ಮೂಕರಾಗಬೇಕಾಯಿತು. 
ಆದರಿ ಆ ನಿಚಾರದಲ್ಲಿ ಸ್ವತಃ ಗುಲಾಬಿಯ ಮನಸ್ಸನ್ನು ಕದಲಿಸಿದ ತರುಣರೂ 
ಇದ್ದರು. ಅದು ಅವಳ ಶಾಲೆಯ ಜೀವನದಲ್ಲುಂಟಾದ ಪರಿಚಯದ ಪರಿ 
ಣಾಮ. ಅಂಥವರಲ್ಲಿ ನಮ್ಮ ವಾಸಪ್ಪನವರ ಮಕ್ಕಳಲ್ಲಿ ಒಬ್ಬನಿದ್ದ. ಹಿರಿಯ 
ವೈಕುಂಠ ಓದನ್ನು ಅರ್ಧನಿಲ್ಲಿಸಿ ಅಂಗಡಿಯಲ್ಲಿ ತಂದೆಗೆ ನೆರವಾಗಲು ಕುಳಿತ. 
ಅವನ ಬೆನ್ನಿಗೆ ಬಂದ ಮತ್ತೂ ನಾಲ್ವರು ಸೋದರರಿದ್ದಾರೆ. ಅಲ್ಲದೆ ಅವರ 
ತಮ್ಮಂದಿರ ಮಕ್ಕಳು ಆರೇಳು ಮಂದಿ ಇದ್ದಾರೆ. ಹೀಗಾಗಿ-ವಾಸಪ್ಪ ಸಾಹು 
ಕಾರರ ಮನೆಯೆಂಬುದು ಹುಡುಗರಿಂದಲೂ, ತರುಣರಿಂದಲೂ ತುಂಬಿದ್ದ 
ಮನೆಯಾಗಿತ್ತು. ಶಾಲೆಗೆ ಹೋಗಿ ಬರುತ್ತಿರುವಾಗ, ವಿರಾಮದಲ್ಲಿ, ಊರಿಲ್ಲ 
ಸುತ್ತುತ್ತಿರುವ ಮಕ್ಕಳಮೇಲೆ, ಕಣ್ಣಿಟ್ಟು ಕುಳಿತಿರುವುದು ಯಾವ ತಂದೆಗೂ 
ಸಾಧ್ಯವಲ್ಲದ ಮಾತು; ವಾಸಪ್ಪ ಸಾಹುಕಾರರಿಗೂ ಅದು ಅಸಾಧ್ಯವೇ? 

ವೈಕುಂಠನ ತಮ್ಮ ಮಾಧವನಿಗೆ, ಆಗಲೇನಾದರೂ ಹದಿನೆಂಟು ವಯ 
ಸ್ಸಿರಬಹುದು. ಅವನು ಮೆಟ್ರಿಕ್‌ ಪರೀಕ್ಷೆಗೆ ಕುಳಿತಿರುವಾಗಲೇ ಗುಲಾಬಿ 
ನಾಲ್ಕನೆಯ ಸ್ಪೆಂಡಾರ್ಡಿನಲ್ಲಿ ಓದುತಿದ್ದಳು. ಆ ದಿನಗಳಲ್ಲೇ, ಅವರವ 


ಬ್ರ 
ಕೊಳಗೆ ಕಾಗದ ಪತ್ರಗಳು ನಲಿದಾಡುತ್ತಿದ್ದುವೆಂಬ ಸುದ್ದಿ ಹಬ್ಬಿತ್ತು. ಅನೇಕ 


೩೪ ಜಾರುವ ದಾರಿಯಲ್ಲಿ 


ತಂದೆ ತಾಯರು-" ಈ ಬೀದಿಯ ಹುಡುಗಿಯರಿಲ್ಲ ಓದಿನ ನೆಪದಿಂದ ಶಾಲೆಗೆ 
ಸೇರಿ, ನಮ್ಮ ಮಕ್ಕಳನ್ನು ಕೆಡಿಸುವುದಕ್ಕೊಂದು ದಾ೦ಯಾಯಿತು? ಎನ್ನುತ್ತಿ 
ದ್ಲುದುಂಟು. ಅದೂ ಶಾಲೆಯ ಹೊಸತರಲ್ಲಿ. ಸಾರ್ವಜನಿಕ ಶಾಲೆಯೆಂದ 
ಬಳಿಕ ಕುಲವಂತರೂ ಹೋಗುತ್ತಾರಿ; ಕಲಾವಂತರೂ ಹೋಗುತ್ತಾರಿ. 
ಏನು ಮಾಡಲು ಬರುತ್ತದೆ? ಶಾಲೆಯೇ ಏನು ಕೆಡುಕು ಮಾಡೀತು? ಊರ 
ಜನಕ್ಕೆ ಕಣ್ಣು, ಕಿವಿ, ಬಾಯಿಗಳಿರುವಷ್ಟು ದಿನ ಸಂಧಾನಕ್ಕೆ ಶಾಲೆಯೊಂದೇ 
ಅವಕಾಶವೇನು? "ಮದ್ದು' ಯಾನೆ" ಮಾಧವ? ಶಾಲೆಯ ವೇಳೆಯನ್ನು ಅದ 
ಕ್ಕಾಗಿ ವ್ಯಯಿಸಿದವನಲ್ಲ.ಗುಲಾಬಿಯನ್ನು ಶಾಲೆಯಲ್ಲಿ ಕಂಡವನಾದುದರಿಂದ 
ಅವಳ ಮೇಲೆ ಅವನಿಗೆ ಮೋಹ ಪ್ರಾಪ್ತವಾಯಿತು. ಮೆಟ್ರಿಕ್‌ ಮುಗಿಸಿ, 
ಓದುವುದನ್ನು ನಿಲ್ಲಿಸಿದ. ಸಮವಯಸ್ಕ ತರುಣರೊಡನೆ ಊರಲ್ಲಿ ಅಲೆದಾಡ 
ತೊಡಗಿದ. ಕಾಫಿ, ಉಪಹಾರಗಳ ಲಂಚದಿಂದ ತರುಣರ ಗುಂಪಿಗೆ ಯಜ 
ಮಾನನೂ ಆದ. ಗುಲಾಬಿಯ ಅಜ್ಜಿ, ಮಾವಂದಿರು ಮನೆಯಲ್ಲಿಲ್ಲದ ವೇಳೆ 
ಯನ್ನು ಸಾಧಿಸಿ, ಗುಲಾಬಿಯ ಸ್ನೇಹವನ್ನು ಸಂಪಾದಿಸಿದ-ಎನ್ನುತ್ತಾರಿ. 
ಅದಕೆ ಇಷ್ಟು ನಿಜ, ಅವಳ ಮಾವನಾದ ಶ್ಯಾಮನು-ಸಾಹೇಬರೊಡನೆ ಸಂ 
ಬಂಧವನ್ನು ಗಂಟುಹಾಕಿದಾಗ, ಆ ಅಜ್ಜಿ ಮೊಮ್ಮಕ್ಕಳಿಬ್ಬರೂ-ಕೆಲವು ದಿನ 
ಸಂತೋಷಚಿತ್ತರಾಗಿರಲಿಲ್ಲ. ಅಜ್ಜಿಗೆ ಜಾತಿ ಸಂಬಂಧವಾದ ಆತ್ಮಸಾಕ್ಷಿ ಕೊರೆ 
ಯುತ್ತಿತ್ತು, ಎನ್ನಬಹುದು, ಮೊಮ್ಮಗಳನ್ನು, ಮದ್ದುವಿನ ಮೇಲಿನ ಆಸೆ 
ಕಾಡುತಿತ್ತು. ಶ್ಯಾಮ ಹಣ, ಚಿನ್ನಾಭರಣಗಳ ಆಸೆ ತೋರಿಸಿ ತನ್ನ ತಾಯಿ 
ಯನ್ನು ಸಂತೋಷಗಳಿಸಿದಷ್ಟು ಸುಲಭದಲ್ಲಿ ಸೊಸೆಯನ್ನು ಒಲಿಸದಾದ. 
"ನನ್ನನ್ನು ಅವರು ಎಂದಿಗೂ ಬಿಡುವುದಿಲ್ಲವೆಂದು ಕೈ ಮೇಲೆ ಕೈಯಿರಿಸಿ ಆಣೆ 
ಮಾಡಿದ್ದಾರೆ” ಎಂದು, ಗುಲಾಬಿಯು ಮಾಧವನ ಪರವಾಗಿ ವಾದಿಸಿದರೆ, 
'ನಿನಗೆ ಮರುಳು! ಅವನು ಹುಡುಗ; ಬುದ್ಧಿ ಯಿಲ್ಲ. ಅವನ ತಂದೆ ವಾಸಪ್ಪ 
ಹ್ಯನವರಿಗೆ ಇದೆಲ್ಲ ತಿಳಿದು ಬಂದರಿ, ಸಿಟ್ಟಾಗಿ, ಅವನನ್ನು ಮನೆಯಿಂದ 
ಹೊರತಳ್ಳಿದರೂ ಆಶ್ಚರ್ಯವಿಲ್ಲ. ಆಗ ನೀನು ಕಾಸಿಲ್ಲದ ಮಾಧವನ ಬೆನ್ನು 
ಹಿಡಿದರೆ ನಿನ್ನ ಗತಿಯೇನಾದೀತು?” ಎಂದು ಬೆದರಿಕೆಯನ್ನು ಕಾಕಿದ, 
'ನಿಮ್ಮ ಮನೆಯವರಿಗೆ ತಿಳಿದರೆ ಏನಾದೀತು!” ಎಂಬ ಮಾತನ್ನೇ ಆಕೆ 
ಮಾಧವನೊಡನೆ ಹೇಳಬೇಕಾಯಿತು. ಆತ “ಏನಾದೀತು!” ಎಂಬ ಮರು 
ಮಾತನ್ನೇ ಹೇಳಬೇಕಾಯಿತು. ಅಬ್ಲದೆ ಅವನು ಈ ತನಕ ಆವಳ ಕೈಮೇಲೆ 


ಜಾರುವ ದಾರಿಯಲ್ಲಿ ೭೫ 


ತಂದಿರಿಸಿದ ಹತ್ತೆಂಟು ರೂಪಾಯಿಗಳಾದರೂ ತಂದಯ” ಆಂಗಳುಯಿಂದ 
ಕದ್ದುವು. ಅದನ್ನು ಬಲ್ಲಶ್ಯಾಮ, ಉಪಾಯವಾಗಿ “ಪ್ರಸ್ತದ ಖರ್ಚಿಗೆ ನಗದು 
ಎರಡು ಸಾವಿರ ಕೊಡುತ್ತೀರಾದರೆ ಅಡ್ಡಿಯಿಲ್ಲ” ಎಂಬ ಮಾತನ್ನು ಅವಳ 
ಬಾಯಿಯಿಂದಲೇ ಅನಿಸಿ, ಮಾಧು ಸವೂೊಪಬಾರದಂತೆ ಮಾಡಿದ. ಬದಲು 
ಜಾ ಕೊಡಿಸಿದ ನಗ, ಸೀರಿ, ನಗದುಗಳನ್ನು ಅವಳ ಮುಂದಕ್ಕಿ ರಿಸಿ 
ios ಪಡಿಸಿದ. ಇದರಿಂದಾಗಿ ಮದ್ದು he ಮನಸ್ಸಿ ನಲ್ಲಿ, "ತನ್ನ 
ಸಿಯನ್ನು ಅಪಹರಿಸಿದ ಬಗ್ಗೆ, ಸ ಸಾಹೇಬರೆ ಮೇಲಿನ ಕೋಪ ಚ 
ತತ್ತ ಅಲ್ಲದೆ ಊರವರ «ಗುಸುಗುಸು? ಮಾತುಗಳನ್ನು 
ನಂಬುವುದಕ್ಕಿದ್ದರೈ, "ನಿಜವಾಗಿಯೂ ಗುಲಾಬಿಯ ಜೀವ, ಪ್ರೇಮಗಳೆರಡೂ 
ಮದ್ದುವಿನ ಮೆಸ್ಸಿ ಯಲ್ಲಿವೆ; ಹಣದ ದಂಡ ತೆರುವವರಷ್ಟೇ ಮುಕಾದಮ್‌ 
ಸಾಹೇಬರು. ಸ ನಿಜವಿರಲಿ, ಸುಳ್ಳಿರಲಿ--ಈ ವಾರ್ತೆಯು ಸಾಹೇಬರ 
ಕಿವಿಯನ್ನಂತು ಸೇರಿಲ್ಲ. ಜನಸಾಮಾನ್ಯರ ತಿಳಿನಿನಲ್ಲಿ ಗುಲಾಬಿಯು 
ಸಾಹೇಬರ ನಾಯಕಸಾನಿಯೆಂದು ಪ ್ರಸಿದ್ಧವಾ ಗಿದೆ. 
ಇಂತಹ ವಿಚಾರಗಳಲ್ಲಿ ಕಾಳೊರಿನ ರಸಿಕ ಪ್ರ ಸಂಚವು ಬಹುದಿನ 
ಗಳಿಂದಲೂ ಹೆಸರಾದುದು. ಅಥವಾ ಹಳೆಗಾಲದ ಹೆಸರಾದ ಸೇಟಿ ಪಟ್ಟಣ 
ಗಳೆಲ್ಲ ಹೀಗೆಯೇ ಇರುವಂಥವು. ಮನೆ, ಜನೊನು, ಅಂದರೆ ಶ್ರೀಮಂತ 
ಕೆಯ ವೈ ಭವವು ಳ್ಳ ಯಾವನೇ ಆಗಲಿ, ತನ್ನ ಪಾಡಿಗೆ ತಾನು ಸಂಸ ಕಡಿ 
ಕೊಂಡಿರುವುದು ಖು ಹೆಚ್ಚಿನ ಸಂಗತಿ-ಎನಿಸುತ್ತಿರಲಿಲ್ಲ. ತಾವು ರಸಿಕರು, 
ದರ್ಬಾರಿಗಳು-ಅನಿಸಿಕೊಳ್ಳುವುದಕ್ಕೆ ಈ ಬಗೆಯಲ್ಲಿ ಒಬ್ಬಪ್ರೇಯಸಿಯನ್ನು 
ದೊರಕಿಸಬೇಕು. ಹಳ್ಳಿಯ ಶ್ರೀಮಂತರು ಸಹ ನಾಗರಿಕರಿನಿಸಿಕೊಳ್ಳುವು 
ದಕ್ಕೆ ಪೇಟೆಯ ಇಂಥ ಒಂದೊಂದು ಮನೆಯ ಸಂಬಂಧವನ್ನು ಕಟ್ಟಿಕೊಳ್ಳು 
ವುದುಂಟು. ಇದರಿಂದ ಎರಡೂ ಮನೆಗಳಿಗೆ ಒಂದು ತೆರನ ಗೌರವ-ಎಂದು 
ತಿಳಿಯುವವರೂ ಉಂಟು. ಅದರಲ್ಲಿ ಗೌರವಹೀನವಾದ ಪೋಲಿತನ ಎಂದರೆ 
ನಿಶ್ಚಿತವಾದ ಮನೆ, ಪ್ರೇಮ, ಸ್ನೇಹಗಳಿಲ್ಲದ, ಕಂಡವರನ್ನು ಹಿಂಬಾಲಿಸುವೆ 
ಜೀವನ. ಅಂತಹ "ಬಿಡು ಸೂಳೆ'ಯರ ವಿಚಾರದಲ್ಲಿ ಕಾಳೂರಿನ ಮಸಿ 
ತನಸ್ಥ ಕಲಾವತಿಯರಿಗೂ ಅಭಿಮಾನವಿರುವುದಿಲ್ಲ. ಅಂಥವರ ಮನೆಗಳಿಗೆ 
ಊಟ ಪಾಠಕ್ಕೆ ಅವರು ಹೋಗುವುದೂ ಇಲ್ಲ. ಹೆಚ್ಚೆ ೇನು? ಮುಗುದುಮ್‌ 
ಸಾಹೇಬರಿಗೆ ತ ದಿನ ಗುಲಾಬಿ ಸಕಳ ಖಚಿತವಾದ ಮೇಲೆ, 


2 ದ 


೭೬ ಜಾರುವ ದಾರಿಯಲ್ಲಿ 


ಅವಳ ಬಳಗದ ಆಚೀಚಿನ ಮನೆಯವರು, ಊಟಕ್ಕೆ ಕರೆದರೆ ತಪ್ಪಿ ಸಿಕೊಳ್ಳು 
ತ್ತಾರೆ. ಅಂಥ ಪರಿಣಾಮವನ್ನು, ದುಡ್ಡಿಗಾಗಿ ಹಸಿದ ಶ್ಯಾ ಮನು ಇತ ನಿರ 
ಕ್ಲಿಸಿರಲಿಲ್ಲ. £ 

ತನ್ನ ಚಾತುರ್ಯದಿಂದ ದೊಡ್ಡ ಬೇಟಿಯೊಂದನ್ನು ತನ್ನ ಸೊಸೆಗೆ 
ಸಂಪಾದಿಸಿದ್ದೇನೆ ಎಂಬ ಹೆಮ್ಮೆ ಒಂದೆರಡು ವರ್ಷಕಾಲ ಶ್ಯಾಮನಲ್ಲಿತ್ತು. 
ಆದರೆ ಅದರ ಕೊನೆಯೇನಾದೀತು ಎಂಬುದನ್ನು ತಿಳಿಯುವ ತನಕ ದೇವರು 
ಅವನಿಗೆ ಆಯುಷ್ಯವನ್ನು ಕೊಡಲಿಲ್ಲ. ಈ ನಂಟುತನವು ಬೆಳೆದು ಬಂದ 
ಎರಡು ವರ್ಷಗಳಲ್ಲೇ ಆತ ತೀರಿಕೊಂಡ, ಮುದುಕಿ-ಚಂದುನಿಗೆ ಮನೆಯಲ್ಲಿ 
ತನ್ನವರೆಂಬ ಗಂಡಸಿನ ಆಶ್ರಯವೇ ಶೂನ್ಯವಾಯಿತು. ಆದರೆ ಸಾಹೇಬರ 
ಸವಾರಿಯು ದಿನ ಬಿಟ್ಟು ದಿನವಾದರೂ ಅವರ ಮನೆಗೆ ಬರುತ್ತಿದ್ದುದರಿಂದ, 
ಜೀವನದ ಚಿಂತೆಗೆ ಅವಕಾಶವಿರಲಿಲ್ಲ. ಮಗಳು ಸುಖಿಯಾಗಿದ್ದಾಳೆಂಬುದೇ 
ಅವಳ ತಿಳುವಳಿಕೆ, ಅರಿವೆ, ಅಲಂಕಾರಗಳಿಗೂ ಕೊರತೆ ಬರಲಿಲ್ಲ. ಉಳಿ 
ದವರು ಬಾಯಲ್ಲಿ “ಮುದಿ ಸಾಹೇಬರು ಈ ವಯಸ್ಸಿನಲ್ಲಿ ಈ ಹುಡುಗಿಗೆ 
ಮರುಳಾಗಿ, ತಮ್ಮ ಮನೆಮಾರುಗಳನ್ನು ತೀರ ಕಳೆದುಕೊಳ್ಳ ದಿದ್ದೆರಾಯಿತು” 
ಎಂದು ಹೇಳಿದ್ದೂ ಉಂಟು. 

ನಿಜವಾದ ಸಿ ಸ್ಥಿತಿಯೇನೋ ಹಾಗಿರಲಿಲ್ಲ. ಊರ ಜನರಲ್ಲಿ ಹಲವರ 
ಕಣ್ಣು ಗುಲಾಬಿಯಂಥವಳ ಮೇಲೆ ಬಿದ್ದಿದ್ದರೆ, ಅದರಲ್ಲಿ ಸೋಜಿಗವೇನಿಲ್ಲ. 
ಅವಳು ತಮಗಿಲ್ಲದೆ ಹೋದಳೆಂಬ ನಿರಾಶೆಯ ಮಾತುಗಳು, ಅಸೂಯೆಗೆ 
ಎಡೆಗೊಡುವುದೂ ಸಹಜ, ಆದರೆ ಸ್ವತಃ ಗುಲಾಬಿ ಸುಖಿಯಾಗಿದ್ದಾಳೆಯೇ 
ಎಂದು ವಿಚಾರಿಸುವ ತೊಂದರೆಯನ್ನು ಯಾರು ತಾನಿ ತೆಗೆದುಕೊಳ್ಳುತ್ತಾರೆ? 
ಆಚೀಚೆ ಮನೆಗಳ ಪರಿಚಿತರೂ, ಮಿತ್ರರೂ, ಸ್ವಜಾತಿಯವರೂ ಅನೇಕ 
ವೇಳೆ ಚಂದುವನ್ನು ಕಂಡು “ಏನೇ, ನಿನ್ನ ಮೊಮ್ಮಗಳು ಮೊದಲಿನ ಹಾಗಿಲ್ಲ 
ವಲ್ಲ. ಅವಳಿಗೆಷ್ಟು ಪ್ರಾಯ? ಇಪ್ಪತ್ತಾದರೂ ಆಗಿರಬೇಕು. ಇಷ್ಟರಲ್ಲಿಯೇ 
ಗರ್ಭಿಣಿಯಾಗಬೇಕಿತ್ತು. ಅದಿಲ್ಲದೆಯೆ, ಅವಳು ಮೈಯ್ಯ ನಲ್ಲಿಷ್ಟು. ಸೊರಗು 
ವುದಕ್ಕೆ ಕಾರಣವೇನು?” ಎಂದು ಪ ಪ್ರಶ್ನಿಸುತ್ತಾ ಕಿ. ನಿತ್ಯ AN; ತ್ತಲಿರುವುದ 
ರಿಂದಲೋ, ಮುದಿವಯಸ್ಸಿನಿಂದ ತಟ್ಟಿ ಗೆ ಪರಿ ಬ ತ್ರಿರುವದರಿಂದಲೋ, 
ಮೊಮ್ಮಗಳ ಮುಖ ಸಔ ಎಂಬುದನ್ನು ಚಂದು ಮನಗಾಣಳು. ತನ್ನ 
ಸಮಾಧಾನಕ್ಕಾಗಿ ಮೊಮ್ಮಗಳೊಡನೆ “ಎಲ್ಲರೂ ನೀನು ಸೊರಗಿದ್ದೀ ಅನ್ನು 


ಜಾರುವ ದಾರಿಯಲ್ಲಿ ೭೭ 


ತ್ತಾರೆ. ಯಾಕೆ ಸೊರಗಬೇಕು? ತಿನ್ನಲಿಕ್ಕಿಲ್ಲವೇ? ಉಣ್ಣಲಿಕ್ಕಿಲ್ಲವೆ?” ಎಂದು 
ಆವಳೊಡನೆಯೇ ವಾದಿಸುತ್ತಾಳೆ, ಮತ್ತೂ ಕೆಲವು ಸಮಯ ಸರಿದ ಮೇಲೆ 
“ಹೊಂ, ನಿಜ-ಅವಳು ಮೊದಲಿನಂತೆ ಗೆಲುವಾಗಿಲ್ಲ, ಅವಳ ಮನಸ್ಸಿಗೆ 
ತನಗೆ ಮಕ್ಕಳಾಗದು; ತಾನು ತಾಯಾಗಲಾಕೆ..-ಎಂದು ಆನಿಸುತ್ತಿದೆಯೋ 
ಏನೋ? ಎಂಬ ತರ್ಕವನ್ನು ತನ್ನ ಲ್ಲಿಯೇ ಹೂಡತೊಡಗಿದ್ದ ಳು. ಅಂತಹ 
ಮಾತು ಬಂದಾಗ, ಗುಲಾಬಿಯ ಸವ ಅಷ್ಟು ಚೆನ್ನಾಗಿ "ಅವಳಿಗೆ ಕಾಣಿ 
ಸದೆ ಹೋದರೂ, ಅವಳ ಗದ್ದದಿತ ಕಂಠವನ್ನು ಕೇಳಿ, “ಶ್ಯಾಮ ಅವಸರ 
ಮಾಡಬಾರದಿತ್ತು ನಿಜ. ಆದರೆ ನೀನೇನು ಅಷ್ಟು ದೊಡ್ಮವಳೇ?” ಎಂದು 
ಅಜ್ಜ ಮೊಮ್ಮಗಳನ್ನು ಸಮಾಧಾನಗೊಳಿಸಬೇಕಾಗ ತ್ತಿತ್ತು. 

ಈಗೀಗ ವಾರಕ್ಕೊಂದೆರಡು ಬಾರಿ ಮಹಾಂಕಾಳಿಯ ಗುಡಿಗೆ ಹಣ್ಣು 
ಕಾಯಿಗಳನ್ನು ತೆಗೆದುಕೊಂಡು ಹೋಗುವ ವಾಡಿಕೆಯನ್ನು ಗುಲಾಬಿ ನಿಲ್ಲಿಸಿ 

ಬಿಟ್ಟಿ ದ್ದಾಳೆ. ದಾರಿಯಲ್ಲಿ, ದೇಗುಲದ ಪ್ರಾಂಗಣದಲ್ಲಿ ಎಂಗ ಕಣ್ಣ ಸಿದು 
ತಿರುವ ಮಾಧವನನ್ನು ಇದಿರಿಸುವ ಫೈರ್ಯ ಅವಳಲ್ಲಿಲ್ಲ. ನಿಶ್ಚಯ ಸ್ಕಾ 

1 ಅಂತರಂಗ ಅವನಿಗಾಗಿ ಬೇಯುತ್ತಿತ್ತು. «ತಾನು ಹಣಕ್ಕಾಗಿ ಮಾರಿ 
ಹೋದೆ; ಪ್ರಿ ತಿಗೆ ಸಲದಾದೆ' ಎಂದು ಅವಳ ಮನಸ್ಸು ಕಾಡುತ್ತಿತ್ತು. ಅದರ 
ಜತೆಗೆ ತ ತನ್ನ ಬಂಧನದಿಂದಾಗಿ ತನ್ನ ಯಾವತ್ತೂ ದೈಹಿಕ, ಮಾನಸಿಕ ತೃಪ್ತಿ 
ಗಳು ಮುರಿದುಹೋದುವು--ಎಂಬ ನಿರ್ಧಾರಕ್ಕೆ ಬಂದಿದ್ದಾಳೆ. ಅದನ್ನು 
ನೆನೆದಂತೆಲ್ಲ, ಅವಳ ತಾಯ್ತನದ ಬಯಕೆ ಅಶಿರೀಕವಾದಂತೆಯೂ ಕಾಣು 
ತ್ತದೆ. ಆದರೆ ಎಚ್ಚರ ತಪ್ಪಿದ ಜೀವನವನ್ನು ನಡೆಸುವುದಕ್ಕೆ ಅವಳಿಗೆ ಧೈರ್ಯ 
ಬಾರದೇ ಬಾರದು. ತಮ್ಮ ಕಿತ್ತಿ ಲಿಗೆ ಬಂದುಹೋಗುವ ದನಕರುಗಳ 
ಲೆಕ್ಕ ವೂ ಸಾಹೇಬರ ಕಿವಿಗೆ "ಮುಟ್ಟುತ ತ್ತದೆ-ಎಂಬುದನ್ನು ಅವಳು ಬಲ್ಲಳು. 
ಅವಂಗೆ ಊರಲ್ಲಿರುವ ಪ್ರತಿಷ್ಠೆಯನ್ನು, ತಿಳಿದೂ 1.5 ಆದುದರಿಂದ 
ಮನೋವೇದನೆಗಳು ಎಷ್ಟಿವೆಯೋ ಅಷ್ಟನ್ನು ಮೌನವಾಗಿ ಅನುಭವಿಸ 
ತೊಡಗಿದಳು. 

ಅಜ್ಜಿ, ಚಂದು ಮಾತ್ರ, ಅಮ್ಮನವರ.ಗುಡಿಗೆ ಹೋಗಿ "ನನ್ನ ಮೊಮ್ಮ 
ಗಳಿಗೊಂದು ಹೆಣ್ಣು ಕೂಸನ್ನು ಕೊಡು” ಎಂದು ಪ್ರತಿವಾರವೂ ತಪ್ಪದೆ 
ಪ್ರಾರ್ಥಿಸಿ ಬರುತ್ತಾಳೆ. ಅನೇಕ ಬಾರಿ ಮೊಮ ಗಳನ್ನು ಬಲವಂತದಿಂದ 
ದೇವರ ಗುಡಿಗೆ ಹೊರಡಿಸಲು ಪ ಪ್ರಯತ್ನಿ ಸುತ್ತಾರೆ. ಲ ಮಾತ್ರ ತನ್ನ 


೭೮ ಜಾರುವ ದಾರಿಯಲ್ಲಿ 


ಮನೆಯೇ ತನಗೆ ಸೆರಿಮನೆಯಾಗಲಿ- ಎಂಬ ಹಟದಿಂದ ಮನೆಯಲ್ಲಿಯೇ 
ಕುಳಿತಿರುತ್ತಾಳೆ. 

ಇಂತಹ ಒಂದು ಸಮಯದಲ್ಲಿ ಮುಗುದುಮ್‌ ಸಾಹೇಬರು ಕುಮಟಿ 
ಯಲ್ಲಿರುವ ಮಗನ ಮನೆಗೆ ಹೋಗಬೇಕಾಗಿ ಬಂದಿತು. ಹೊರಟುಹೋಗುವ 
ಮುಂಚಿನ ದಿನ, ಅವಳ ಮನೆಗೆ ಹೋಗಿ *ಗುಲಾಬಿ, ನಾನೆಂಟು ದಿನ ಊರ 
ಲಿಲ್ಲ” ಎಂದು ತಿಳಿಸಿಯೆ ಹೋದರು. ಊರಲ್ಲಿ ಸಾಹೇಬರಿರಲಿ, ಇಲ್ಲದಿರಲಿ 
-ಅವರ ತೈನಾತಿಗಳಲೊಬ್ಬನಾದ ವೆಂಕಟುವು, ಪ್ರತಿ ಸಂಜೆಯೂ ಅವರ 
ಮನೆಗೆ ಹರಜಿಹೊಡೆಯುವುದಕ್ಕೆ ಬರುತ್ತಾನೆ. ಮುದುಕಿಯನ್ನು ಮಾತ 
ನಾಡಿಸುತ್ತಾನೆ; ಗುಲಾಬಿಯ ಆರೋಗ್ಯವನ್ನು ಕೇಳುತ್ತಾನೆ. ಧನಿಯರ 
ವಿಚಾರದಲ್ಲಿ ನಾಲ್ಕು ಹೊಗಳಿಕೆಯ ಮಾತುಗಳನ್ನು ಹೇಳುತ್ತಾನೆ. ಹಡಗಿನ 
ಸುದ್ದಿ ಸಮಾಚಾರಗಳನ್ನು, ವ್ಯಾಪಾರದ ಕತೆಗಳನ್ನೂ, ಸಾಹೇಬರ ಕೊಲೊಂ 
ಬೊದಲ್ಲಿರುವ ಮಗನ ಕತೆಯನ್ನು ಹೇಳುತ್ತಾನೆ-ಅರ್ಥಾತ್‌ ಅವರ ಅಂಗಡಿ, 
ಭಂಹಸಾಲೆಗಳಲ್ಲಿ ಕೇಳಿದ್ದನ್ನೆಲ್ಲ ಹೇಳಿ, ಅಲ್ಲಿಂದ ತನ್ನ ಮನೆಗೆ ಹೋಗು 
ತ್ತಿದ್ದ. ಅಂತಹ ಒಂದು ದಿನದಲ್ಲಿ, ಗುಲಾಬಿಯ ಸ್ಮರಣೆಯನ್ನು ಇನ್ನೂ 
ಮರಿತಿರಲಾಗದ ಮಾಧು, ಒಬ್ಬ ಚಿಕ್ಕ ಹುಡುಗನ ಮೂಲಕ ಅವಳಿಗೆ ಒಂದು 
ಪತ್ರವನ್ನು ಕಳುಹಿಸಿದ. ಆ ದಿನ ಚಾವಡಿಯಲ್ಲಿ ಅವಳೊಬ್ಬಳೇ ಕುಳಿತಿದ್ದಳು; 
ಅಜ್ಜಿ ಒಳಮನೆಯಲ್ಲಿದ್ದಳು. ಆಕೆ ಚೀಟಿ ನೋಡಿದಳು; ಓದಿದಳು. ಮಾಧವ 
ಈಗ ಯಾವ ವಹಿವಾಟಿನಲ್ಲಿದ್ದಾ ನೆಂಬುದೇ ಅವಳಿಗೆ ತಿಳಿಯದು, ಯಾವು 
ದಸ್ನೂ ಕೇಳಲು ಧೈರ್ಯವೂ ಬರಲಿಲ್ಲ. ಆತ ತಂದೆಯೊಡನೆ ಜಗಳವಾಡಿ 
ಬೇಕೆಯೇ ಅಂಗಡಿ ತೆರಿದಿರುವ ಸುದ್ದಿ ಸಹ ಅವಳಿಗೆ ಸಿಕ್ಕಿರಲಿಲ್ಲ. ಈಗ 
ಮಾತ್ರ ಪತ್ರದ ದರ್ಶನದಿಂದ, ಹಳೆಯ ನೆನಹುಗಳೆಲ್ಲ ಉಕ್ಕಿ ಬಂದುವು- 
ಅವಳ ಮನಸ್ಸಿನಲ್ಲಿ ತನ್ನ ಬಾಳೆಲ್ಲ ಈ ಮೂದಿಗೂಬೆಗಾಗಿ ಹಾಳಾಯಿ 
ತಲ್ಲ. ತಾನೇತಕ್ಕೆ ಅವರಿಗೆ ಮಾರುವೋಗಬೇಕು? ತನ್ನ ಜೀವ, ಮನಸ್ಸು 
ಗಳು ತನ್ನದಲ್ಲವೇ.-ಎಂಬ ಕ್ರಾಂತಿ ಉದ್ಭವಿಸಿತು, ಅವನ ಚೀಟಿಯನ್ನು 
ಕಂಡು ಮನಸ್ಸಿಗೆ ಏನೇನೆಲ್ಲ ಹೊಳೆಯಿತು. ಬಂದ ಹುಡುಗನೊಡನೆ, 
ಏನನ್ನೋ ಹೇಳಿ ಕಳುಹಿಸಿದಳು. ಆ ರಾತ್ರಿ ತನ್ನ ಪೂರ್ವದ ಇನಿಯನಿಗಾಗಿ 
ಕಾದು ಕುಳಿತಳು ಅಲ್ಪಕಾಲದ ಆನಂದವನ್ನು ಆತನೊಡನೆ ಅನುಭವಿಸಿ 
ದಳು. ಆದರಿಂದ ಉತ್ತೇಜಿತಳಾಗಿ ಮುಂದಿನ ಜೀವನಕ್ಕೆ ಬೇಕೊಂದು ದಾರಿ 


ಜಾರುವ ಜಾರಿಯಲ್ಲಿ ೭೯ 


ಹುಡುಕುವೆನೆಂಬ ಅಪೇಕ್ಷೆ ಅವಳಲ್ಲಿ ಹುಟ್ಟಿದರೂ, ಅದು ಕ್ಷೇಮಕರವಲ್ಲ 
ವೆಂಬ ಬೆದರಿಕೆಯೂ ಹುಟ್ಟಿತು. 

ಇತ್ತ ವಾರಕ್ಕೆ ಏಳೇ ಏಳು ದಿನಗಳಲ್ಲವೆ? ಮುಗುದುಮ್‌ ಸಾಹೇಬರು 
ಕುಮಟಯಿಂದ ಮರಳಿ ಬಂದೂ ಬಂದರು. ಅವರು ಊರಲ್ಲಿರುವಷ್ಟು ಕಾಲ 
ಪ್ರಜ್ವಲಿಸಿದ ಆಸೆಯು ಉರಿಯದೆ, ತಿರುಗಿ ಅಂತರಂಗದಲ್ಲಿ ಹುದುಗಿಕೊಂಡು 
ಹೊಗೆಯಬೇಕಾಯಿತು. ಇನ್ನೊಮ್ಮೆ ಪ್ರಿಯನ ದರ್ಶನವು ಅಸಾಧ್ಯ. ಮಾಧು 
ವಿಗಾದರೂ ಅವಳನ್ನು ಬಹಿರಂಗವಾಗಿ ಕಟ್ಟಿ ಕೊಂಡು ಬೇರೊಂದು, ಊರಿಗೆ 
ಹೋಗಿ, ಜೀವನ ಮಾಡಿಯೇನು, ಎಂಬ ಧೈರ್ಯ ಬಂದಿರಲಿಲ್ಲ. ಅವನಿಗೂ 
ಲಗ್ಗವಾಗಿತ್ತು; ಸಂಸಾರವಿತ್ತು. ಕುಟುಂಬದ ಮನೆಯ ಹಂಗನ್ನೂ ಸಂಪೂ 
ರ್ಣವಾಗಿ ಕಡಿದಿರಲಿಲ್ಲ. 

ಈ ನಿರ್ಬಂಧದ ನಾಲ್ಕು ವರ್ಷಗಳು ಸರಿದುವು. ಆ ಕೊನೆಯ, 
ಮೂರುನಾಲ್ಕು ತಿಂಗಳಲ್ಲಿ, ಅವಳಲ್ಲಿ ಗರ್ಭಿಣಿಗೆ ಸಹಜವಾದ ವಾಂತಿ, ಮೊದ 
ಲಾದ ಚಿಹ್ನೆಗಳು ತೋರಿ ಬರುತ್ತಲೆ, ಚಂದುವಿಗೆ ಸಂತೋಷ, ಕಳವಳಗಳೆ 
ರಡೂ ಉಂಟಬಾದುವು. ಮಗಳ ಆರೋಗ್ಯದ ಸಲುವಾಗಿ ಕಳವಳ; ಆಮ್ಮ 
ನವರು ಮುಂದಿನ ಸಂತಾನವನ್ನು ಅನುಗ್ರಹಿಸಿ ತನ್ನ ಕೋರಿಕೆಯನ್ನು 
ಈಡೇರಿಸುತ್ತಿದ್ದಾಳೆಂಬ ಆನಂದ, ಈ ಅನಂದದಲ್ಲೊಂದು ಪಾಲು ಸಾಹೇಬ 
ರಿಗೂ ಇದ್ದಿತು. 

ಸಾಹೇಬರಿಗೆ ಕಾಳೂರಿನಲ್ಲಿ ಹಲವಾರು ಮನೆಗಳೂ, ಪೇಟೆಯಲ್ಲಿ 
ಆರೆಂಟು ಅಂಗಡಿಗಳೂ ಇದ್ದುವು. ಮಧ್ಯ ಪೇಟೆಯಲ್ಲಿರುವ ಅವರ ಎರಡು 
ಸಣ್ಣ ಅಂಗಡಿಗಳನ್ನು ಒಂದುಗೂಡಿಸಿ, ಅದರಲ್ಲಿ ಶಿವಪ್ಪ ಡಾಕ್ಟರರು ತಮ್ಮ 
ದವಾಖಾನೆ ತೆರೆದದ್ದಾರೆ. ಬಾಡಿಗೆ ಗೊತ್ತುಮಾಡಿದವರು ಕಿಟ್ಟಪ್ಪ ಮಾಸ್ತ 
ರರು, ಸಾಹೇಬರಿಗೆ ಶಿವಪ್ಪನವರು ಅವರ ಮಗನೆಂಬುದು ಗೊತ್ತೇ ಹೊರತು 
ತಮ್ಮಮನೆಯ ಕಾಯಿಲೆ ಕಸಾರಿಗಳಿಗೆ ಅವರನ್ನು ಕರೆಯಿಸಿದವರಲ್ಲ. ಮೊನ್ನೆ 
ಮೊನ್ನೆಯ ತನಕ ಆಸ್ಪತ್ರೆಗೇನೆ ಜನ ಕಳುಹಿಸುತಿದ್ದರು. ಆಸ್ಪತ್ರೆಯ ಡಾಕ್ಟರ 
ರಿಗೂ ಅವರಿಗೂ ತುಂಬ ಸ್ನೇಹವಿದೆ. ಡಾಕ್ಟರರು ತಮ್ಮ ಕಾರಿನಲ್ಲಿ ಕುಳಿತು, 
ಅವರ ಜವುಳಿ ಅಂಗಡಿಯ ತನಕ ಬಂದು, ಗುಡುಗುಡಿಯನ್ನು ಸೇದುವುದ 
ರಲ್ಲಿ ಭಾಗಿಗಳಾಗುತ್ತಿದ್ದರು. ಊರಿನ ಶ್ರೀಮಂತರಲ್ಲಿ ಶ್ರೀಪತಿರಾಯರೂ 
ಆಸ್ಪತ್ರೆಯ ಡಾಕ್ಟರರ ಪ್ರೋತ್ಸಾಹಕರು. ವಾಸಪ್ಪ ಸಾಹುಕಾರರ ಮನೆಯ 


೪೦ ಜಾರುವ ಜಾರಿಯಲ್ಲಿ 


ವರು ಹಾಗೂ ಅಲ್ಲ; ಹೀಗೂ ಅಲ್ಲ-- ಎಂಬಂತಿದ್ದಾರೆ. ಹೆಚ್ಚಿನ ಕಾಯಿಲೆ 
ಕಸಾರೆಗಳೆಂಬವು ಅವರಲ್ಲಿಲ್ಲ. ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಮನೆಯ 
ಹೆಂಗುಸಕೇ ಮದ್ದುಮಾಡುತ್ತಾರೆ, ತುಸು ವೂರಿದ್ದಾದರೆ ಆಸ್ಪತ್ರೆಗೆ ಹೋಗು 
ತ್ತಾರಿ; ಕೆಲವೊಮ್ಮೆ ಶಿವಪ್ಪನವರ ಬಳಿಗೂ ಹೋಗುತ್ತಾರೆ. ಅದಕ್ಕೊಂದು 
ಕಾರಣವಿದೆ. ಊರಲ್ಲಿ ಆಸ್ಪತ್ರೆ ಯಿಲ್ಲದೆ ಬಡಜನರಿಗೆ ತುಂಬ ಕಷ್ಟವಾಗಿದೆ 
ಎಂದು ಅರ್ಜಿಮಾಡಿ, ಅಸ್ಪತ್ರೆ ಸ್ಥಾಪನೆಯಾಗುವಂತೆ ಮಾಡಿದ ಕೀರ್ತಿ 
ಯಲ್ಲಿ ಅವರಿಗೂ ಒಂದು ಪಾಲಿದೆ. ಹಾಗಾಗಿ ಧರ್ಮಾಸ್ರತ್ರೆಯ ಸಂಬಂಧ 
ವನ್ನು ತೀರ ಕಡಿದುಕೊಂಡವರಲ್ಲ. 

ವೈಕುಂಠನಾಗಲಿ, ಅವನ ಸೋದರ ಮಾಧವನಾಗಲಿ, ನಾಲ್ಕುಮಾರು 
ದೂರದಲ್ಲಿರುವ ಶಿವಪ್ಪನವರಲ್ಲಿಗೆ ಹೋಗಿ ಬರುವುದು ಅಧಿಕ. ಹರಟೆಗೂ 
ಹೋಗಿ ಬರುತ್ತಾರೆ; ಮದ್ದಿಗೂ ಹೋಗಿಬರುತ್ತಾರೆ. ಮಾಧವನೇಕೋ 
ಈಚೀಚೆಗೆ ಅಷ್ಟೊಂದು ಆರೋಗ್ಯವಂತನಾಗಿಲ್ಲ. ನಿತ್ಯ ಜೀವನದಲ್ಲಿ ವೈದ್ಯರು 
ಅನಿವಾರ್ಯ ಎಂಬಷ್ಟು ಅವನ ಆರೋಗ್ಯ ಕೆಡುವುದುಂಟು, ಅವನ ಕಾಯಿ 
ಲೆಗಳು ಮನೆಯ ಮದ್ದಿನಿಂದ ನೀಗದಂಥವು. ಆಸ್ಪತ್ರೆಯ ವೈದ್ಯರ ಬಳಿಗೆ 
ಆತ ಹೋಗಲಾರ. ಅದರಿಂದ ಬೇಡದ ಸಮಾಚಾರಗಳು ತಂದೆಯ ನಿಗೆ 
ಮುಟ್ಟಬಹುದು. ಅವನ ಮನಸ್ಸು ಕೆಟ್ಟದ್ದಲ್ಲ; ಆದರೆ ನಡತೆ ಸಭ್ಯವಾಗಿಲ್ಲ; 
ದುಂದುಗಾರಿಕೆಗೆ ಮಿತಿಯಿಲ್ಲ. ತಂದೆ ಅವನ ಗೊಡವೆ ಬೇಡವೆಂದು ಅವ 
ನಿಗೆ ಬೇಕೆಯೇ ಅಂಗಡಿಯನ್ನು ಮಾಡಿಕೊಟ್ಟರು. ವಯಸ್ಸು ತುಂಬಿದಾಗ 
"ತನ್ನ ಕರ್ತವ್ಯವೆಂದು? ಅನುಕೂಲವಂಕರ ಮನೆಯಿಂದ ಹೆಣ್ಣು ತಂದು 
ಲಗ್ಗ ಮಾಡಿಸಿದರು. ಅನಂತರ ಮಾಧವ ಸಂಸಾರ ಹೂಡಿ ಬೇರಿಯೇ ಮನಸಿ 
ಯನ್ನು ಮಾಡಿದ. ಹಿರಿಯರಿರುವಾಗಲೇ ಮನೆಯನ್ನೊಡೆದು ಹೊರಗೆ 
ಬಂದ ಅವನ ವಿಚಾರದಲ್ಲಿ, ಊರವರು ಬೇಕಾದಂತೆ ಆಡಿಕೊಂಡರು. ಆದಕೆ 
ಅವನದ್ದೊಂದು ಗುಣ-- ಅವನನ್ನು ಹೊಗಳಿದವರಿಗೆ, "ನೀನೇ ದೇವರು? 
ಎಂದವರಿಗೆ ಎಷ್ಟೂ ಸಹಾಯವನ್ನೂ ಮಾಡುವ ಧೀರ. ಅಂಥ ಗುಣ ಅವನ 
ಮನೆಯವರಿಗಿಲ್ಲ. ಮನೆಯವರು ಹಿರಿಯರಿಂದಲೂ ನಡೆಸಿಕೊಂಡು ಬಂದಿ 
ರುವ ಹಬ್ಬ ಹುಣ್ಣಿಮೆಗಳಲ್ಲೋ, ಮದುವೆ, ಮುಂಜಿಗಳಲ್ಲೋ ತಮ್ಮ ಗೌರ 
ವಕ್ಕೆ ವ್ಯತ್ಯಯ ಬಾರದ ರೀತಿಯಲ್ಲಿ ನಡೆಯುತ್ತಾರಾದರೂ, "ಇಂಥವ ಕಷ್ಟ 
ದಲ್ಲಿದ್ದಾನೆ' ಎಂದು, ಮರುಕದಿಂದ ದಾನಮಾಡುವವರಲ್ಲ. ಅದಕ್ಕೆ ಸಮಾ 


ಜಾರುವ ದಾರಿಯಲ್ಲಿ ೮೧ 


ಧಾನ ಉಂ. *ಈ ಮನೆ ನನ್ನೊಬ್ಬನದ್ದೇನು? ತಮ್ಮಂದಿರು, ಅವರ 
ಮಕ್ಕಳು ಮರಿಗಳು ಇರುವ ಕುಟುಂಬದ ಮನೆಯಲ್ಲಿ ನನ್ನಿಚ್ಛೆಯಂತೆ ನಡೆದರೆ 
ಉಳಿದವರೇನೆಂದಾರು?”ಎಂಬ ಸಮಾಧಾನದ ಮಾತಿದೆ.ವಾಸಪ್ಪಯ್ಯನವರು 
ಹಾಗೆ ಹೇಳುವುದೂ ಸಹಜ. 

ಕಾಳೂರಿನ ದಿನಮಾನವು ಇಂತೆ ಸರಿಯುತ್ತಿದ್ದ ಸಮಯದಲ್ಲೊಂದು 
ದಿನ, ಕಾರ್ವಿ ವೆಂಕಟುವು ಡಾಕ್ಟರ” ಶಿವಪ್ಪ ನವರ ದವಾಖಾನೆಗೆ ಬಂದು 
“ಡಾಕ್ಟರರೇ, ಒಂದು ಮಾತಿದೆ ನಿಮ್ಮಲ್ಲಿ; ಈಚೆಗೆ ಬರುತ್ತೀರಾ?” ಎಂದು 
ಕೇಳಿದ. ಊರವರು ಯಾರು ಬಂದರೂ ಜಂಭವಿಲ್ಲದ ನಡತೆ ಅವರದ್ದು. 
ಈಜೆನೆ ಬಂದರು; “ಏನಪ್ಪ?” ಎಂದು ಕೇಳಿದರು, 

“ಮತ್ತೇನಿಲ್ಲ; ಸಾಹೇಬರು ಹೇಳಿ ಕಳುಹಿಸಿದ್ದಾರೆ-ಅವರ ಗುಲಾಬಿಗೆ 
ಏನೇನೂ ಹುಷಾರಿಲ್ಲ; ಒಂದು ಸಾರಿ ಬಂದು ಪರೀಕ್ಷೆಮಾಡಿ ನೋಡಲಿ 
ಎಂದರು. ಹೋಗಿ ಬರುತ್ತೀರಾ? ಈಗಲೇ ಹೋಗಬೇಕೆಂದಿಲ್ಲ. ಸಂಜೆಗೆ 
ಹೋದರೂ ಸಾಕು. ಬೇಕಾದರೆ-ನಾನೂ ನಿಮ್ಮ ಜತೆಗೆ ಬರುತ್ತೇನೆ.? 

“ಆಗಲಪ್ಪ” ಎಂದರು ಶಿವಪ್ಪನವರು. ಅವರಿಗೆ ಸೋಜಿಗವಾಯಿತು; 
ಸಾಹೇಬರು ತನ್ನ ಧನಿಗಳಾದರೂ, ಈ ತನಕ ಯಾವುದಕ್ಕೂ ತನ್ನನ್ನು ಕರಿ 
ಯಿಸಿದವರಲ್ಲ. ಈಗ ಅವರಾಗಿ ಕರೆಯಲು ವೆಂಕಟುವನ್ನು ಕಳುಹಿಸಿದ್ದನ್ನು 
ನೋಡಿ ಆಶ್ಚರ್ಯವಾಯಿತು. ಸರಕಾರಿ ಆಸ್ಪತ್ರೆಯ ಡಾಕ್ಟರರಾದ ಮಡ 
ಗಾಂವಕಾರರು ಅವರಲ್ಲಿಗೆ ನಿತ್ಯ ಹೋಗಿ ಬರುವವರು. ಈ ಅನುಮಾನದಿಂದ 
“ಏನು, ಆಸ್ಪತ್ರೆಯ ಡಾಕ್ಟರರು ಊರಲ್ಲಿಲ್ಲವೆ?” ಎಂದು ಕೇಳಿದರು. 

“ಅವರಿದ್ದಾರೆ; ಆದರೆ ಅವರು ಇದಕ್ಕೆಲ್ಲ ಪ್ರಯೋಜನವಿಲ್ಲ. ನಾಳೆ 
ಅವಳಿಗೆ ಹೆರಿಗೆ ಕಷ್ಟವಾದರೂ ನೀವೇ ಬೇಕೆಂದು ನನಗೂ ಗೊತ್ತು, ಅದು 
ಅವರಿಗೂ ಗೊತ್ತು; ಊರವರಿಗೆಲ್ಲಾ ಗೊತ್ತು-ಹೆರಿನೆಯ ವಿಚಾರದಲ್ಲಿ ನೀವು 
ಬುದ್ಧಿ ವಂತರೆಂಬುದು, ಅದೊಂದು ಕೆಲಸಕ್ಕೆ ಮಡಗಾಂವಕರರನ್ನು ನಂಬಿ 
ದರಾಗದೆಂದು ನಾನು ಸಾಹೇಬರಿಗೆ ಹೇಳಿದ ಮೇಲೈ ಅವರು ಅದಕ್ಕೊಪ್ಪಿ 
(ಹೇಳಿ ಬಾ' ಎಂದರು. ಬಂದೆ.” 

“ಆಗಲಿ, ನನ್ನ ಬಗ್ಗೆ ನಿನ್ನ ಶಿಫಾರಸೂ ಇದಿಯೆಂದಾಯಿತು” ಎಂದು 
ಅವನನ್ನು ಕಳುಹಿಸಿಕೊಟ್ಟರು. 
"ಆದರೆ ಇಷ್ಟುಮಾತನ್ನು ಹೇಳಲು, ಗುಟ್ಟಾಗಿ ಹೊರಗೇತಕ್ಕೆ ಕರೆದ? 


ನಕ್ಕು, 


೪೨ ಜಾರುವ ದಾರಿಯಲ್ಲಿ 


ಎಂದು ಶಿವಪ್ಪನವರಿಗೂ ಹೊಳೆಯಲಿಲ್ಲ. ಪ್ರಾಯಶಃ; ತನ್ನನ್ನು ಕಠಿದ ಸುದ್ದಿ 
ಮಡಗಾಂವಕರಿಗೆ ತಿಳಿದು, ಅವರಿಗೆ ಸಿಟ್ಟುಬರಬಾರದು-ಎಂಬುದರಿಂದಿರ 
ಬಹುದು-ಎಂದು ಊಹಿಸಿದರು. ವೆಂಕಟು ಬರುವ ಹೊತ್ತಿಗೆ, ಮಾಧು ಡಾಕ್ಟ್ರ 
ರರ ಮೇಜಿನ ಹತ್ತಿರವೇ ಕುಳಿತಿದ್ದ. ಈ ಅನುಸಂಧಾನವನ್ನು ನೋಡಿ ಆತ 
“ಏನು, ನಮ್ಮ ಕಾರ್ನಿಯರ ಗುರಿಕಾರ ಬಂದದ್ದು?” ಎಂದು ಕೇಳಿದ. 

“ಏನಿಲ್ಲ. ಒಂದು ಕೇಸಿಗೆ ಕರೆಯಲಿಕ್ಕೆ.? 

“ಎಲ್ಲಿಗೊ?” 

“ನಮ್ಮ ಸಾಹೇಬರು ಇಟ್ಟುಕೊಂಡವಳಿಲ್ಲವೆ?... ಅವಳ ಹೆಸರೇ 
ನೇನೋ ಹೇಳಿದ-ಅವಳು ಗರ್ಭಿಣಿಯೆಂದು ಕಾಣುತ್ತದೆ. ನೋಡಿ ಬರಲು 
ಹೇಳಿದ.” ಮುಂದೆ, ಅಲ್ಲಿ ನೆರೆದವರನ್ನು ಒಬ್ಬೊಬ್ಬರನ್ನಾಗಿ ಕರಿದು, ವಿಚಾ 
ರಿಸಿ, ಮದ್ದು ಕೊಡತೊಡಗಿದೆ. 

ಅವರು ಊರಿಗೆ ಬಂದು ಮೂರು ವರ್ಷಗಳು ಸಂದಿವೆಯಾದರೂ 
ಇನ್ನೂ ಸಮನಾದ ಒಬ್ಬ ಕಂಪೌಂಡರನು ಅವನಿಗೆ ದೊರಕಿಲ್ಲ. ಅರ್ಧಮರ್ಧ 
ತರಬೇತಿಯಾದ ಒಬ್ಬ ಹುಡುಗ ಜತೆಗಿದ್ದಾನೆ. ಚಿಕಿತ್ಸೆಗಾಗಿ ಬರುವ ಜನರು 
ಸಾಕಷ್ಟು ಇದ್ದಾರೆ. ಜನವನ್ನು ಬೆದರಿಸುವ ಬೆಲೆ ಹೇಳುವವರಲ್ಲ. ಕೈಗುಣ 
ಚೆನ್ನಾಗಿದೆ-- ಎಂಬ ಮಾತು ತುಂಬ ಪ್ರಚಾರವಾಗಿದ್ದುದರಿಂದ ದಿನವೆಲ್ಲ 
ತುಂಬ ದುಡಿಯಬೇಕಾಗುತ್ತದೆ. ಹೀಗಾಗಿ ದವಾಖಾನೆಯನ್ನು ಬಿಟ್ಟು 
ಸಂಜೆಯ ತನಕ ಹೊರಡುವುದಾಗಲಿಲ್ಲ. ಸಂಜೆಗೆ-ಬಂದವರಿಗೆಲ್ಲ ಮದ್ದು 
ಕೊಟ್ಟು, ಕಳುಹಿಸಿಕೊಡುವ ಗಳಿಗೆಗೆ ಸಮನಾಗಿ ವೆಂಕಟು ಅವರನ್ನು ಕರಿ 
ಯಲು ಬಂದ. ಅವನ ಜತೆಗೆ ಮದ್ದಿನ ಚೀಲವನ್ನು ಹಿಡಿದುಕೊಂಡು 
ಹೊರಟರು. ಗುಲಾಬಿಯ ಮನೆಗೆ ಹೋಗುವಾಗ, ಚಾವಡಿಯಲ್ಲಿ ಖುದ್ದು 
ಸಾಹೇಬರೇ ಕಾದು ಕುಳಿತಿದ್ದರು. ಅವರು ವಂದಿಸಿ “ಡಾಕ್ಟರರೇ, ನಿಮ್ಮ 
ಸ್ನೇಹ ಹೆಚ್ಚಿ ಲ್ಲದಿದ್ದರೂ ನಿಮ್ಮತಂದೆ ನಮಗೆ ತುಂಬ ಬೇಕಾದವರು; ಗುರು 
ತಿನವರು” ಎಂದು ಪೀಠಿಕೆಹಾಕಿ, ಗುಲಾಬಿಯನ್ನು ಕರೆದು, ಅನಂತರ “ನಮ್ಮ 
ಗುಲಾಬಿಗೆ ನೋಡಿ, "ಡಾಕ್ಟರರೇ, ನಾಲ್ಕಾರು ದಿನಗಳಿಂದ ತಪ್ಪದೆ ಜ್ವರ ಬರು 
ತ್ತಿದೆ; ಮುಖದಲ್ಲಿ ರಕ್ತದ ಛಾಯೆಯಿಲ್ಲ. ತ್ರಾಣ ಏನೇನೂ ಇಲ್ಲ. ನಮ್ಮ 
ಮನೆಯ ಡಾಕ್ಟರರು ಮಡಗಾಂವಕರರೆಂದು ನೀವು ಬೇಸರಮಾಡಬಾರದು. 
ಹೆರಿಗೆಯ ಬಾಬತ್ತಿನಲ್ಲಿ ಅವರಷ್ಟು ನಂಬಿಕೆಯವರಲ್ಲ ಎನ್ನುತ್ತಾರೆ. 


ಜಾರುವ ದಾರಿಯಲ್ಲಿ ಆತಿ 


ಪಳೆ ಜೊಚ್ಚ ಲು ಬಸಿರಿಯಾಗಿದ್ದರಿಂದ ನಿಮ್ಮನ್ನು ಸರೆಯಿಸಿದ್ದು. ನಮ್ಮ 
ವೆಂಕಟು ನಿಮ್ಮ ವಿಷಯವಾಗಿ ಬಹಳ ಹೊಗಳುತ್ತಾನೆ ನೆ? ಎಂದು “ಅವರನ್ನು 
ಹೊಗಳಿದರು. ಶಿವಪ್ಪ ನವರು ರೋಗಿಯನ್ನು ಪ್ರಶ್ನಿಸುತ್ತ, ಪರಿಶೀಲಿಸುತ್ತ. 
ನಡುನಡುವೆ ಬಾಯಿ ಹಾಕಿ ಕಾರಣ ಹೇಳುತ್ತಿರುವ 'ಚೆಂದುವಿಗೆ “ತಡೆಯಿರಿ, 
ಸುಮ್ಮನಿರಿ” ಎಂದು ಹೇಳುತ್ತ, ಪರೀಕ್ಷಿಸುತ್ತಿದ್ದಾಗ ಸಾಹೇಬರು “ಇದಕ್ಕೆ 
ಎಷ್ಟು ಖರ್ಚಾದರೂ ಚಿಂತೆಯಿಲ್ಲ. ಅವಳನ್ನು ಬಚಾಯಿಸುವ ಜವಾಬ್ದಾರಿ 
ನಿಮ್ಮದು” ಎಂದು ತಿರುಗಿ ವಿನಂತಿಮಾಡಿದರು. 

ರ ಪ್ರಯತ್ನವನ್ನು ಮಾಡುತ್ತೇನೆ; ದೇವರು ಸಹಾಯ 
ಮಾಡುತ್ತಾನೆ”... ಎನ್ನು ಪ್ರದಕೊಳಗಾಗಿ, ಚಂದು “ದೇವರಿಗೊಂದು ರಂಗ 
ಪೂಜೆಯ ಹರಕೆ ಹೇಳಿಕೊಂಡಿದ್ದೆ ನೆ” ಎಂದೂ ಆಯಿತು. 

ಅಲ್ಲಿಂದ ಒಂದು ತಿಂಗಳ ತನಕ್ಕ ಪ್ರತಿ ನಿತ್ಯವೆಂಬ ಹಾಗೆ, ಶಿವಪ್ಪನವರು 
ಆಕೆಯ ಮನೆಗೆ ಹೋಗಿ ಬರತೊಡಗಿದರು. ಕೆಲವು ಬಾರಿ ವೆಂಕಟು ಅವರ 
ಜತೆಗೂಡಿ ಹೋಗುವುದುಂಟು; ಕೆಲವುಬಾರಿ ಒಬ್ಬರೇ ಹೋಗುವುದುಂಟು. 
ತಾತ್ಕಾ ಲಿಕ ಜ್ವರವನ್ನು ನಿಲ್ಲಿಸಿದರು. ಅಶಕ್ತಿ ಯ ನಿವಾರಣೆಗೆ ಕೆಲ್ಸಿಯಂ 
ಮೊದಲಾದ ಧಾತುಗಳ ಇಂ ಚೆಕ್ಷನ್‌ ಕೊಟ್ಟರು. ಹೆರಿಗೆಯ ಅವಧಿ ಸನೂಪಿ 
ಸಿದ ಹಾಗೆ ಅವಳ ಶರೀರ ಪುಬ್ಬ "ಸೂಂಡು ಬಂದಿತು. ಮೈಯ ಬೇನೆ ಮಾಯ 
ವಾಗುತ್ತ ಬಂದರೂ, ಗುಲಾಬಿಯ ಮಾನಸಿಕ ಬೇನಿ ಅಳಿದಂತೆ ಕಾಣದು, 
ಅದನ್ನು ತನ್ನಷ್ಟ ಕ್ಸ ಮೆಲುಕಾಡುತ್ತಿ ದ್ವವಳು ಅವಳೇ. ಆ ಕಾಲದಲ್ಲಿ-- 
ಕು ಸತ ತೀ ಉಳಿದರೀನು?” ನಂಬ ಯೋಚನೆ ಅವಳೆ ಮನಸ್ಸಿನಲ್ಲಿ 
ಮಿಂಚಿಮಾಯವಾಗುತ್ತಲಿತ್ತು. ಮೊಮ್ಮಗಳ ಚಂತೆ, ಆತುರಗಳಿನ್ನು.. ನಾ 
ರುವ ವ್ಯಾಕುಲ ಚಂದುವಿಗಿತ್ತು. “ಹೆರಿಗೆಯ ಕಾಲದಲ್ಲಿ ಏನಾಗುತ್ತದೆಯೋ 
ಏನೋ? ಏನೇನೂತ್ರಾಣವಿಲ್ಲ. ಆ ವೇಳೆಗೆ ಖಂಡಿತ ಬರುತ್ತೀರಲ್ಲ. ಊರಿನ 
ಅಗಸಗಿತ್ತಿಯರೂ ಬೇಡ; ಸೂಲಗಿತ್ತಿಯರೂ ಬೇಡ” ಎಂಬ ವಿನದಿನದ 
ಒತ್ತಾಯ ಅವಳದ್ದು." ಹಾಗೇನೂ ಆಗಲಾರದು,ಯಾರೂ ಬೇಕಾಗಲೂರರು” 
ಎಂದು ಶಿವಪ್ರನವರು ಹೇಳುತ್ತಿದ್ದರು. 

ಹೆರಿಗೆಯ ವಿಚಾರದಲ್ಲಿ ಮಡೆಗಾಂವಕರರಿಗೆ ಒಲೈಯ ಹೆಸರು ಬಂದಿ 
ರಲಿಲ್ಲ. ಒಂದೆರಡು ಕಡೆಗಳಿಗೆ ಅವರು ಹೋಗಿ ಶಿಶುವೂ ಸತ್ತು, ಬಾಣಂತಿ 
ಯೂ ಸತ್ತು ಕೆಟ್ಟಮಾತು ಬಂದಿತ್ತು. ಆ ವಿಷಯದಲ್ಲಿ ಅವರಿಗೆ ಅಧೈರ್ಯ; 


೮೪ ಜಾರುವ ದಾರಿಯಲ್ಲಿ 


ಅಳುಕು. ಅಲ್ಲದೆ ಹ ಫ್ರಿಯ ಜನರ ಬಾಯಲ್ಲಿ ಒಂದು ಯಶಸ್ಸು ಹತ್ತಾಗುವ 
ಒಂದಕ್ಕೆ ನೂರಾಗುತ್ತದೆ. ಹೀಗಾಗಿ «ಮಡಗಾಂವ 


ಮೊದಲೇ, ಅಪಯಶ 
ಳಲ್ಲಿ ಬದ್ಧಿವಂತರು ನಿಜ; ಹೆರಿಗೆಗೆ ನಾಲಾಯಕು, 


ಸ 
ಕರರು ಅನೇಕ ವಿಚಾರ 
ನಂಬಿದರೆ ಪ್ರಾಣವೇ ಹೋದೀತು? ಎಂಬ ಸುದ್ದಿಯು ಕಾಳೂರಿನಲ್ಲೆ ಲ್ಲ 
ಪ್ರಚಾರವಾಗಿತ್ತು. ಆ ಸುದ್ದಿ ಚಂದುನಿನ ಕಿನಿಯನ್ನೂ ಸೇರಿತ್ತು. ಅಲ್ಲಿಂದ 
ಆಕೆ “ಡಾಕ್ಟರರನ್ನು ಕರಿಯಿಸುವುದಿದ್ದರೆ ಮಡಗಾಂವಕರರು ಬೇಡವೇ 
ಬೇಡ” ಎಂದು ವರಾತ ಹಿಡಿಯತೊಡಗಿದಳು. ಸಾಹೇಬರು ಅವರನ್ನೆಲ್ಲಾ 
ದರೂ ಕರಿಯಿಸಿಯಾಕೆಂಬ ಭೀತಿಯಿಂದ, ವೆಂಕಟುವಿಗೆ ಶರಣುಹೋಗಿ, 
ಆವನ ಮಧ್ಯಸ್ಮಿಕೆಯಿಂದಾಗಿ ಶಿವಪ್ಪಡಾಕ್ಟರರು ಮನೆಗೆ ಬರುವಂತಾಯಿತು. 
ಒಾಗೆ ಬಂದುದರಿಂದ ಚಂದುವಿಗೆ ತುಂಬ ಧೈರ್ಯವೂ ಆಯಿತು. 
ಹೆರಿಗೆಯ ದಿನಕ್ಕೆ ಎರಡು, ಮೂರು ದಿನಗಳಿಗೆ ಮುಂಚಿತವಾಗಿಯೇ, 
ನೋವು ಬರತೊಡಗಿ ಗುಲಾಬಿ ಕಂಗಾಲಾದಳು. ಈ ತನಕ ಯಾವ ಬಗೆಯ 
ನೋವನ್ನೂ ಅವಳು ಕಂಡವಳೆಲ್ಲ. ನೋವು ಬಂದಾಗಲೆಲ್ಲ ಶಿವಪ್ಪನವರಲ್ಲಿಗೆ 
ಜನ ಹೋಗುತ್ತದೆ. ಅವರು ಬಂದು “ಏನಿಲ್ಲ, ಇನ್ನೂ ದಿನವಿದೆ?” ಎಂದು 
ಹೇಳಬೇಕಾಗುತ್ತಿತ್ತು. ತಮ್ಮ ಧನಿಗಳಿಗಾಗಿ ಈ ವಿಚಾರದಲ್ಲಿ ವೆಂಕಟು 
ವಹಿಸುತ್ತಿದ್ದ ಆಸಕ್ತಿಯು ಚಂದುನಿಗಿಂತ ಕಡಿಮೆಯಾಗಿರಲಿಲ್ಲ. ಈ ಬಗೆಯ 
ಆಸಕ್ತಿಯನ್ನು ವಹಿಸುತ್ತಿದ್ದ ಮೂರನೆಯ ವ್ಯಕ್ತಿಯೆಂದರೆ ಅದು ಮಾಧವ. 
ಆತ ಡಾಕ್ಟರರಲ್ಲಿಗೆ ಬಂದು, ಒಂದೆರಡು ತಾಸಿನ ಹರಟಿಹೊಡೆದು ಹೋಗು 
ವವನು. ಪ್ರತಿದಿನವೂ “ಇವತ್ತಿಲ್ಲಿಗೆ ಹೋಗಿದ್ದಿರಿ?” ಎಂದು ವಿವರ ಕೇಳು 
ವುಡುಂಟು. “ನಿನ್ನಿ ಗುಲಾಬಿಯ ಮನೆಗೆ ಹೋಗಿದ್ದೀರಂತಲ್ಲ? ಅಂತಹ 
ಹೆಚ್ಚಿನ ಕಾಯಿಲೆಯೇನು?” ಎಂದು ಕೇಳುವುದುಂಟು. ಆ ಒಂದು ಶಿಂಗಳ 
ಅವಧಿಯಲ್ಲಿ ಗುಲಾಬಿಯ ಆರೋಗ್ಯವನ್ನು ಕುರಿತಾಗಿ ಅಷ್ಟು ವಿಚಾರಿಸು 
ತಿದ್ದುದನ್ನು ಕಂಡು, ಶಿವಪ್ರನವರು “ಏನು ಮೆದ್ದು? ಮನೆಯವರು ಹುಷಾ 
ರಿಲ್ಲದೆ ಇದ್ದಾಗ ಕೇಳುವುದಕ್ಕಿಂತ ಹೆಚ್ಚಾಗಿ ಗುಲಾಬಿಯ ಸುದ್ದಿ ಕೇಳುತ್ತೀ 
ಯಲ್ಲ? ಅವಳ ಮೇಲೇನು ಕಣ್ಣೊ!” ಎಂದು ಪರಿಹಾಸ್ಯ ಮಾಡಿದರು. ಈ 
ಬಹಿರಂಗವಾದ ಚೇಷ್ಟೆಗೆ ಆತ ಏನು ಉತ್ತರ ಕೊಟ್ಟಾನು? *ಹೂಂ--ಬರಿದೆ. 
ಕೇಳಿದೆ. ನನಗೆ ಅವಳು ಸತ್ತರೇನು? ಬದುಕಿದರೇನು” ಎಂದ ಮಾಧು. 
ಮಾಧವ ಹೊರಟುಹೋದ ಬಳಿಕ, ಈ ಎಲ್ಲ ಸುದ್ದಿಗಳನ್ನು ಕಿವಿ 


ಜಾರುವ ದಾರಿಯಲ್ಲಿ ಲಸಿ 


ನಿಮಿರಿಸಿ ಕೇಳುತ್ತ ನಿಂತ ಕಂಪೌಂಡರ್‌ ಶೀನು, ಡಾಕ್ಟರರ ಜ್ಞಾನ ಹೆಚ್ಚಿ ಸು 
ವುದಕ್ಕೆ ತಾನು ಕೇಳಿದ, ಮಾಧು ಗುಲಾಬಿಯರ ಪ್ರ fe ದ ಹಳೆಯ. ತ 
ಗಳನ್ನ ಬಿತ್ತರಿಸಿದ, ಅದರಿಂದ ಆತನ ಕುತೂಹಲಕ್ಕೆ ಕಾರಣವೇನೆಂದು 
ಡಾಕ್ಟ ಗೂ ತಿಳಿಯಿತು. ಆದರೂ “ಈ ಮಾಧು ಸ ಹೆಣ್ಮರ ುಳ 
ನಪ್ಪ! | ಎಂದು ನಗದೆಹೋಗಲಿಲ್ಲ. 

ಒಂದು ರಾತ್ರಿ ಡಾಕ್ಟರರು ಊಟ ಮುಗಿಸಿ ಇ೦ದುವಿನೊಡನೆ ಕುಳಿತು 
ಮಾತನಾಡುತ್ತಿದ್ದಾಗ “ಇವತ್ತು ಮಾತ್ರ ಸುಖವಾಗಿ ಮಲಗುವ ಹಾಗಿಲ್ಲ; 
ಯಾವ ಗಳಿಗೆಯಲ್ಲಿ ನೋಟೀಸು ಬಂದರೂ ಬಂದಿತೆ? ಎಂದರು. 

“ಎಲ್ಲಿಂದ?” ಎಂದು ಕೇಳಿದಳು ಆಕೆ. 

“ಅಳ್ಲೊ ಬಳು ಗುಲಾಬಿ ಎಂಬವಳು ಇದ್ದಾಳಲ್ಲ. ಅವಳ ಬಾಣಂತಿ 
ತನ್ನಭಾಗಚಾ; ಈ ಹೆರಿಗೆಯ ಕೆಲಸವೆಂದರೆ ಸಾಕುಬೆ ತೀಕಾಗುತ್ತದೆ, ತ 

ತಿ 


ಬೇತಿಯಾದ ಒಬ, ಮಿಡ್‌ವೈಫ್‌ಇದ್ದರಿಎನಲ್ಲ ಘು ? ಆಂ ಸತ 
ಬ ಲ ಬು [Ne 
ರಿಗೆ ಕೊಡಲು ನನ್ನಲ್ಲಿ ಹಣವಿದೆಯೆ? ಊರಿನಲ್ಲಿ ತರಬೇತಾದವರೂ ಇಲ್ಲ. 


ಳಿದ್ಧಾಳೆ. ಅವಳನ್ನು ನಾನು ಕರೆಯಿಸುವ ಇ. 
ಎಂದು ಸುಖದುಃಖ ಹೇ ೪ಿಕೊಳ್ಳುತ್ತಿ ದ್ಹಾಗಲೇ ಅವನಿಗೆ ಕರೆ ಬಂದಿತು. 
ಮತ್ತಾರು? ವೆಂಕಟುವೇ ಬಂದಿದ್ದೆ. ಅವಸರ ಅವಸರವಾಗಿ ಹೊರಟರು. 
ಮದ್ದಿನ ಚೀಲವನ್ನು ಹಿಡಿದರು; "ಕಂದೀಲನ್ನು ವೆಂಕಟು ಹಿಡಿದುಕೊಂಡ. 
ಅಂಗಡಿಗೆ ಹೋಗಿ, ಬಿಟ್ಟುಬಂ ದಿದ್ದ ಶಸ್ತ್ರಸಲಕರಣೆಗಳನ್ನು ಹಿಡಿದುಕೊಂಡು 
ಗುಲಾಬಿಯ ಮನೆಗೆ ಧಾವಿಸಿದರು. ಜಗುಲಿಯಲ್ಲಿ ಮುಗುದುಮ್‌ ಸಾಹೇ 
ಬರು ಭೀತರಾಗಿ ಕುಳಿತಿದ್ದರು. «ಡಾಕ್ಟರು ಬಂದರು!” ಎಂದೊಡನೆಯೇ 
ಮುಖ ಪೆಚ್ಚುಗಟ್ಟಿದ ಚಂದುವು ಹೊರಕ್ಕೆ ಬಂದು, ತತ್ತರಿಸುತ್ತ ಅವರನ್ನು 
ಕರೆದುಕೊಂಡು ಹೋದಳು. ಒಳಗೆ ಹೋಗಿ ಗರ್ಭಿಣಿಗೆ ಮದ್ದನ್ನು ಚುಚ್ಚಿ, 
ಸಹಾಯಕ್ಕೆ ನೆರಿಕರೆಯ ಒಬ್ಬಿಬ್ಬರು ಹೆಂಗುಸರಿಗೆ ಬರಹೇಳಿ,ಮುಂದೆ ಬೇಕಾ 
ಗುವ ಲೋಶನು, ಕತ್ತರಿ, ಹಗ್ಗ ಮೊದಲಾದ ಸರಂಜಾಮುಗಳನ್ನು ತೆಗೆ 
ದಿರಿಸಿದರು. ಕಾದು, ಬೇಸರಿಸಿ, ಒಳಗೆ, ಹೊರಗೆ ಹೋಗಿಬರುತ್ತ “ಅಂಥ 
ಆತುರವೇನಿಲ್ಲ” ಎಂದು ಸಾಹೇಬರಿಗೆ ಹೇಳುತ್ತ, ಹೊತ್ತು ಕಳೆದರು. 
ಹೆರಿಗೆಯ ವೇಳೆ ಬರುತ್ತಲೇ, ಒಳಕ್ಕೆ ಹೋದ ಅವರು, ಒಂದು ತಾಸು 
ಕಳೆದರೂ ಹೊರಕ್ಕೆ ಬರಲಿಲ್ಲ. ಇಕ್ಕಳದ ಬಲವಿಲ್ಲದೆ ಹೆರಿಗೆ ಸಾಗಲಿಲ್ಲ. 


೮೬ ಜಾರುವ ದಾರಿಯಲ್ಲಿ 


ಮಗು ಬಾರದೆ ಹೋದರೆ ಅದನ್ನುಕತ್ತರಿಸಬೇಕಾದೀತೋ ಎಂಬ ಚಿಂತೆಯೂ 
ಉಂಟಾಯಿತು. ಅಂತೂ ಗುಲಾಬಿ ಒಮ್ಮೆ ಸಾರಾದಳು-ಮಗು ನೆಲಕ್ಕೆ ಬಿದ್ದು, 
ತಾನು ಜಗತ್ತಿಗೆ ಬಂದ ಸುದ್ದಿಯನ್ನು ಧ್ವನಿಸಿದಾಗ, ಹೊರಗಿನವರಿಗೆ ಸಂ 
ತೋಷವಾಯಿತು. ಬಾಣಂತಿಯ ಯಾವತ್ತೂ ಸೇವೆ ನಡೆಯಿಸಿ, ಡಾಕ್ಟರರು 
ಹೊರಕ್ಕೆ ಬರುವಾಗ ಅವರನ್ನು ನೋಡುವಂತಿರಲಿಲ್ಲ; ಮುಖ, ಮೈಗಳೆಲ್ಲ 
ಬೆವತಿದ್ದುವು; ಉಜ್ಜಿಕೊಳ್ಳುತ್ತಿದ್ದರು; ಉಡುಗೆಯೆಲ್ಲ ರಕ್ತಮಯವಾಗಿತ್ತು. 
ಅಲ್ಲೇ ನಿಂತು ಮನೆಗೆ ಜನ ಕಳುಹಿಸಿ ಬಟ್ಟೆಬರೆಗಳನ್ನು ತರಿಸಿಕೊಂಡು, 
ಸ್ನಾನ ಮುಗಿಸಿ, ವಸ್ತ್ರ ಬದಲಿಸಿಯೇ ಹೊರಬೀಳಬೇಕಾಯಿತು. 

ಅನಂತರ ಮುಗುದುಮ್‌ ಸಾಹೇಬರ ಗೆಲುವನ್ನು ಹೇಳಲು ಮಾತೇ 
ಸಾಲದು. ವೆಂಕಟು ಹೊರಕ್ಕೆ ಬಂದು, ಡಾಕ್ಟೆರರ ರೂಪವನ್ನು ನೋಡಿಯೇ 
“ಭೇಷ್‌” ಎಂದುಕೊಂಡು, ಅವರ ಬಟ್ಟೆತಂದುಕೊಟ್ಟ. ನೀರು ಕಾಯಿಸಿದ್ದ. 
“ಒಂದು ಜೀವ ಉಳಿಸಿದಿರಿ” ಎಂದು ಮೇಲಿಂದ ಮೇಲೆ ಹೇಳಿದ. ಅಪ್ಟೆಲ್ಲ 
ತೃಪ್ತಿಯ ಮಾತುಗಳು ಅವರಿಬ್ಬರ ಬಾಯಿಂದ ಬಂದರೂ, ಅಡ್ಡಗೋಣು 
ಹಾಕಿ ಮುದುಕಿಯಾದ ಚಂದು ನುಡಿದೊಂದು ಮಾತು ತೀರ ಭಿನ್ನ ಶ್ರುತಿ 
ಯಲ್ಲಿತ್ತು: “ಹೆಣ್ಣಲ್ಲ; ಗಂಡು” ಎಂಬ ಪ್ರಲಾಪವದು. 

ಶಿವಪ್ಪನವರು ನಗುತ್ತ “ಅದೊಂದು ವಿದ್ಯೆ ನಮಗೆ ಕಲಿಸಲಿಲ್ಲ” 
ಎಂದರು. 

ಮರುದಿನ ಡಾಕ್ಟರರು ತಮ್ಮ ದವಾಖಾನೆಗೆ ಬರುವಾಗ ಹೊತ್ತು 
ವೂರಿತ್ತು. ಹಿಂದಣ ರಾತ್ರಿ ಮನೆಗೆ ಹೋಗಿ ಮಲಗುವಾಗ ಮೂರು ಗಂಟಿ 
ಯಾಗಿತ್ತು; ಬೆಳಿಗ್ಗೆ ಏಳುವಾಗ ಎಂಟು ಗಂಟಿ, ಅಲ್ಲಿಂದ ಉಪಾಹಾರ 
ಮುಗಿಸಿ, ಬಾಣಂತಿಯನ್ನು ನೋಡಿಕೊಂಡು, ಎಚ್ಚರ ಹೇಳಿ, ದವಾಖಾನೆ 
ಯನ್ನು ಸೇರುವಾಗ 'ಗಂಟಿ ಹತ್ತಾಗಿತ್ತು. ಆದರೂ ಅವರು ಬರುವ ಗಳಿಗೆ 
ಗಾಗಿ ಮಾಧುವು ಕಾದು ಕುಳಿತಿದ್ದ, 4 ಏನಾಯಿತು, ನಿನ್ನೆಯ ಕೇಸು? ರಾತ್ರಿ 
ಯೂ ಹೋಗಿದ್ದೀರಂತಲ್ಲ?” ಎಂದು ಕೇಳಿದ, 

*ನಿನರ್ಗೇನಾದರೇನು? ಮೊನ್ನೆಯೇ ಅಂದಿದ್ದೆ ಅವಳು ಸತ್ತರೀನು? 
ಬದುಕಿದರೇನು?” ಎಂದು, 

“ಹಾಗೆ ಯಾರ್ಯಾರು ಸತ್ತರೆ ನನಗೇನು ಲಾಭವಂತೆ? ಅಲ್ಲ; ಹೆರಿಗೆ 
ಸುಲಭವಾಯಿತೇ, ಕಷ್ಟವಾಯಿತೇ?” ಎಂದು ತಿರುಗಿ ನಮ್ರವಾಗಿಯೇ 


ಜಾರುವ ದಾರಿಯಲ್ಲಿ ೮೭ 


ಕೇಳಿದ. "ನಾನು ಮಾಡಿಸಿದ ಹೆರಿಗೆಗಳಲ್ಲಿ ಇದು ತೀರ ತಾಪತ್ರಯದ್ದು? 
ಎಂದು ಅವರು ಬಣ್ಣಿಸಿದರು. ಆ ಯಾವತ್ತು ಕಥಾನಕವನ್ನು ಕುತೂಹಲ 
ದಿಂದ ಕೇಳಿದ ಮಾಧವ ತನ್ನ ಅಂಗಡಿಗೆ ಹೊರಡುತ್ತ, ಮಾಡಿದೊಂದು 
ಕುಚೋದ್ಯವನ್ನು ಮಾತ್ರ ಮರೆಯುವಂತಿರಲಿಲ್ಲ. 
“ಹೌದೇ, ಡಾಕ್ಟರರೇ, ಈ ವಯಸ್ಸಿನಲ್ಲಿ ಮುಗುದುಮ್‌ ಸಾಹೇಬ 
ರಿಗೆ ಮಕ್ಕಳಾಗುವುದು ಶಕ್ಕವೇ?” ಎಂದು ಹೇಳಿ ಹೋದ. 
ವರು ನಕ್ಕರು. “ಯಾಕಾಗಬಾರದು? ಎಪ್ಪತ್ತರ ತಂದೆಯರಿಗೂ 
ಮಕ್ಕಳಾದದ್ದುಂಟು, ಆಗುವುದು ಅಪೂರ್ವವಷ್ಟೆ? ಎಂದು ಉತ್ತರವಿತ್ತರು. 


ಅಧ್ಯಾಯ ಫಿ 

ಕಾಳೂರಿನ ಹೆಸರಾದ ಮನೆತನಗಳಲ್ಲಿ ಶ್ರೀಪತಿರಾಯರ ಮನೆತನವೂ 
ಒಂದು ಎಂದು ಈ ಮೊದಲೇ ಹೇಳಿದ್ದೆವು. ನಾಲ್ಕಾರು ತಲೆಮಾರು 
ಗಳಿಂದ, ಜನೂೊನುದಾರರಾಗಿ ಬಂದವರು ಅವರು, ಸುಮಾರು ಸಾವಿರ 
ರೂಪಾಯಿಗಳಷ್ಟು ಕಂದಾಯ ತೆರುವ ಹೊಲ, ಮನೆ, ತೋಟಗಳಿದ್ದುವು. 
ಅವೆಲ್ಲ ಒಂದೇ ಕಡೆಯಲ್ಲಿಲ್ಲ; ಸುತ್ತುಮುತ್ತಲಿನ ಗ್ರಾಮ ಸಮುದಾಯಗಳಲ್ಲಿ 
ಹಂಚಿಹೋಗಿವೆ. ಅದರಿಂದ ಅವರ ಪ್ರತಿಷ್ಠೆಯೂ ಅಷ್ಟೊಂದು ಗ್ರಾಮ 
ಗಳಿಗೆ ಪಸರಿಸಿದಂತಾಗಿದೆ. ಅವರ ಮನೆಯೂ ದೊಡ್ಡದು, ಮನೆಯ ನಿವಾಸಿ 
ಗಳ ಸಂಖ್ಯೆಯೂ ಅಧಿಕ. ವಾಸಪ್ಪ ಸಾಹುಕಾರರಲ್ಲಿರುವ ಹಾಗೆ ಅಣ್ಣತಮ್ಮೂ 
ದಿರ ಮಕ್ಕಳೆಲ್ಲರು ಸೇರಿ ಈ ಕುಟುಂಬದ ಮನೆಯಲ್ಲಿ ವಾಸವಾಗಿದ್ದಾರೆ. 
ಊಟಕ್ಕೆ ಎಲೆ ಬಡಿಸಿದರೆ, ಒಂದೊಂದು ಹೊತ್ತಿಗೆ ನಾಲ್ವತ್ತು ಐವತ್ತು ಎಲೆ 
ಗಳ ತನಕ ಹಾಕಬೇಕಾಗುತ್ತದೆ. ಎಲೆಯ ಸಂಖ್ಯೆಗಳಲ್ಲಿ ಆಗುವ ಅಂತರ 
ಮನೆಯವರಿಂದುಂಟಾಗುವಂತಹದಲ್ಲ. ಮನೆಗೆ ಬಂದು ಹೋಗುವ ಅತಿಥಿ 
ಗಳಿಂದಾಗ್ವ್ಯ್ವಿ ಆ ದಿನಗಳಲ್ಲಿ ಕೆಲವೇ ರಾಜಮಾರ್ಗಗೆಳಲ್ಲಿ ಬಸ್ಸು ಚಲಾವಣೆ 
ಇದ್ದರೂ, ಹಳ್ಳಿಯ ಜನ ಹೆಚ್ಚಾಗಿ ತಮ್ಮಕಾಲನ್ನೇ ನಂಬಿ ಚಲಿಸುವವರು. 
ಬರಿಗಾಲಿನಿಂದಲೋ, ಜೋಡು ಮೆಟ್ಟಿಕೊಂಡೋ ಒಂದು ಊರಿನಿಂದ 
ಇನ್ನೊಂದು ಊರಿಗೆ ಹೋಗುವವರು. ಬೆಳಿಗ್ಗೆ ಹೊರಟವರು ಆ ಸಂಜೆಯೋ 
ಮರುದಿನವೋ ಗುರಿಯನ್ನು ಸೇರಿದರಾಯಿತು- ಎಂಬ ನಿರವಸರದ ಜನರಾ 
ದುದರಿಂದ, ದಾರಿಯಲ್ಲಿ ಒಂದೆರಡು ಊಟಗಳು ಬೇಕೇ ಬೇಕು. ಗ್ರಾಮಾಂ 
ತರದಲ್ಲಿರುವ ಹಳೆಯ ಮನೆತನಗಳೆಷ್ಟೋ ಈ ಧರ್ಮ ಬುದ್ಧಿಯನ್ನಿರಿಸಿಕೊಂ 
ಡಿದ್ದಾರೆ. ಮನೆಗೆ ಬಂದವರಿಗೆ ಅನ್ನಹಾಕಬೇಕೆಂಬ ಸಂಪ್ರದಾಯ, ಪರಿ 
ಪಾಠ ಬಹು ಹಿಂದಿನಿಂದ ಬಂದದ್ದು, ಅಂತಹ ಮನೆಗಳಲ್ಲಿ ಶ್ರೀಪತಿರಾಯರ 
ಮನೆಯೂ ಒಂದು. ಮನೆಗೆ ಬಂಷುವನ್ನು ಬಾಯಾರಿಕೆ ಕೇಳಿ, ನೀರು ಕುಡಿದು 
ಮತ್ತೂ ಕುಳಿತನಾದರಿ, ಆಸ ಊಟಕ್ಕೆ ನಿಛ್ಲುವವನೆಂದರ್ಥ. ಒಳಗೆ ಊಟ 
ಮಾಡುವ ಸ್ವಜಾತಿಯವನಾದರೆ, ಮನೆಯವರ ಜತೆಯಲ್ಲೇ ಪಂಜ್‌ ಭೋ 
ಜನಕ್ಕೆಕುಳಿತಿರಬಹುದು.ಉಳಿದವರಿಗೆ ಎರಡನೆಯ ಪಂಜ್ಹ್‌ಯಿದೆ. ಅಲ್ಲಿಯೇ 
ಊಟಮಾಡದಿರುವವರುಂಟು; ಅಂಥವರು ಸೆರಗೊಡ್ಡಿ ನಿಲ್ಲುತ್ತಾರೆ. ಆ ಮನೆ 


ಜಾರುವ ದಾರಿಯಲ್ಲಿ ೮೯ 


ಯವರು ಕೊಡುವ ಒಂದು ಪಾವು ಅಕ್ಕಿಯನ್ನು ತೆಗೆದುಕೊಂಡು, ತಮಗೆ 
ಅನಕೂಲ ಕಂಡಲ್ಲಿ ಬೇಯಿಸಿ ತಿನ್ನುವುದಕ್ಕೆ ಆಕ್ಷೇಪವಿಲ್ಲ; ಹೀಗಾಗಿ 
ಮನೆಯ ಹುಟ್ಟುವಳಿಯಲ್ಲಿ ತೀರ ದೊಡ್ಡ ಪಾಲು ಈ ಅನ್ನದಾನಕ್ಕೆ ವೂಸ 
ಲಾಗುತ್ತದೆ. 
ಇನ್ನು ಇಂತಹ ನಿತ್ಯ ದಾನಗಳ ಜತೆಗೆ ಸಂಪ್ರ ದಾಯವಾಗಿ ಬರುವ 

ನವರಾತ್ರಿ,ಧನುರ್ಮಾಸ, ಜಾ ಮೊದಲಾದ ಹಬ್ಬ ಹರಿದಿನಗಳಲ್ಲಿ, ಇನ್ನೂ ರು 
ಮುನ್ನೂರುವು ೦ದಿಸಾಲಾಗಿ ಕುಳಿತು ಉಣ್ಣು ವ ಸಮಾರಾಧನೆಗಳಿವೆ. ಜತೆಗೆ 
ಮನೆಯವಕೀ ಆದ ಜನಗಳಿದ್ದಾರೆ. ಶ್ರೀಪತಿರಾ ಯರ ಅಣ್ಣ ಜನಾರ್ಧನ 
ರಾಯರು ಕಾಲವಾಗಿ ಬಹಳ ವರ್ಷಗಳಾದುವು. (ಕೊಡುಗೈಯ್ಯ ದಾನಿ? 
ಎಂದು ಕೀರ್ತಿಗಳಿಸಿ ಅವರು ತೀರಿಕೊಂಡರು, ಅವರ ಮಕ್ಕಳು ನಾಲ್ವರು 
ಅದೇ ಮನೆಯಲ್ಲಿದ್ದಾರೆ. ಇನ್ನು ರಾಯರ ಮಕ್ಕಳು, ರಾಯರ ತಮ್ಮಂದಿರ 

ುಕ್ಕಳು ಎಂದು ಸಂಸಾರ ತುಂಬಿರುವ ಮನೆಯಲ್ಲಿ ನಡೆಯುವ ಚವಲ, 

ಪನಯನ, ಮದುವೆಯೆಂಬವುಗಳೂ ಇವೆ. ಈ ಕಾಲದಲ್ಲಿ ನೆರೆಕರೆಯ 
ಗ್ರಾಮ-ಸ್ಥರಿಗೆ ಅನ್ನ ಸಂತರ್ವಣೆ ನಡೆಯಬೇಕು. ಅಸ್ಟೇ ವಿಜೃಂಭಣೆಯಿಂದ 
ತಮ್ಮ ಒಕ್ಕಲು ಮಕ್ಕಳಿಗೆ ಪರಮಾನ್ನದ ಊಟ ಆಗಬೇಕ್ಕು ಹೀಗಾಗಿ 
ಮನೆತನದ ವರಮಾನವೆಷ್ಟೇ ಇದ್ದರೂ ಈ ನಿತ್ಯ ನೈಮಿತ್ತಿಕ ದಾನಧರ್ಮ 
ಗಳಿಂದಾಗಿ ಕರಗಿಹೋಗುತ್ತಿತ್ತು. ನಪ ಕಿರಾಯ ರ ಅಣ್ಣಂದಿರು ದಾನದಲ್ಲಿ 
ಕೊಡುಗೈಯ್ಯಾಗಿದ್ದು ದರಿಂದಲೇ ಯು ಸಾಲಕ್ಕಿ ಳಿಯಬೇಕಾಯಿತು. 
ಹೀಗಾಗಿ ಅವರು ಕಣ್ಣು ಮುಚ್ಚಿದಾಗ, ಅವರ ಹೆಸರನ್ನು ಕೀರ್ತಿ ಸುತ್ತಿಕೊಂ 
ಡಂತೆ, ಕುಟುಂಬದ ಆಸ್ತಿಗಳನ್ನು ಸುಮಾರು ಮುವ್ವತ್ತು ಸಾವಿರ ರೂಪಾಯಿ 
ಗಳಷ್ಟು ಸಾಲವೂ ಸುತ್ತಿಕೊಂಡಿತು ಎನ್ನುತ್ತಾರೆ. ಅಣ್ಣನಿದ್ದಾಗ-ಇದೊಂದ 
ನ್ನೂ ಶ್ರೀಪತಿರಾಯರು ಕೇಳಿದವರಲ್ಲ; ಆವರ ಕೈಯ್ಯನ್ನು ತಡೆದವರಲ್ಲ.ಆದರೆ 
Wea ಬಂದು, ಮನೆಯ ದಪ್ತರ ಬಿಡಿಸಿ ಹಾಟು, ದಸ್ತಾವೇಜು 
ಗಳನ್ನು ಕಾಣುವಾಗ ಸತ್ಯದಲ್ಲಿದ್ದ ಸ್ಕಿ ತಿ ಕ್ರೋಚರಿಸಿತು. ಅಂದಿನಿಂದ ಅವರು 
ತುಸು ಜಾನೆ ಯಿಂದಲೇ ಮ ನಡೆಯಿಸಿಕೊಂಡು ಬಂದರು. ಆದಕಿ 
ಪರಂಪರೆಯ ನಡವಳಿಕೆಗೆ ಚ್ಯುತಿಬಾರದಂತೆ ನಡೆಯಿಸಿಕೊಂಡು ಹೋಗು 
ವಾಗ ಕೈಕಟ್ಟದೆ ಉಪಾಯವಿಲ್ಲ. ಕರೆಯುವ ಮನೆಗಳನ್ನು ಎಂದೂ ಕರಿ 
ಯದೆ ಕುಳಿತಿರಲಿಲ್ಲ. ಆದರೆ ಹತ್ತು ಮಾಡಿ ಚೆಲ್ಲುವ, ಬದಲು ಐದೇ-ಮಾಡಿ 


ro ಜಾರುವ ದಾರಿಯಲ್ಲಿ 


ಬಡಿಸಿದರು. "ಅಣ್ಣನ ಧಾರಾಳತನ ತಮ್ಮನಲ್ಲಿಲ್ಲ' ಎಂದು ಉಂಡವರ ಬಾ 
ಯಿಂದ ಅನಿಸಿಕೊಂಡರೂ «ಉಂಡಿಲ್ಲ' ಎಂಬ ಅಪವಾದಕ್ಕೆ ದೂರವಾದರು. 
ಸಾಲಸಲ್ಲಿಸದಿದ್ದರೂ ಸಾಲದಬಡ್ಡಿಯನ್ನುನಿಲ್ಲಿಸಿಕೊಳ್ಳದೆ,ಆಯವ್ಯಯಗಳಿಗೆ 
ಮೇಳ ಹೊಂದಿಸಿಕೊಂಡು ಬಂದಿದ್ದಾರೆ. ಸಲಬೇಕಾದ ಮುಖ್ಯ ಸಾಲವು 
ಪರವೂರವರಿಗೆ ಅಲ್ಲ, ಮುಗುದುಮ್‌ ಸಾಹೇಬರಿಗೆ-ಎನ್ನುತ್ತಾರೆ ಜನ. ಬಹಿ 
ರಂಗದ ತೋರಿಕೆಯ ಮಟ್ಟಿಗೆ ಅವರು ಉಭಯತರಲ್ಲಿ ಅಂಥ ಅನ್ಯೋನ್ಯ 
ಸಂಬಂಧವಿದ್ದಂತೆ ಕಾಣಿಸುವುದಿಲ್ಲವಾದರೂ ವಿರಸವಿಲ್ಲ; ಜಗಳವಿಲ್ಲ. ಅವಿ 
ದ್ದರೆತುಂಬಾ ಕಷ್ಟಕ್ಕೆಬರುತಿತ್ತು. ಪೇಠಾ ಊರಾದ ಕಾಳೂರು ಹೆಸರಿಗೊಂದು 
ಮುನ್ಸಿಪಾಲಿಟಿಯಾಗಿದೆ, ಅದರಿಂದ ಚುನಾವಣೆ ನಡೆದಿದೆ; ಆದರೂ ಯಾ 
ವೊಂದೂ ಗದ್ದಲ ನಿಷ್ಮುರಗಳಿಲ್ಲದೆ ನಡೆದಿದೆ. ಊರಿನ ನಾಲ್ಕುಮಂದಿ ಹಿರಿ 
ಯರು ಉಮೇದುವಾರರಾಗಿ ನಿಆತರೆ ಪೈಪೋಟಿ ನಡೆಸುವವರಿಲ್ಲ. ಅಂಥಲ್ಲಿ 
ನಾಲ್ಕಾರು ಸಾರಿ ಮುಗುದುಮ್‌ ಸಾಹೇಬರೇ ಚೆಯರ್‌ಮೇನ್‌ ಆಗಿ ಆರಿಸಿ 
ಬಂದಿದ್ದಾರೆ. ಒಂದೇ ಒಂದು ಬಾರಿ, ತ್ರಾಣವಿದ್ದರೂ ವಾಸಪ್ಪ ಸಾಹುಕಾರ 
ರಾಗಲೀ ಶ್ರೀಪತಿರಾಯರಾಗಲೀ, ಅವರನ್ನು ಇದಿರಿಸಲು ನಿಂದಿರದ ಕಾರಣ 
ವೆಂದರೆ ಈ ಬಗೆಯಲ್ಲಿ ಒಬ್ಬರಿಗೊಬ್ಬರಿಗಿರುವ ಹಂಗು ಎಂದು ಅನ್ನುತ್ತಾರೆ 
ಜನ. "ಹಣವನ್ನು ಸಾಲವಾಗಿ ಕೊಟ್ಟ ಸಾಹೇಬರು ತಣ್ಣಗೆ ಬಡ್ಡಿಯನ್ನು 
ಪಡೆದು ಕುಳಿತಿದ್ದಾರೆಯೇ?? ಎಂದರೆ ಹಾಗೂ ಇಲ್ಲ. ಒಮ್ಮೊಮ್ಮೆ “ಹಣದ 
ತಗಾದೆಯಿದೆ; ಅಸಲು ಬಾಕಿಯಲ್ಲಿ ಏನೂ ಬಂದಿಲ್ಲವಲ್ಲ”ಎಂದು ತಮ್ಮ ದೂತ 
ರನ್ನು ಗುಟ್ಟಾಗಿ ಶ್ರಿ (ಪತಿರಾಯರಲ್ಲಿಗೆ ಅಟ್ಟಿದ್ದುಂಟು, ಅದಕ್ಕೆ ಪ್ರ ತು ತ್ತರ 
ವಾಗಿ ಶ್ರಿ ರಾಜಕ ಮನೆಯಿಂದ ಹೊರಟು, ಅವರ ಮನೆಯ 444 
ಹೋಗಿ. ಎಳನೀರು ಕುಡಿದು, ಮಲಗೋವ ಮಾವಿನ ಹಣ್ಣ ನ್ಗು ತಿಂದು ಬಂದ 
ರಾದಕಿ, ಇಬ್ಬ ರಿಗೂ ಸಾಲದ ನಿಜಾರ ಮರವೆಯಾಗುತ್ತದೆ. “ನನು, ಬಹುದಿನ 
ಗಳಿಂದ ನಮ್ಮಮನೆಗೆ ಬಂದಿಲಎಂದ ಹಾಗೆ ಈ ತಗಾದೆಯ ಅರ್ಥ.ರಾಯರ 
ಮನೆಯಲ್ಲಾಗುವ ಮುಂಜಿ ಮದ್ದುವೆಯ ಸಂಭ್ರಮಗಳಿಗೆ ವರ್ಷ ಎರಡು 
ವರ್ಷಗಳಿಗೊಮ್ಮೆ ಸಾಹೇಬರು ಅವರ ಮನೆಗೆ ಹೋಗುವುದುಂಟು. 
ಮದುಮಕ್ಕಳಿಗೆ ಉಡುಗೊರೆ ಸಲ್ಲಿಸುವ ವಾಡಿಕೆ ಉಂಟು. 

ಇಷ್ಟೆಲ್ಲ ಹೇಳಿದರೆ ಶ್ರೀಪತಿರಾಯರು (ಅಪ್ಪಟ ಚಿನ್ನ? ಎಂದು ಯಾರೂ 
ತಿಳಿಯಬೇಕಾಗಿಲ್ಲ. ಮಾನವ ಸಹಜವಾದ ಕೊರತೆಗಳು ಅವರಲ್ಲಿವೆ. ನಿತ್ಯ 


ಜಾರುವ ದಾರಿ ಯಲ್ಲಿ ೪೧ 


ಚಿಂತೆಗಳೂ ಇರುತ್ತವೆ. ಆಗಾಗ ತಾವು ಶ್ರೀಮಂತರೆಂಬ ಹೆಮ್ಮೆಯೂ 
ಕಾಣಿಸಿಕೊಳ್ಳುತ್ತದೆ.ಬಹು ದಿನಗಳಿಂದ ಅವರ 'ಒಕ್ಕಲೊಬ್ಬನು ಗೇಣಿಯನ್ನು 
ನಾಮಹಾಕುತ್ತ ಬಂದಿದ್ದ ನಾದರಿ, ಅವನನ್ನು ಮನೆಗೆ ಎಳೆದು ತರಿಸಿ, ಆ 
ಪೇಟಔಯ ಊರಿನಲ್ಲೂ, "ತಪ್ಪ ರದ ಕಂಭಕ್ಕೆ "ಅವನನ್ನು ಬಿಗಿಸಿ ಚಡಿಯಿಂದ 
ನಾಲ್ಕು ಕಾಯಿಸಿದ್ದುಂಟು. ವಸರ ಅನ ಬಾತಿ ಸೇನ ಬಾರದೆ ಹೋದಾಗ, 
ಅವನನ್ನು ಒಕ್ಕಲು “ಹೊರಡಿಸಿ ಓಡಿಸಿದ್ದು ೦ಟು. ಇಂತಹ ನೀತಿಯು ಅವರ 
ಊರಲ್ಲಿ ಆ ದನಗಳಲ್ಲಿ ಒಂದು ಅನ್ಯಾಯ ಎನಿಸುತಿ ತ್ರಿರಲಿಲ್ಲ. ಹಾಗೇಕೆ? ಅದೇ 
ಬಗೆಯ ಬಿಗುವಿಲ್ಲದೆ ಹೋಗಿದ್ದರೆ. ಮುಗುದುಮ್‌ ಸಾಹೇಬರ ಹೊಸಾಡಿ, 
ಗೆರೆಸೊಪ್ಪೆ ಆಸ್ತಿಗಳಿಂದ ಒಂದು ಹುಲ್ಲು ಸೂಡಿ ಸಹ ಮನೆಗೆ ಬರುತ್ತಿತ್ತೋ 
ಇಸ ಕೇವಲ ಸಣ್ಣ ಸುಟ್ಟಿ ವರ್ಗದಾರರುನೆ ಸ, ಗೇಣಿ ಬಾಕಿಯಾದಲ್ಲಿ 
ಕುಮಟ, ಕಾರವಾರ, ಹೊನ್ನಾ ನರಗಳ ಕೋರ್ಟುಗಳ ಮೆಟ್ಟ ಲುಗಳನ್ನೆ ರಿ, 
ವಕೀಲರಿಗೆ ಶರಣು ಹೊಡೆದು ಕ ಕಳೆದುಕೊಂಡ ಗೇಣಿಗಾಗಿ ಒದ್ದಾಡಬೇಕು. 
ಇವರೂ ಹಾಗೆ ಮಾಡುವುದಾಗಿದ್ದರೆ, ಅಷ್ಟೊಂದು ಒಕ್ಕಲುಗಳಿರುವಾಗ 
ತಮ್ಮ ಬಿಡಾರವನ್ನೇ ಕೋರ್ಟಿನಲ್ಲಿ ಹೂಡಬೇಕಾಗುತ್ತಿತ್ತು. 

ಕೋರ್ಟಿಗೆ ಹೋಗಬೇಕಾಗಿದ್ದರಿ ಈಗ ಅವರಿಗೆ ಒಂದು ಹೆಚ್ಚಿನ 
ಅನುಕೂಲತೆಯಾಗಿದೆ. ಅದೆಂದರೆ ಅವರ ಹಿರಿಯ ಮಗ ಚಲಪತಿ ಎಂ.ಎ. 
ಮುಗಿಸಿ ಎಲ್‌. ಎಲ್‌. ಬಿ. ಆಗಿ ಕುಮಟೆಯಲ್ಲಿ ವಕೀಲನಾಗಿದ್ದಾನೆ. 
ಆದರಿ ಅದಕ್ಕಿಂತ ಸುಲಭದ ದಾರಿಯಿಂದ ಒಕ್ಕ ಲುಗಳನ್ನು ಹದ್ದಿ ನಲ್ಲಿರಿಸಿ 
ಕೊಂಡಿರಲು ಸಾಧ್ಯವಿರುವಾಗ, ಅವರೇಕೆ ಈ ಮಾರ್ಗವನ್ನು ಹಿಡಿಯುತ್ತಾ ಕಿ? 

ಇತರ ವಿಧಗಳಿಂದಲೂ ಊರಿನ ಪ್ರತಿಷ್ಠಾವಂತರ ಸ್ಥಾನಮಾನಗಳನ್ನು 
ಅವರೂ ಇರಿಸಿಕೊಂಡಿದ್ದಾರೆ. ಅವರ ಉಡುಗೆ, ತೊಡುಗೆ, ರುಮಾಲು 
ಮತ್ತೊಂದನ್ನು ನೋಡಿದಲ್ಲಿ ಹಳ್ಳಿ ಗರಾಗಿಯೇ ಕಾಣಿಸಿದರೂ, ವಿಲಾಸ 
ಪ್ರಿಯತೆ ಅವರಲ್ಲೂ ಇದ್ದಿರಬೇಕು. ಅಲ್ಲದೆ ಹೋದರೆ ಕಲಾವಂತರ ಕೇ 
ರಿಯ ಮಂಜಿ ಅವರಲ್ಲಿಗೆ ಬಂದು ಹೋಗುವ ಕಾರಣವಿಲ್ಲ. ಆಕೆಗೆ ಅವರ 
ಮನೆಯಲ್ಲಿ ಗರತಿಯರಷ್ಟೇ ಗೌರವ ಸಲ್ಲುತ್ತಿದೆ. ಅವಳ ಬಾಯಿಯಿಂದ 
«ಯಜಮಾನರು? ಜು ಬಂದಕಿ, ಜನರಿಗೆ ಅದು ಶ್ರೀಪತಿರಾಯರ ವಿಚಾರ 
ದಲ್ಲಿ ಅನ್ನುವ ಮಾತು ಎಂದು ಗೊತ್ತು. 

ಶ್ರೀಪತಿರಾಯರ ಮೂವರು ತಮ್ಮಂದಿರು ಅಲ್ಪಸ್ವಲ್ಪ ವಿದ್ಯಾಭ್ಯಾಸ 


೯೨ ಜಾರುವ ದಾರಿಯಲ್ಲಿ 


ವನ್ನು ಪಡೆದ ಮಹಾನುಭಾವರು. ಒಬ್ಬ ತಮ್ಮ ಅವರ ಯಾವತ್ತು ಆಸ್ತಿ 
ಪಾಸ್ತಿಗಳನ್ನು ಆಗಾಗ ಸಂದರ್ಶಿಸಿ ನೋಡಿಕೊಂಡು ಬರುವವನು. ಆತೆ 
ನಿಗೆ ಒಕ್ಕಲು ಮನೆಗಳ ಮಾಡಿನ ಬಿದಿರಿನ ಸಂಖ್ಯೆಯಿಂದ ಹಿಡಿದು, ಹಟ್ಟಿಯ 
ದನಕರುಗಳ ಸಂಖ್ಯೆಗಳೆಲ್ಲ ಗೊತ್ತು. ಇನ್ನೊಬ್ಬ-ಆಚೀಚಿನ ಜನಗಳಿಂದ 
ಅಡಿಕೆಯನ್ನು ಕೊಂಡು, ಕೊಡುವ ಅಂಗಡಿಯಿಲ್ಲದೆಯೂ ವ್ಯಾಪಾರ ನಡೆ 
ಯಿಸಿಕೊಂಡಿರುವವ. ಮೂರನೆಯವನು ಅಣ್ಣನಿಗೆ ನೆರಳಾಗಿ ಬಾಳುವವ. 
ಅವನ ಹೆಸರು ರಾಮಚಂದ್ರ, ಎಂದು, ರಾಮಚಂದ್ರ ತುಸು ಕಾರುಭಾರಿ. 
ಅಣ್ಣನಿಗಿಂತ ಹೆಚ್ಚು ಪ್ರತಿಷ್ಠೆ ಸ ಯಿಂದ ವರ್ತಿಸಬಲ್ಲ. ಅಣ್ಣ ಗಂಟಲನ್ನು ತೆರಿ 
ಯಲು ಚು ಈತ ಧಾರಾಳವಾಗಿ ತಿರಿದು, ಕಾರ್ಯ ಸಾವಸುಸಿದ. 
ಅವನ ವಿಚಾರದಲ್ಲಿ ಉಳಿದ ಸೋದರರಿಗೂ, ಜನಾರ್ಧನ ರಾಯರ ಮಕ್ಕ 
ಳಿಗೂ ಅಸಮಾಧಾನ. ಆತ ಮನೆಯ ಸಂಪತ್ತನ್ನು ಕದ್ದು ಕದ್ದು ತನ್ನ ಹಾಳು 
ಹವ್ಯಾಸಗಳಿಗೆ ವ್ಯಯಿಸುತ್ತಿದ್ದಾನೆಂದು ಅವರ ದೂರು. ಈ ರಾಮಚಂದ್ರನ 
ಹೆಸರಿನೊಡನೆ ನಾಲ್ಕಾರು ಮಾನಗೇಡಿ ಹೆಂಗುಸರ ಹೆಸರುಗಳನ್ನೂ ಹೊಂ 
ದಿಸಿ ಹೇಳುವವರುಂಟು, «ನಮ್ಮವಾಸಪ್ಪಯ್ಯನವರ ಮಗ ಮದ್ದು ಶ್ರೀಪತಿ 
ರಾಯರ ತಮ್ಮ ಜತೆ. ತಳಿಕೆ ಹಾಕಿದ ಗಾಡಿಯೆತ್ತುಗಳ ಹಾಗೆ' ಅನ್ನುವ 
ಜನಗಳೂ ಇದ್ದಾರೆ. ಆದರೆ ಆಡಳಿತೆಯ ಪ್ರತಿಯೊಂದನ್ನೂ ತಾನೇ ನಡೆಯಿಸ 
ಲಾರದೆ, ಕೇವಲ ಮೇಲು ತನಿಖೆ ನಡೆಸಬೇಕಾಗಿದ್ದ ಶ್ರೀಪತಿರಾಯರು, ತಮ್ಮೆ 
ರಿಗೆ ಪಿಟ್ಟಿ೨ದು ವಾದಿಸದ ತಮ್ಮನಿಗೆ, ಅಪರೋಕ್ಷವಾಗಿ ಬುದ್ಧಿ ಹೇಳಿಸಿ 
ನೋಡಿದರು. ಅದರ ಬದಲು ಖಂಡು ತುಂಡಾಗಿ “ನೀನು ಹುಟ್ಟುವಳಿಯ 
ಇಷ್ಟು ಅಂಶವನ್ನು ತೆಗೆದುಕೊಂಡು ಸ್ವಂತ ಏರ್ಪಾಡು ಮಾಡಿಕೋ” ಎನ್ನುವ 
ಧೈರ್ಯ ಅವರಿಗೂ ಬಂದಿಲ್ಲ. ಹಾಗೆ ಹೇಳಿದ್ದಾದರೆ, ಆಸ್ತಿ ಪಂಚಂಪಾಡಾಗಿ, 
ಒಂದೊಂದು ಹಿಸೆಗೆ ಐವತ್ತು ವರಹಗಳ ಕಂದಾಯ ಸಲುವ ಭೂಮಿ ಬರು 
ತ್ತಿತ್ತು. ಅನಂತರ «ರಾಯರ ಮನೆ' ಎಂಬ ಹೆಸರು ಉಳಿಯುವುದು ಕಷ್ಟ. 
ಏನಿದ್ದ ರೂ ಮನೆ ಮುರಿಯಬಾರದು, ಮನೆಯ ಗೌರವ ಕೆಡಬಾರದು, ಒಟ್ಟಿ "A 
ಇದ್ದು ಒಟ್ಟಿ ಗೆ ಉಣ್ಣ ಬೇಕು-ಎನ್ನು ವ ಮನೋಧರ್ಮ ಅವರದ್ದು. ಜಾ 
ಡು ಉಳಿದೆ ತಮ್ಮಂದಿರು ನಿಷ್ಕಪ ಪತಿಗಳು, ಭೋಳೇರಾಯರು ನಿಂದು ತಿಳಿ 
ಯಬೇಕಾಗಿಲ್ಲ. ಪ್ರಾಯಕ್ಕೆ ಬಂದವರು, ಶಕ್ತಿಯಿದ್ದವರು, ಬುದ್ಧಿ ಹೊಳೆ 
ದವರು ಕುಟುಂಬದ ಮನೆಯಲ್ಲಿಯೇ ಇದ್ದು ತಮ್ಮದೇ ಆದ ಸಂಪಾದನೆಯ 


ಜಾರುವ ದಾರಿಯಲ್ಲಿ ೯ 


ಇರಿಯಿಂದ ಕೊಟ್ಟು, ಕೊಳ್ಳು ವ ಕೈವಹಾರ ಮಾಡುತ್ತಿದ್ದಾ ಕೆ. ಅವರನ್ನು 
“ಎಷ್ಟು ದುಡಿದಿದ್ದೀ ಯಾ, ಇಲ್ಲಿ “ಕೊಡು” ಎಂದವರಲ್ಲ. ರಾಯರ ಯಜಮಾನಿ 
ಕೆಯ ವಿಚಾರದಲ್ಲಿ ಅವರೂ ಆಕ್ಚೇಪವೆತ್ತಿದವರಲ್ಲ. 

ಅವರ ಮಗನಾದ ಚಲಪತಿಯು ಇಂಗ್ಲಿಷ್‌ ಶಾಲೆಗೆ ಹೋಗತೊಡಗಿ 
ದೊಡನೆಯೇ, ಅವನ ಬೆನ್ನಿಗೆ ಅಣ್ಣ ತಮ್ಮಂದಿರ ಮಕ್ಕಳೂ ಒಬ್ಬೊಬ್ಬರಾಗಿ 
ಶಾಲೆಯನ್ನು ಸೇರತೊಡಗಿದರು. ಊರ ಶಾಲೆಯಲ್ಲಿ ಓದು ಸಾಗುತ್ತಿ ರುವಷ್ಟು 
ದಿನ ಹೆಚ್ಚಿ ನ ಖರ್ಚು ವೆಚ್ಚಗಳಿರಲಿಲ್ಲವಾದರೂ, je ನಾಲ್ಕು ಮಂದಿ ರ 
ವಾಡ, ಸೊಸೆ ಮುಂಬಯಿಗಳಲ್ಲಿ ಓದುತಿದ್ದಾರೆ. ತಮ್ಮ ಮಗನಿಗೆ ವಕೀಲಿ 
ವಿದ್ಯಾಭ್ಯಾ ಸ ಕೊಡಿಸಿದಮೇಲೆ ಉಳಿದವರ ಹಕ್ತನ ನ್ನು ನಿವ. 
ನವರಿಂದ ಅವರ ಮನೆಯ ಖರ್ಚುವೆಚ್ಚಗಳು ಹೆಚ್ಚುವುದು ಸ್ವಾಭಾವಿಕ. 
ಹೊರಗಿನ ಬಡ್ಡಿಯು ಇಷ್ಟು ವರ್ಷ ಸಂದುಬಂದಿದೆಯಾದರೂ ಇನ್ನು ಮುಂದೆ 
ಹಾಗೆಯೇ ಚಾ ಕಷ್ಟ. ಈ ವಿಚಾರದಲ್ಲಿ ಗಿ ಕುಮಟ 
ನಗರವನ್ನು ಸೇರಿದ ವಪ ಸಹ ತಲೆಗೆ ಹಾಕಿಕೊಳ್ಳತೊಡಗಿ 
ದ್ದಾನೆ. ತಿಂಗಳು ಎರಡು ತಿಂಗಳಿಗೊಮ್ಮೆ ಮನೆಗೆ ಬಂದು ತಂದೆಯೊಡನೆ 
ಮಂ ಂತ್ರಾಲೋಚನೆಯನ್ನು ನಡೆಸತೊಡಗಿದ್ದಾನೆ. ಅವನಿಗೂ ನಾಲ್ವರು 
ತಮ್ಮ! ೦ದಿರು ಇದ್ದಾರೆ. ತಮ್ಮ ಮನೆ ಬಹುದಿನ ಹಿಸೆಯಾಗದೆ ಉಳಿಯಲಾರ 
ಡು ತಿಳಿದು ಬಂದಿದೆ. ಹಿಸೆಯಾದರಿ ಒಬ್ಬೊಬ್ಬರ ಪ ಪಾಲಿಗೆ ಬರುವುದು 
ಬಹು ಸ್ವಲ ಸಲ್ಪ. ಆದು ದರಿಂದ ಹಿಂದಿನಂತೆ ಬರಿಯ ಜನೂನೊಂದನೆ ್ನೇ ತಾವು 
ಹೊಂದಿಕೊಳ್ಳದೆ, ಬೇರೆ ಏನಾದರೂ ಉದ್ಯೋಗವನ್ನೋ ವ್ಯಾಪಾರವನ್ನೊ ( 
ತೊಡಗಬೇಕು. ಓದಿದ ಹುಡುಗರು ಸ್ವತಂತ್ರ ಜೀವನ ಮಾಡಬಲರಾದರೂ 
ಓದದವರ ಜೀವನವು ಕಷ್ಟವಾದೀತು- ಎಂದೆಲ್ಲ ಯೋಚಿಸುತ್ತಿದ್ದಾನೆ. 

ಆ ವಿಚಾರವಾಗಿ ಎಷ್ಟೆಷ್ಟು ವಿಚಾರಮಾಡಿದರೂ ತಾವು ಇಂತಹದೇ 
ಉದ್ಯೋಗನಡೆಯಿಸಬೇಕೆಂದು ಹೊಳೆಯುವುದಿಲ್ಲ.ಅಲ್ಲದೆ ಹೀಗೆಯೇ ಉಳಿ 
ದರ, ಒಟ್ಟು ಕುಟುಂಬದ ಹೆಸರಿನಲ್ಲಿ ಅದನ್ನು ನಡೆಸಬೇಕಾಗುತ್ತದೆ. ಅಂತಹ 
ವೇಳೆ ದುಡಿಯುವವರು ಒಬ್ಬಬ್ಬರಾದಕಿ, ಅದರ ಲಾಭ ಕುಟುಂಬಕ್ಕೆಲ್ಲಾ 
ಹಂಚಿಹೋಗುತ್ತದೆ. ಇಂಥದೇ ಮೊದಲಾದ ಹಲವಾರು ತೊಡಕುಗಳನ್ನು 
೬... ನೆ. ಊರಿಗೆ ಬಂದಾಗ ಆತ ತನ್ನ ಹಳೆಯ ಮಿತ್ರನಾದ 

ಶಿವಪ್ಪನೊಡನೆ ಮಾತನಾಡಿ ಕುಳಿತಿರುವುದುಂಟು, ಆತಾ ಮದುವೆಯಾದ 


೯೪೪ ಜಾರುವ ದಾರಿಯಲ್ಲಿ 


ಒಂದು ವರ್ಷಕಾಲ, ಮನಸ್ತಾಪದಿಂದ ಮಾತನ್ನು ಬಿಟ್ಟಿ ದ್ಹನಾದರೂ, ಈಗ 
ಹಾಗೇನಿಲ್ಲ. ಊರಿಗೆ ಬಂದಾಗ ತನ್ನ ಅಂತಸ್ತಿಗೆ ಸಮನಾದ ಜನಗಳೊಡನೆ 
ಬೆರೆಯಬೇಕೆಂದರೆ ಎಷ್ಟು ಜನ ಸಿಗುತ್ತಾರೆ? “ಶಿವು, ಮದುವೆಯ ವಿಚಾರ 
ಮರಿತು ಬಿಡು. ನನಗೊಮ್ಮೆ ಬೇಸರವಾದದ್ದು ನಿಜ. ಆದರೆ ನಿನ್ನ ರಂಗ 
ರಾಯರು ಕೊಟ್ಟಿ ಹಾಗೆ, ಐದುವರ್ಷಗಳ ವಿದ್ಯಾಭ್ಯಾಸಕ್ಕೆ ಹಣಕೊಡಲು 
ನಮ್ಮಿಂದ ಕಷ್ಟವಾಗುತಿತ್ತು. ಆದದ್ದೆಲ್ಲ ಒಳ್ಳೆಯದಕ್ಕೇ. ಈಗ ನೋಡು, 
ನನ್ನ ತಮ್ಮನೇ ಮೆಡಿಕಲ್‌ ಓದುತಿದ್ದಾನಲ್ಲ, ಅವನಿಗೆ ತಿಂಗಳು ತಿಂಗಳು 
ಹಣ ಒದಗಿಸುವ ಕೆಲಸ ಸುಲಭವಾಗಿಲ್ಲ” ಎಂದು ಅವನೊಡನೆ, ತಮ್ಮಸುಖ 
ದು:ಖಗಳನ್ನು ಆತ ಚರ್ಚಿಸುತ್ತಾನೆ. ಇದರಿಂದ ಶಿವಪ್ಪನಿಗೂ ಯೋಚನೆ 
ಹೊಳೆಯಬೇಕಾಗುತ್ತ'ದೆ. ತಮ್ಮೂರವರ ಪಾಲಿಗೆ ಶ್ರೀಪತಿರಾಯರು ಅಷ್ಟೊಂ 
ದು ದೊಡ್ಡ ಸಿರಿವಂತರೆಂದು ಕಾಣಿಸಿದರೂ, ನಿಜದ ಸಂಗತಿ ಹಾಗಿಲ್ಲವಲ್ಲ 
ಎಂದು ಎನಿಸುತ್ತದೆ. ಅನೇಕ ಬಾರಿ ಊರಿನ ಬಡತನದ ಚಿತ್ರ ಅವನ ಕಣ್ಣ 
ಮುಂದೆ ಕಟ್ಟುತ್ತಿದ್ದು ಖೇದವುಂಟಾಗುತ್ತದೆ. ಚಲಪತಿಯೊಡನೆ ಆ ಕುರಿತು 
ಚರ್ಜೆಮಾಡುವುದುಂಟು, “ನೋಡು, ನಮ್ಮೂರು ಹೀಗೆಯೇ ಇದ್ದರೆ 
ದಿನಹೋದಂತೆ ದರಿದ್ರವಾಗುವುದು ನಿಶ್ಚಯ, ಜನಗಳ ಖರ್ಚುವೆಚ್ಚ ಹೆಚ್ಚು 
ತ್ತಿದೆ. ಊರಲ್ಲಿ ಏನಾದರೂ ಉದ್ಯೋಗವೋ ಕಾರ್ಪಾನೆಯೋ ಹೆಚ್ಚದೆ 
ಹೋದರೆ ಅವರ ಜೀವನಕ್ಕೇನು ದಾರಿ? ಊರು ಬಿಟ್ಟು ಎಲ್ಲೆಲ್ಲಿಗೆ ಹೋಗ 
ಬೇಕು.” 

“ಈಗಾಗಲೇ ಅಂತಹ ಚಿತ್ರ ಕಾಣುತ್ತಿದೆ. ಹೈಸ್ಕೂಲು ಮುಗಿಸಿದ 
ಹುಡುಗರನೇಕರು ಜೀವನ ಅರಸಿಕೊಂಡು ಮುಂಬಯಿಗೆ ಹೋಗುತ್ತಿದ್ದಾರೆ. 
ಹಾಗೂದರೇನು ಚಂದ! ಊರಲ್ಲಿ ಹುಟ್ಟಿದ ಹತ್ತೆಂಟು ಮಕ್ಕಳನ್ನು ಊರು 
ಸಾಕಲಾರದೆ ಹೋದರೆ ನಿರಾಶೆಯೇ ಗತಿಯಲ್ಲವೆ?” ಎಂದು ಚಿಂತೆ ವಹಿಸು 
ವುದೂ ಉಂಟು, 

“ನನ್ನ ಕಣ್ಣೆದುರಿಗೂ ಯಾವ ಯೋಚನೆ ಹೊಳೆಯುವುದಿಲ್ಲ. ಬರಿದೆ 
ಮೆಟ್ರಿಕ್‌ ಓದಿಕೊಂಡ ಹುಡುಗರು ಮುಂಬಯಿಗೆ ಹೋಗಿ ಗುಮಾಸ್ತರಾಗು 
ವುದು ಒಂದೇ ದಾರಿ. ಇಲ್ಲದೆ ಹೋದರೆ ಅವರೂ ಊರಲ್ಲಿ ಕುಳಿತಿರಬೇಕು. 
ಓದಿ, ಉದ್ಯೋಗ ದೊರಕದೆ, ಊರಲ್ಲಿದ್ದು ಪೋಲಿಗಳಾಗುವುದಕ್ಕಿಂತ 
ಮುಂಬಯಿಗಾದರೂ ಹೋಗಿ ತಮ್ಮ ಜೀವನವನ್ನಾದರೂ ಸಾಗಿಸುತ್ತಿ 


ಜಾರುವ ದಾರಿಯಲ್ಲಿ ೯೫ 


ದ್ದಾರಲ್ಲ. ನೋಡು ನಾನೀಗ ಊರಿಗೆ ಬಂದು ನಾಲ್ಕು ವರ್ಷಗಳಾದುಪು. 
ನನಗೇನೊ ಕೈತುಂಬ ಕೆಲಸವಿದೆ. ಜನ ಬರುತ್ತಾರೆ. ಹೋಗುತ್ತಾರೆ. ಪುಣ್ಯ 
ವಶಾತ್‌ ಕಾಯಿಲೆಯಾದಕಿ-ದೈವ, ಮಂತ್ರವಾದಿಗಳನ್ನು ಕೇಳುವ ಬದಲು 
ಡಾಕ್ಟರರನ್ನು ಕೇಳುವ ಬುದ್ಧಿ ಜನಕ್ಕೆ ಬರುತ್ತಾ ಇದೆ. ಆದರೆ ಬರುತ್ತಿರುವ 
ಬಹು ಮಂದಿಯ ಸ್ಥಿತಿಗತಿಗಳನ್ನು ನೋಡಿದರೆ ಅವರಿಂದ ಕಾಸನ್ಸೇ ಕೇಳುವು 
ದಕ್ಕೆ ಮನಸ್ಸು ಬರುವುದಿಲ್ಲ. ನಮ್ಮ ಊರಿನ ಎಲ್ಲ ಮನೆಗಳಿಗೆ ಹೋಗಿಬರು 
ತ್ರಿದ್ದೇನಲ್ಲ-ಇಂತಹ ನಿಕೃಷ್ಟಸ್ಥಿತಿಯಲ್ಲಿ ನಮ್ಮ ಜನ ಜೀವಿಸುತ್ತಿದ್ದಾರೆ ಎಂಬ 
ಅನುಭವವೇ ಹಿಂದೆ ನನಗೆ ಇದ್ದಿರಲಿಲ್ಲ. ಕೊಂಡ ಔಷಧಕ್ಕೆ ಬೆಲೆ ಕೊಡುವ 
ಯೋಗ್ಯತೆ ಇಲ್ಲದವರು ಎಷ್ಟು ಮಂದಿ ಬೇಕು? ಇನ್ನು ಅವರ ಮನೆಗೆ ಹೋದ 
ಬಗ್ಗೆ ಒಂದೆರಡು ರೂಪಾಯಿಗಳನ್ನು ಕೊಟ್ಟರೆ ಬಹಳ ಹೆಚ್ಚು. ಅದನ್ನು 
ಹೇಗೆ ಕೊಡುತ್ತಾರಿಂದು ಗೊತ್ತೇ? ನಾಲ್ಕಾಣೆ, ಎರಡಾಣೆ ಪಾವಲಿಗಳನ್ನು, 
ಕಿಲುಬು ಹಿಡಿದ ಪಾವಾಣೆಗಳನ್ನೂ, ಮಸಿ ಹಿಡಿದ ಸಂದುಕುಳಿಗಳಿಂದ 
ತೆಗೆದು, ಒಟ್ಟುಮಾಡಿ, ಎಣಿಸಿ ಕೊಡುವಾಗಲೇ ಕೊಡುವ ಕೈಯೂ ನಡುಗು 
ತ್ತಿರುತ್ತದೆ, 

“ಹಾಗೆ ನಾನು ಇಲ್ಲಿಗೆ ಬರುವಾಗ ಒಂದು ಕನಸನ್ನು ಕಟ್ಟಿಕೊಂಡೇ 
ಬಂದಿರುತ್ತೇನೆ. ಅದು ಕನಸಾಗಿಯೇ ಉಳಿಯಬಹುದು ಅಥವಾ ಬಹು 
ಕಾಲದ ಬಳಿಕ ಸಾಧ್ಯವಾಗಲೂ ಬಹುದು. ಬಂದ ಕೋಗಿಗಳಿಗೆ ಮಲಗಿ 
ವಿರಮಿಸುವುದಕ್ಕೆ ನಾಲ್ಕೆಂಟು ಹಾಸಿಗೆಗಳುಳ್ಳ ಒಂದು ವಾರ್ಡನ್ನು ಕಟ್ಟಿಸ 
ಬೇಕು. ಶಸ್ತ್ರಕ್ರಿಯೆಗೊಂದು ಕೊಠಡಿಯಾಗಬೇಕು. ಚೆನ್ನಾದ ದವಾಖಾನೆ 
ಬೇಕು. ತಕ್ಕ ಪರಿಚಾರಕರೂ ಬೇಕು. ಎಂದೆಲ್ಲ ನೆನೆದೇ ಬಂದೆ. ಈ ಹೊತ್ತು 
ಕೆಲಸಮಾಡುತ್ತ ಹೋದಂತೆ «ಇಂತಹ ಮದ್ದನ್ನು ತರಿಸಿಕೊಡಿ? ಎನ್ನುವುದ 
ಕಿಲ ಸಾಕಷ್ಟು ಔಷಧ ಸಂಗ್ರಹ ಮಾಡಿರಿಸಿಕೊಳ್ಳುವುದಕ್ಕೂ, ತಕ್ಕಷ್ಟು 
ಶಸ್ತ್ರೋಪಕರಣಗಳ ತಂದಿರಿಸಿಕೊಳ್ಳುವುದಕ್ಕೂ ತ್ರಾಣವಿಲ್ಲದೆ ತಣ್ಣಗೆ ಕುಳಿ 
ತ್ತಿದ್ದೇನೆ. | 

ಎಷ್ಟೋಬಾರಿ ರೋಗಿಗಳ ಮನೆಗೆ ಹೋಗಿ, ಅವರನ್ನು ಅಲ್ಲೇಬಿಟ್ಟು 
ಬರುವುದಕ್ಕೆ ವ್ಯಥೆಯಾಗುತ್ತದೆ. ಅಲ್ಲಿ ಮಲಗುವುದಕ್ಕೆ ಒಂದು ಹಾಸಿಗೆಯಲ್ಲ, 
ಒರಗುವುದಕ್ಕೆ ಒಂದು ದಿಂಬಲ್ಲ, ಗಾಳಿಬೆಳಕುಗಳ ಸುದ್ದಿಯನ್ನು ಕೇಳ 
ಬೇಡಿ. ತಕ್ಕ ಅನುಪಾನವಿಲ್ಲದೆ ಇವನನ್ನಿಲ್ಲಿ ಬಿಟ್ಟರೆ ಸಾಯುವುದು ಖಂಡಿತ- 


೪೬ ಜಾರುವ ದಾರಿಯಲ್ಲಿ 


ಎಂದು ಮನಸ್ಸನ್ನು ಕಠಿಣಮಾಡಿಕೊಂಡು ಮನೆಗೆ ಮರಳಬೇಕಾಗುತ್ತಿದೆ. 
ಅವನ ಮನೆಯವರು ತಿರುಗಿ ಮದ್ದಿಗೆ ಬರುವುದಿಲ್ಲ; ಬಂದರೂ ಒಂದೆರಡು 
ಸಾರಿ ಮಾತ್ರ. ಆದರೆ ಎರಡು ಮೂರು ತಿಂಗಳು ಕಳೆದ ಮೇಲೆಅದೇ ಜೀವ 
ಹೇಗೋ ಹೇಗೋ ಚೇತರಿಸಿಕೊಂಡು ಎರಡು ಸೌತೆಕಾಯಿಗಳನ್ನೊ,ನಾಲ್ಕು 
ಹಾಗಲಕಾಯಿಗಳನ್ನೊ ಹಿಡಿದುಕೊಂಡು ಬಂದು ಮೈ ಬಗ್ಗಿಸಿ ನಮಸ್ಕಾರ 
ಮಾಡಿ "ನಾನು ಒಡೆಯ, ನೀವು ಬಂದು ಮದ್ದು ಕೊಟ್ಟೆರಲ್ಲ. ನಾನು ಅದು- 
ಕೋಡಿಬೈಲಿನವ ಗಣಪ, ನಿಮಗೆ ಮರೆತು ಹೋಯಿತೆಂದು ಕಾಣುತ್ತದೆ? 
ಎನ್ನುವಾಗ ನನಗೆ ವಿಚಿತ್ರವೆನಿಸುತ್ತದೆ. "ಅವನನ್ನುಳಿಸಿದವನು ನಾನಲ್ಲ, 
ಅವನು ನಂಬಿದ ದೈವ ಎಂದೆನಿಸುತ್ತದೆ. ಹೀಗಿದೆ ಊರ ಸ್ಥಿತಿ, 

ಇಂಥ ಮಾತುಗಳು ಬಂದಾಗ, ಚಲಪತಿಗೂ ತುಸು ಆಸಕ್ತಿಯು 
ಹುಟ್ಟುತ್ತದೆ. ಆತ ಕೇಳುತ್ತಾನೆ-“ಹಾಗೆ ಒಂದು ಚೆನ್ನಾದ Lying-in 
hospital ಮಾಡಿದರೇ, ವ್ಯವಹಾರದೃ ನ್ಟಿಯಿಂದ ಪ್ರಯೋಜನವಾಗಲಾರದು 
ಎನ್ನುತ್ತೀಯ” ಎಂದು. 

4 ಪ್ರ ಊರಿನಲ್ಲೇ? ಪ್ರಯೋಜನ ಜನಕ್ಕಂತು ಆದರಿಂದ ಬಹಳವಾಗಿ 
ಆದೀತು. ಆದರಿ ನಮಗೂ ಆದೀತು ಹಣಕಾಸು, ವ್ಯವಹಾರ-ಎನ್ನುವುದು 
ಕಷ್ಟ.” 

“ನನ್ನ ತಮ್ಮನ ಅಭ್ಯಾಸವನ್ನು ಮುಗಿಸಿ ಬಂದ ಮೇಲೆ ನೀನೂ ಅವನೂ 
ಸೇರಿ ಒಳ್ಳೆಯ ಗ್ರೇಂಡ್‌ ಸ್ಕೇಲಿನಲ್ಲಿ ಒಂದು ಆಸ್ಪತ್ರೆಮಾಡಿದರೇನು?* 

“ಗ್ರೇಂಡ್‌, ಗ್ರೀಂಡ್‌ ಎಂಬ ಪದವೆಲ್ಲ ಹೆಚ್ಚಿ ನದು. ತೀರ ಕಟ್ಟುಕಟ್ಟ 
ಲೆಯ ರೀತಿಯಿಂದ ಮಾಡಬಹುದು; ನಡೆಯಿಸಬಹುದು, ಅದರಿಂದ ಜನ 
ಕೃಂತು ತುಂಬ ಉಪಕಾರವಾದೀತು. ಆದರೆ ನಿಶೇಷ ಲಾಭ ಬರಬೇಕು 
ಎಂದು ಎಣಿಸುವುದು ಈ ಊರಿನ ಮಟ್ಟಿಗೆ ತೀರ ತಪ್ಪೇ ಸರಿ.” 

“ಮತ್ತೇತಕ್ಕಾಗಿ ಒದ್ದಾಟ, ಹಣ ಬಾರದೆ ಹೋದರೆ? ನಾವು ಬದುಕ 
ಬೇಡವೇ?” ಈ ಊರು ಬೇಡವಾದರೆ ಕುಮಟೆ ಯಾಕಾಗಬಾರದು? 

“ಇಲ್ಲಿಗಿಂತ ಕುಮಟಿಯಲ್ಲಿಯೆ ಚೆನ್ನಾಗಿ ನಡೆದೀತು. ಅಲ್ಲಿ ಚೆನ್ನಾದ 
ಒಂದು ಹೆರಿಗೆಯ ಆಸ್ಪತ್ರೆಯನ್ನು ತೆಕೆಯಲೂಬಹುದು. Lying-in 
hospitalನ್ನು ತೆಕಿಯಬಹುದು. ದೊಡ್ಡಊರು. ಶ್ರೀಮಂತರಿದ್ದಾರೆ, ಓದಿದ 
ವರೂ ಇದ್ದಾರೆ. ಎಲೋಪೆಥಿಯ ಮೇಲೆ ಜನಕ್ಕೆ ವಿಶ್ವಾಸವೂ ಬೆಳೆದು 


ಜಾರುವ ದಾರಿಯಲ್ಲಿ ೪೭ 


ಬಂದಿದೆ.” 

“ಹಾಗೆ ಮಾಡುವುದಾದರೆ ನೀನು ಜತೆಗೆ ಸೇರುತ್ತಿಯಾ? ನೀನೂ ನನ್ನ 
ತಮ್ಮನೂ ಸೇರಿ ಮಾಡಿರಿ; ನಾನೂ ಇದ್ದೇನೆ. ಅದರ ಬಿಸ್‌ನೆಸ್‌ ಮೆನೇಜ್‌ 
ಮೆಂರ್ಟಬೇಕಾದರಿ ನಾನು ನೋಡಬಲ್ಲೆ. ಸರಕಾರಿ ಆಸ್ಪತ್ರಿಗಳಿಗಿಂತ ಚೆನ್ನಾಗಿ 
ನಡೆಸಬಹುದು. ನೂರಜ್‌ ಮೊದಲಾದ ಊರುಗಳಲ್ಲಿ ಮಿಷೆನೆರಿಗಳು ಎಷ್ಟು 
ಚೆನ್ನಾಗಿ ಆಸ್ಪತ್ರೆ ನಡೆಸುತ್ತಾ ಇಲ್ಲ; ಅವನ್ನೇನು ತೀರ ಧರ್ಮಕ್ಕಾಗಿ ನಡೆಸು 
ತ್ತಾರೆಯೇ.” 

"ಅವರು ನಡೆಯಿಸುತಿದ್ದಾರೆ.ಅವರಿಗೆ ಆರಂಭದಲ್ಲಿ ಒಳ್ಳೆಯ ಸಹಾಯ 
ದೊರೆತಿದೆ. ಹಣ ಇರಲಿ ಇಲ್ಲದಿರಲಿ, ಅವರ ಸಂಸ್ಥೆಗಳಲ್ಲಿ ದುಡಿಯುವಂಥ 
ಜನಗಳೂ'ತುಂಬ ಇದ್ದಾರೆ. ಹಾಗೆಯೇ ನಾವೂ ಕಲವು ವರ್ಷ ದುಡಿದು 
ಯಶಸ್ಸು ಗಳಿಸಿದರೆ ಮುಂದೆ ಹಣವೂ ಬಂದೀತು. ಆದರೆ ಕಾಳೂರಿನಂಥ 
ಚಿಕ್ಕ ಊರು ಅದಾವುದಕ್ಕೂ ಹೇಳಿದ್ದಲ್ಲ.” 

“ಹಾಗಿದ್ದರೆ ನೀನು ಈ ಕಾಳೂರನ್ನು ಹಚ್ಚಿಕೊಂಡು ಮಾಡುತ್ತೀ 
ಯೇನು?ಮೂಡಣ ಊರುಗಳಿಂದ ಒಂದಿಷ್ಟು ಮಲೇರಿಯಾ ಹಿಡಿಸಿಕೊಂಡ 
ರೋಗಿಗಳು ಮಾತ್ರ ಇಲ್ಲಿ ಸಿಕ್ಕಬಹುದು.” 

ರೋಗಿಗಳೇ? ಎಲ್ಲ ತೆರನ ರೋಗಿಗಳೂ ಇಲ್ಲಿದ್ದಾರೆ; ಹಳ್ಳಿಯಾಗಲಿ, 
ಪೇಟಿಯಾಗಲಿ, ಇರುವವರಿಲ್ಲ ಮನುಷ್ಯರೇ ಅಷ್ಟ. ಮನುಷ್ಯ ಸಹಜವಾದ 
ಕೋಗಗಳೆಲ್ಲಾ ಇವೆ. ಗುಪ್ತ ಕಾಯಿಲೆಗಳೂ ಇವೆ. ಸಾಮಾನ್ಯವಾಗಿ ಅಂಥ 
ವರನ್ನೇ ಹಿಂಡಿ ಡಾಕ್ಟರುಗಳು ಕಾಸುಮಾಡುವುದು. ಆದರೆ ಇಲ್ಲಿ ಇರುವ 
ಬೇನೆಗಳಿಗೆ ಮುಖ್ಯಕಾರಣ ಬಡತನ; ಅದರಿಂದ ಬರುವ ಆಶಕ್ತಿ ಮೊದಲಾದ 
ವುಗಳಿಂದ (Malnutrition) ಬರುವ ಹತ್ತೆಂಟು ವ್ಯಾಧಿಗಳು. ಜನ ನಕ್ಕೆ ಏನು 
ಬೇನೆ ಬಂದರೂ ತಡೆದುಕೊಳ್ಳುವ ತ್ರಾಣವಿಲ್ಲ. ಚಾ) ಮರಣಗಳ ಇಂ 
ಯೆಸ್ಟೆ ನ್ನು ಶ್ರೀಯಾ? ಇರಿತ ನ ಸಾರ್ವತ್ರಿಕವಾಗಿ ಹಬ್ಬಿ ದೆ. ಘಟ್ಟಕೆ ಕ್ಕೆ Pa 
ಬರುವವರಲ್ಲಿ ಅದಂತೂ ವಿಪರೀತ ಹೆಚ್ಚು. ಆದರಿ ಈ ತನಕ ಬೇನೆಗಳನ್ನು 
ಕಟ್ಟಿ ಕೊಂಡು ಸೇವೆಯಿಂದ ಬರುವ ತೃಪಿ ನಯನ್ನು ಪಡೆಯಬಹುದೇ a 
ದುಡಿ ನಿಂದಲ್ಲ. ಕಷ್ಟ ದಲ್ಲಿದ್ದ ವರಿಂದ ಪು ದುಡ್ಡ ನ್ನು ಹಿಂ ಆಡಬಹುದು. ಹಾಗೆ 
ಹಿಂಡುವುದಾದಕಿ bE ಮಾಡುವುದಕ್ಕೆ ಇರೋ! ದಾರಿಯೇನು? 

“ಎಷ್ಟೋ ಸಾರಿ, pe, ತರೂ ಸಹ ನಮ್ಮಿಂದ ಬಿಟ್ಟಿ ಸೇವೆ 


೯೮ ಜಾರುವ ದಾರಿಯಲ್ಲಿ 


ಮಾಡಿಸಿಕೊಳ್ಳು ವುದಕ್ಕೆ ಸಿದ್ಧಕೀ. ಒಬ್ಬ ಶ್ರೀಮಂತರಲ್ಲಿ ಒಮ್ಮೆ ಹೆರಿಗೆಯ 
ಕೇಸಿಗೆ ಹೋಗಿದ್ದೆ. ಒಂದು ತಿಂಗಳಿಂದ ಗರ್ಭಿಣಿಗೆ ಮದ್ದು, ಇಂಜಕ್ಚನು 
ಕೊಟ್ಟಿದ್ದೆ. ಫಾರ್ಸೆಪ್ಸ್‌ ಡೆಲಿವರಿಯಾಗಬೇಕಾಯಿತು. ಈಗ ಮೂರು 
ತಿಂಗಳಿನಿಂದಲೂ ಏನೇನೋ ಚಿಕಿತ್ಸೆಯ ಒದ್ದಾಟಿ ನಡೆಯುತ್ತಾ ಇದೆ. ಕೈ 
ತುಂಬ ಹಣ ಕೊಡಬಹುದಾದವರು ಅವರು, ಆದರೆ ಈ ತನಕ ಏನೇನೂ 
ಕೊಟ್ಟಿಲ್ಲ. ಹೋಗದೆ ಕುಳಿತಿರಲಾಕೆ. ನಿರಪರಾಧಿಯಾದ ಆ ನರಳುವ ಜೀವಿ 
ಯನ್ನು ಕಂಡು ದುಃಖವಾಗುತ್ತದೆ,” 

“ಯಾರಪ್ರಾ ಅದು?” 

“ಯಾರು ಅನ್ನುವ ಹಾಗಿಲ್ಲ. ನನಗೂ ಆವರ ಹಂಗಿದೆ. ಕೇಳದೆಯೇ 
ಕುಳಿತಿದ್ದೇನೆ. ಕೊಟ್ಟಾರು, ಕೊಡದೆ ಇರಲಾರರು ಅನಿಸುತ್ತಿದೆ. ನಿನಗೆ 
ಉದಾಹರಣೆಗಷ್ಟೇ ಹೇಳಿದೆ. ಈ ಊರಿನ ಸಂಗತಿಗಳೆಲ್ಲ ಹೀಗಿವೆ. ದುಡ್ಡು 
ಒಂದರದೇ ಭ್ರಮೆಯನ್ನಿರಿಸಿಕೊಂಡರೆ ಇಲ್ಲಿ ಯಾರೂ ಬಹುಕಾಲ ನಿಲ್ಲ 
ಲಾರರು.? 

“ಹಾಗಿದ್ದರೆ ನೀನು ಖಂಡಿತವಾಗಿ ಯೋಚನೆಮಾಡು-ಕುಮಟಿಗೇನೆ 
ಬಂದುಬಿಡು. ಒಂದು ವರ್ಷದೊಳಗಾಗಿ ಒಳ್ಳೆಯ ಕಟ್ಟಡದ ಏರ್ಪಾಟನ್ನು 
ಮಾಡಬಹ:ದು. ಅದಕ್ಕೆ ಮೂಲಧನ ನಾವು ಹಾಕಬೇಕಾಗಿ ಇಲ್ಲ. ನಮ್ಮ 
ಆಯಕ್ಕೆ ಸರಿಯಾಗಿ ನಮಗೆ ಬೇಕಾದ ರೀತಿಯ ಕಟ್ಟಡ ಕಟ್ಟಿಸಿ ಬಾಡಿಗೆಗೆ 
ಕೊಡಬಲ್ಲವರಿದ್ದಾರೆ. ಅಲ್ಲಿ ನನಗೆ ನಾಲ್ಕು ಜನಗಳ ಗುರುತಿದೆ. ಅದೊಂದು 
ಕಷ್ಟದ ಕೆಲಸವಲ್ಲ.” 

“ಹೂಂ, ನಿನ್ನ ತಮ್ಮನಿಗೋಸ್ಕರ ಹಾಗೆ ಮಾಡಬಹುದಲ್ಲ.” 

“ಅಂದರೆ ನೀನು?” 

“ನನಗೆ, ಸುಖವೋ ದುಃಖವೊ, ಈ ಊರಲ್ಲಿಯೇ ಇರಬೇಕು; 
ನನ್ನಿಂದಾಗುವ ಸೇವೆ ಇಲ್ಲಿಯೇ ನಡೆಯಬೇಕು ಎಂದಿಚ್ಛೈ.” 

“ಏನು ಹುಚ್ಚು ಸೆಂಟಿಮೆಂಟ್‌ ಇಷ್ಟೆಲ್ಲ ತಿಳಿದು ತಿಳಿದೂ!” 

“ನನಗೆ ನೋಡು, ಚಲಪತಿ, ಅತಿಯಾಸೆಯಿಲ್ಲ; ಇವತ್ತು ನಾನು ಉಪ 
ವಾಸಬಿದ್ದಿಲ್ಲ. ಅಷ್ಟರಮಟ್ಟಿಗೆ ಅನುಕೂಲವಾಗಿದೆ. ಎಷ್ಟೋ ಹೊಸಬರು 
ಒಂದು ಊರಿಗೆ ಹೋಗಿ, ಅಲ್ಲಿ ಎರಡುಮೂರು ವರ್ಷಕಾಲ ಒದ್ದಾಡಿ,ಸಂಪಾ 
ದನೆಯಿಲ್ಲದೆ ಆ ಊರನ್ನೇ ಬಿಟ್ಟದ್ದಿ ಲ್ಲವೆ? ಅಷ್ಟು ಕೆಟ್ಟದಾಗಿಲ್ಲ ನನ್ನ ಸ್ಥಿತಿ. 


ಜಾರುವ ದಾರಿಯಲ್ಲಿ ೯೯ 


ನನ್ನ ಕನಸುಗಳೆಲ್ಲವು ನಿಜವಾಗಲಾರವು. ನನಗೆ ಹೆಚ್ಚಿಗೆ ಏನೂ ಬೇಡ, 
ಸದ್ಯಕ್ಕೆ ನಾನು ಹೇಳಿದಂತೆ ಮದ್ದು ಸಿಗುವ ಒಂದು ಅಂಗಡಿ, ಒಳ್ಳೆಯ 
ಒಬ್ಬಳು ಸೂಲಗಿತ್ತಿ, ಬುದ್ಧಿ ಇರುವಂಥ ಒಬ್ಬ ಕಂಪೌಂಡರ -- ಇಷ್ಟಿದ್ದರೆ 
ಸಾಕು. ಇವತ್ತು ತ್ವರಿತಕ್ಕೆ ಒಂದು ಔಷಧ ಬೇಕಾದರೆ ನನ್ನಲ್ಲಿಲ್ಲ; ಅಂದರೆ 
ದುಡ್ಡಿ ಲ್ಲ.ಹುಬ್ಬಳ್ಳಿಗೆ ಜನ ಓಡಿಸಬೇಕು. ಅದಕ್ಕೇನೆ ಮದ್ದು ಸಾಹುಕಾರನಿಗೆ 
ಗಾಳಿ ಹಾಕಿದ್ದೇನೆ-- ನನಗೆ ಆಗಾಗ ಬೇಕಾಗುವ ಕೆಲವೊಂದು ಪೇಟಿಂಟ್‌ 
ಔಷಧಗಳನ್ನು ತರಿಸಲು. ಹೇಗೂ ಅಂಗಡಿಯಿದೆ. ಜತೆಯಲ್ಲಿ ಒಂದೆರಡು 
ಕಪಾಟುಗಳನ್ನು ಸೇರಿಸಿದರಾಯಿತು. ಆಗಾಗ ಹುಬ್ಬಳ್ಳಿಗೆ ಹೋಗಿ ಬರು 
ತ್ತಾನೆ. "ಆಗಲಿ, ನೋಡುವ? ಎಂದಿದ್ದಾನೆ.” 

“ಡ್ರಗ್‌ ಶೋಪಿನಿಂದ ಒಳ್ಳೆಯ ಲಾಭವಿದೆ ಅನ್ನುತ್ತಾರಿ.ನಮ್ಮಕುಮಟೆ 
"ಯಲ್ಲಿ ಒಂದೆರಡು ಅಂಗಡಿಗಳು ಇವೆಯಲ್ಲ, ಬಹಳ ಒಳ್ಳೆಯ ವ್ಯಾಪಾರ 
ನಡೆಯುತ್ತಾ ಇಡದೆ.” 

“ ಮುನಾಫೆ ಇರಬಹುದು. ಮುನಾಫೆ- ಎಷ್ಟ ಕ್ಕೆ ಕೊಂಡು ಎಷ್ಟಕ್ಕೆ 
ಮಾರುತ್ತಾರೆ ಎನ್ನುವುದರ ಮೇಲಿದೆ. ಆಚೀಚೆ, rd ಮದ್ದು ಸಿಗಡಿ 
'ಹೋದಕಿ ಒಂದಕ್ಕೆ ನಾಲ್ಕು ಬೆಲೆಗೆ ಮಾರುವವರೂ ಇದ್ದಾರೆ. ನನಗೆ ನಿತ್ಯದ 
ಔಷಧಿಗಳನ್ನು ಜತನ ಈ ಸೇಟಂಟ್‌ ಔಷಧಗಳನ್ನೂ ತಂದಿರಿಸಿ 
ಶೊಳ್ಳುವ ತ್ರಾಣವಿಲ್ಲ-ಹಾಗಾಗಿ ಸೋತಿದ್ದೇನೆ.? 

'ಏನೋಪ್ಪ, ನೀನೇ ಹೀಗೆ ಹೇಳುತ್ತೀ-ಪಣನಿಲ್ಲ ಹಣವಿಲ್ಲ ಎಂದು 
ರಾಗ ಎಳೆಯುತ್ತೀ, ಊರಲ್ಲಿ ಕೇಳಿದರೆ ಎಲ್ಲರೂ ನಿನ್ನ ಹೆಸರು ಹೇಳುತ್ತಾರೆ. 
ಶಿವಪ್ಪ ಡಾಕ್ಟರರ ಪ್ರೇಕ್ಟಿಸು ಇನ್ನೊಬ್ಬರಿಗೂ ಇಲ್ಲ ಅನ್ನು ತ್ತಾರೆ. ಡಾಕ್ಟರ್‌ 
-ಮಡಗಾಂವಕರರಿಗೆ ೫08 ಇದ್ದ ಪ್ರೆ ಪ್ರೇಕ್ಟಿಸಿನ ಕಾಲಂಕವೂ ಈಗ ಇಲ್ಲ 
ಅನ್ನುತ್ತಾರಿ.” 

"ಹಾಗೆ ನಾನಾದರೂ ಬಂದವರಿಗೆಲ್ಲ ಧಮಾರ್ಥ ಚಿಕಿತ್ಸೆಯನ್ನು 
ಮಾಡುತ್ತಿದ್ದೇನೆಂದು ತಿಳಿಯಬೇಕಾಗಿಲ್ಲ. ನನ್ನ ಜೀವನವೂ ಸಾಗಬೇಕ 
ಇವೆ, ನನಗೂ ಅನುಭವವಿದೆ- ನನ್ನಲ್ಲಿಗೆ ಬಂದು ಚಿಕಿತ್ಸೆ ಪಡೆದು, ಬಡತನ 
ನಟಿಸಿ ಹೋಗುವಂತಹ ಜನಗಳಲ್ಲಿ ಕೆಲವರು ನಿಜಕ್ಕೂ ಕೊಡುವಂಥ ಶಕ್ತಿ 
ಇದ್ದೂ ನಾಮಹಾಕಲು ಕಲಿತವರಿದ್ದಾರೆಂದು. ಹಾಗೆಂದು, ನನ್ನಲ್ಲಿಗೆ ಬರುವ 
ಪ್ರತಿಯೊಬ್ಬರನ್ನು ಅನುಮಾನದ ಕಣ್ಣುಗಳಿಂದಲೇ ಕಾಣುವುದಕ್ಕಾಗುತ್ತ 


೧೦೦ ಜಾರುವ ದಾರಿಯಲ್ಲಿ 


ದೆಯೇ? ಹೇಗಿದ್ದರೂ ನನ್ನ ದುಡಿತದಲ್ಲಿ, ಸಂಪಾದನೆಯಲ್ಲಿ, ನನಗೆ ತೃಪ್ತಿ 
ಯಿದೆ. ಆದಕೆ ನಾನು ದುಡಿದು ಸಲ್ಲಿಸಬೇಕಾದ ಸಾಲವೂ ಇದೆ. 

“ಯಾರಿಗೆ? 

"ನಿನ್ನಲ್ಲಿ ಹೇಳದೆಯೇನು? ನನ್ನ ಮಾವಂದಿರು ಯಾವ ಒಂದು ಶರ್ತ 
ವನ್ನು ಹಾಕದೆ, ವಿದ್ಯಾಭ್ಯಾಸದ ಖರ್ಚಿಗೆಕೊಟ್ಟರು. ಅದೇನು ಕಡಿಮೆಯಾ 
'ಗಿರಲಿಲ್ಲ. ಸುಮಾರು ಐದುಸಾವಿರ ರೂಪಾಯಿಗಳಿಗಿಂತ ಮಿಕ್ಕಿದೆ. ಅದನ್ನು 
ವರದಕ್ಷಿ ಣೆಯೆಂದು ತಿಳಿದು, ನಾನು ದಕ್ಕಿಸಿಕೊಳ್ಳು ವುದೇ? ಮೊದಲಿಗೆ 
ಅವರೆ “ನ ಯಣ ವನ್ನು ಸಲ್ಲಿಸಿ, ನಟ ನನ್ನ ಕನಸುಗಳನ್ನು ಸಾಧಿಸ. 
ಬೇಕು.” _ 

“ಅವರು ತಿರುಗಿ ಕೊಡಬೇಕೆಂದು ಕೇಳಿದರೇ?” 

“ಹಾಗೆ ಕೇಳಬೇಕೇ? ಅವರು ಕೇಳಲಾರರು, ಆದರೆ ನನ್ನ ಹೆಂಡತಿ 
"ತನ್ನ ತಂದೆಯ ದುಡ್ಡಿನಿಂದ ನೀವು ದೊಡ್ಡ ವರಾದಿರಿ? ಎಂದು ತಿಳಿಯು. 
ವಂತಾಗಬಾರದಲ್ಲ. ಅದರಲ್ಲಿ ಆತ್ಮಗೌರವವಿಲ್ಲ. ನಾನು ಮರಳಿಕೊಟ್ಟ ಹಣ 
ವನ್ನು ಅವರು ಕೊಳ್ಳದೆಹೋದರೆ ಅದನ್ನು ಬೇರೆಯಾಗಿಯೇ ಇರಿಸಬೇಕು, 
ಅವರ ಹೆಸರಿನಲ್ಲಿ ಸದ್ವಿನಿಯೋಗವನ್ನು ಮಾಡಬೇಕೇ ಹೊರತು ನಾನು 
ಅದನ್ನು ಅರಗಿಸಿಕೊಳ್ಳುವುದಲ್ಲ.” 

“ನೀಸಿರಿಸಿಕೊಳ್ಳ ಬೇಕೆಂದು ನಾನು ಹೇಳಿದೆನೇ? ಅವರ ಮಗಳ 
ಕೊರಳಿಗೆ ಚಿನ್ನಮಾಡಿಸಿ ಹಾಕು.” 

“ಒಳ್ಳೆ ಯ ಲೆಕ್ಟಾಚಾರ ನಿನ್ನ ದು!” 

ಆ ದಿನ ಅವರಿಬ್ರ ರು ಔಷ bi ಅಂಗಡಿ ತೆರೆಯುವ ವಿಚಾರದಲ್ಲಿ ಬಹು 
ಹೊತ್ತು ಮಾತನಾಡಿದರು. ಇದರಿಂದ ಚಲಪತಿಗೆ ಒಂದು ಸುಲಭದ 
ದಾರಿ ಹೊಳೆದಂತಾಯಿತು. «ಯಾಕೆ ತಮ್ಮ ಅಣ್ಣ ತಮ್ಮಂದಿರಲ್ಲೆ € ಒಬ್ಬ ನನ್ನು 
ಆ ಕೆಲಸಕ್ಕೆ ತೊಡಗಿಸಬಾರದು? ಓದನ್ನು "ಆರ್ಧ ನ್ಲಿಸಿದವರಿದ್ದಾ ಕ 
ಅವರಿಗೊಂದು ಉದ್ಯೋಗವಾಯಿತು. ಸಾಕ ಎರಡುಸಾವಿರ ಭಂಡವಳ 
ಹಾಕಿದಲ್ಲಿ ಒಬ್ಬನ ಜೇ ಬಾಜೂ ಸುಖಮಯವಾದೀತು, ಹೀಗೆ ವಿಚಾರ 
ಮಾಡುತ್ತ, ಚಲಪತಿಯು ತನ್ನ ಮನೆಯನ್ನು ಸೇರಿದ, ಮನಸ್ಸಿ ನಲ್ಲೆ € ಲಾಭದ. 
ಎಣಿಕೆ ಹಾಕತೊಡಗಿದ. ಯಾವ ಸೋದರನನ್ನು ಅದಕ್ಕೆ ನಿಯೋಜಿಸಬಹು 
ದೆಂದೂ ಯೋಚಿಸಿದ. ಸಂಜೆಯ ತನಕ ಅದೇ EE, ಅವನ ತಲೆಯಲ್ಲಿ 


ಜಾರುವ ದಾರಿಯಲ್ಲಿ ೧೦೨ 


ಸುತ್ತಿ ಸುಳಿದು ಆತ ಇನ್ನೊಮ್ಮೆ ಗೆಳೆಯನ ದವಾಖಾನೆಗೆ ಬಂದ. ಬಂದವನೇ 
“ಶಿವೂ, ಈಗ ಮಾಧು ಡ್ರಗ್‌ ಶೋಪ್‌ ತೆರೆಯುವುದು ನಿಶ್ಚಯವಾಗಿಲ್ಲವಲ್ಲ. 
ಅದರಿಂದ ತೊಂದರೆಯೇನೂ ಇಲ್ಲ. ಒಬ್ಬನು ಮದ್ದಿನ ಅಂಗಡಿಯನ್ನು 
ತೆಕಿದಕಿ ಇನ್ನೊಬ್ಬನು ತೆರೆಯಬಾರದೆಂದಿಯೆ?”ಎಂದು ಕೇಳಿದ. 

“ಯಾಕೆ ಹಾಗೆನ್ನುತ್ತೀಯಾ?” 

“ಅಲ್ಲ-ನಮ್ಮ ಮನೆಯಲ್ಲಿ ನನ್ನ ತಮ್ಮಂದಿರ ದೊಡ್ಡದೊಂದು ಹಿಂಡೇ 
ಇದೆಯಲ್ಲ. ಒಬ್ಬನಿಗೆ ಅಂತಹ ಒಂದು ಅಂಗಡಿ ಮಾಡಿಸಿಕೊಡಬಹುದು- 
ಎಂದು ನನಗನಿಸಿತು. ಆದರೆ ಅದಕ್ಕೆ ನಿನ್ನ ಮನ:ಪೂರ್ವಕವಾದ ಬೆಂಬಲ 
ವಿದ್ದರೆ ಮಾತ್ರ ಅದು ಸಾಧ್ಯ. ನಾನು ನಿನ್ನೊಡನೆ ಮಾತನಾಡಿ ಹೋದ ಮೇಲೆ 
ಅದೇ ಸಂಗತಿಯನ್ನು ಯೋಚಿಸಿ, ಯೋಚಿಸಿ, ಆ ಕೆಲಸವನ್ನು ಮಾಡಿದರೂ 
ಮಾಡಬಹುದು-ಎಂದು ಸಿರ್ಧರಿಸಿ ಈಗ ನಿನ್ನನ್ನೇ ಕೇಳುವ ಎಂದು ಬಂದೆ.” 

“ಚಲಪತಿ, ಈ ಊರಲ್ಲಿತುವುದು ಬೇಡೆ. ನಾನು ಮಾಧುವಿಗೆ ಆ 
ಸೂಚನೆ ಕೊಟ್ಟದ್ದಾ ಯಿತು. ಕೊಟ್ಟಿ ಮೇಲೆ ನಾನೇ ಅವನ ಕೈಯನ್ನು ಬಿಡ 
ಬಾರದು. ಅವನಾಗಿ ಆ ಕೆಲಸವನ್ನು ಮಾಡದೆಹೋದರೆ ಆಗ ನಿನಗೆ ತಿಳಿಸು 
ತ್ತೇನೆ. ಇಲ್ಲದೆಹೋದರೆ, ನಾನು ಅವನನ್ನು ಅನಾವಶ್ಯಕವಾಗಿ ನಷ್ಟಕ್ಕೆ ತಳ್ಳಿ 
ದಂತಾಗುತ್ತದೆ. ಇಬ್ಬಿಬ್ಬರು ಆ ವ್ಯಾಪಾರವನ್ನು ಮಾಡುವಷ್ಟು ದೊಡ್ಡ 
ಊರಲ್ಲ ನಮ್ಮದು.” 

ಸಂಜೆ ಸ್ವಲ್ಪ ಹೊತ್ತು ಅನ್ಲಿಯೆ ಮಾತನಾಡುತಿದ್ದು, ಚಲಪತಿ ಮನೆಗೆ 
ಹಿಂದಿರುಗಿದ, «ಶಿವಪ್ಪ ತನ್ನ ಆಪ್ತ ಗೆಳೆಯನಾಗಿದ್ದು, ಇಂಟರ್‌ ಓದುವಾಗ 
ತನಗೂ ಸ್ವಲ್ಪ ಖುಣಿಯಾಗಿದ್ದು, ಈಗ ಅದನ್ನೆಲ್ಲ ಮರೆತ ಹಾಗೆ ಕಾಣುತ್ತದೆ, 
ಎಂದೆನಿಸಿತು. ಇನ್ನೊತ್ತಟ್ಟು "ಈ ಶಿವು ವ್ಯವಹಾರ, ಲೌಕಿಕ ಚೆನ್ನಾಗಿ ಬಲ್ಲವ 
ನಲ್ಲವೇ ಅಲ್ಲ' ಎಂದೂ ಕಂಡಿತು. ಒಬ್ಬ ಬರಿಯ ಆದರ್ಶವನ್ನು ಹಿಂಬಾಲಿಸಿ 
ಕೊಂಡು ಹೋದರ, ಸುಗಮವಾಗಿ ಬದುಕುವುದು ಸಾಧ್ಯವಿಲ್ಲವೆಂದು 
ಅವನಿಗನಿಸುತ್ತಿತ್ತು. ಹಾಗಲ್ಲದೆ ಹೋದರೂ "ಶಿವನನ್ನು ಕುರಿತು ಅನಾದರ 
ತಾಳುವುದು ತಪ್ಪು. ಆತ ಆದರ್ಶವಾದಿ ನಿಜ, ಅವನ ವಿಚಾರದಲ್ಲಿ ಗೌರವ 
ವನ್ನೇ ತಾಳಬೇಕಾಗುತ್ತದೆ' ಎಂದೂ ತೋರಿತು. ಆದರೆ ಆ ಸಂಗತಿಗಳನ್ನು 
ಎಣಿಸುತ್ತ ಹೋದಂತೆ, ಅವನಿಗೆ ಒಪ್ಪದಿದ್ದ ಸಂಗತಿಯೆಂದರೆ, ಶಿವು ಮಾಧವ 
ನಂತಹ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಕೆಲಸಮಾಡುವುದು. ಅವ 


೧೦೨3 ಜಾರುವ ದಾರಿಯಲ್ಲಿ 


ನಿಗೆ ಚೆನ್ನಾದ ಹೆಸರೂ ಇಲ್ಲ. ಅವನ ಸಂಗತಿಗಳೆನ್ನು ತಿಳಿಯದವರಿಲ್ಲ. ಆ 
ಮದ್ದುವಿನಂತಹ ಉಂಡಾಡಿಯ ಸ್ನೇಹವನ್ನು ಶಿವು ಮಾಡುವುದಾಗಲೀ, 
ಅವನ ಔಷಧದ ಅಂಗಡಿಗೆ ಆತ ಬೆಂಬಲ ಕೊಡುವುದಾಗಲೀ ಒಳಿತಲ್ಲ. 
ಅವರಿಬ್ಬರ ಸ್ನೇಹದ ಪರಿಣಾಮವು ಒಳ್ಳೆ ಯದಾಗಲಾರದು-ಎಂದು ತೋರೆ 
ತೊಡಗಿತು. ಮಾಧವ ದುಂದುಗಾರ, ವಸನ ಎಂದು ಜಗಜ್ಜಾ ಹೀೀರಾಗಿದೆ. 
ಅತ ತನ್ನ ಮನೆಯನ್ನು ಳಿಸಿಕೊಳ್ಳು ವಕ ಕಷ್ಟ ದ ಮಾತು. 'ಅದುದರಿಂದ' 
ಇನ್ನೊಮ್ಮೆ ಶಿವನಲ್ಲಿ ಹೋಗ ಸ್ನೇಹ ಒಳ್ಳೆಯದಲ್ಲ), ಎಂದು ಬೋ 
ಜಾ ಯೋಚಿಸಿದ. ಅಂತೂ ಆ ಬಾರಿ ಬಂದಾಗ ಯಾವ ಸಂಗತಿ. 
ಯೂ ನಿಶ್ಚಯವಾಗದೆ, ಅವನು ಕುಮಟಿಗೆ ಮರಳಿದ. ತನ್ನ ಉದ್ಯೋಗದಲ್ಲಿ 
ನಿರತನಾದ. 
ವಪ್ಪನವರ ತಂದೆ ಕಿಟ್ಟಪ್ಪ ಶ್ರಮಾಸ್ತರರಿಗೂ ಸಹ ಮಾಧವನ ಸ್ನೇಹದ 

ವಿಚಾರದಲ್ಲಿ ಸಮಾಧಾನವಾನಿಬ್ಬರಲಿಲ್ಲ. ಮಗನಿಗೆ ಅವರು ಹೇಳಿಯೂ. 
ಹೇಳಿದರು: “ನೀನು ಆ ಮದ್ದುನಿನೊಡನೆ ತುಂಬ ಸ್ನೇಹದಲ್ಲಿರುವುದನ್ನು 
ಕಂಡು ನಮ್ಮ ಸಾಹುಕಾರರಿಗೂ ಬೇಸರವಾಗಿದೆ. ಈ ಸ್ನೇಹ ಒಳ್ಳೆಯದಕ್ಕಲ್ಲ- 
ಎಂದು ಅವರು ಹೇಳುತ್ತಾರೆ. ಅವನು ದಿನವೆಲ್ಲ ನಿನ್ನ ಅಂಗಡಿಗೆ ಬಂದು 
ಹೋಗುವುದು ಚಂದವಲ್ಲ. ಅವನು ತೀರ ಅಪಾಪೋಲಿ. ಅವನಿಗೆ ಯಾವ. 
ಚಾಳಿಯುಂಟು, ಯಾವುದು ಇಲ್ಲ-ಎನ್ನುವ ಹಾಗಿಲ್ಲ” ಎಂದೂ ಅಂದರು. 
ಶಿವು ಅದಕ್ಕೆ “ನಾನಾಗಿ ಅವನಿರುವಲ್ಲಿಗೆ ಹೋಗುತಿದ್ದೇನೆಯೆ? ಕೆಲಸ 
ವಿಲ್ಲದೆಯೇ ಹಾಗೆ ಹೋದದ್ದೆಂಬುದೇ ಇಲ್ಲ. ಮನೆಯಲ್ಲಿ ಅವನ ಹೆಂಡತಿಗೆ: 
ಹುಶಾರಿಲ್ಲ, ಮಗುವಿಗೆ ಹುಶಾರಿ ಲ್ಲ ಎಂದರೆ ಹೋಗಿಬರುತ್ತಿದ್ದೇನೆ ಹೊರತು. 
ಹರಟಿಗೆ ಹೋಗಿಲ್ಲ. ನನ್ನ ಕೆಲಸಬಿಟ್ಟು ಕದಲುವುದಕ್ಕೆ ನನಗೆ ವ್ಯವಧಾನ 
ವಿಲ್ಲ. ದವಾಖಾನೆಯಲ್ಲಿ ನಾನಿರುವಾಗ ಆತ ಬರುತ್ತಾನೆ, ಒಂದಿಷ್ಟು ಹರಟಿ. 
ಹೊಡೆಯುತ್ತಾನೆ; ಹೋಗುತ್ತಾನೆ. ಬರಬೇಡ ಎನ್ನ ಲಿಕ್ಕಾ ಗುತ. ದೆಯೆ? 
ಅವನು ಎಂಥವನೆಂಬುದೂ ನನಗೆ ಗೊತ್ತು. ವ್ಯಸನಿ-ನಿಜ, "ಅಡಕೆ ಅವನ: 
ಸ್ವಭಾವ ಜನ ಹೇಳುವಷ್ಟು ಕೆಟ್ಟದಲ್ಲ, ಯಾರು "ಏನು ಸಹಾಯ ಕೇಳಿದರೂ. 
ಆ ಕ್ಷಣಕ್ಕೆ ತನ್ನಿ Ee ಮಾಡ್ದೇ ಮಾಡುವಂಥವ.” 

“ಲದೇಸೋ ನಿಜ. ನನ್ನ''ಕಣ್ಣ ಮುಂದೆ ಬೆಳೆದ ಹುಡುಗನಲ್ಲವೆ? 
ನಾನು ಕಂಡಿಲ್ಲವೇ? ಆದಕೆ ಅವನಿಗೆ "ಹುಡುಗಿಯರ ವ್ಮಾಮೋಹ ಹೆಚ್ಚು. 


ಜಾರುವ ದಾರಿಯಲ್ಲಿ ೧೦೩ 


ಈಚೀಚೆಗೆ ಅವನೂ ಕೆಲವರೂ ಸೇರಿ ಇಸ್ಪೀಟಾಟಕ್ಕೆ ತೊಡಗಿದ್ದಾರೆ ಎಂದೂ 
ಕೇಳಿದೆ. ಹೀಗೆ ಜುಗಾರಿಯ ಚಟ ಹಚ್ಚಿಕೊಂಡವರು ಮೇಲಕ್ಕೆ ಬರುವುದು 
ಸಾಧ್ಯವೇ? ಆದಕ್ಕಲ್ಲವೆ ಅವನ ಮನೆಯವರು ಅವನನ್ನು ಬೇಕೆಯಾಗಿಯೇ 
ಇರಿಸಿದ್ದು? ಅವನ ಪಾಲಿನ ಭೂಮಿಯ ಹುಟ್ಟು ವಳಿಯನ್ನು ಅವನ ಮುಖಕ್ಕೆ 
ಎಸೆಯುತಿ ತ್ತಿರುವುದು? ಮೊನ್ನೆ ಅವನ ತಂಡ ಎಸ ಆದಷ್ಟು ಬೇಗೆ 
ಅವನ ೫ ಪಾಲುಕೊಟ್ಟು ಂಜಿಸ್ತ ನಿಶಿ ಬಿಡುಗಡೆಮಾಡುವುದೊಳ್ಳೆ ಯದೆಂ ದು. 
ತಂದೆಯ ಮಾತುಗಳನ್ನು ಕೇಳಿ ಶಿವಪ್ಪನವರ ಮನಸ್ಸು ತುಸು ಚಂಚ 
ಲಿಸಿತು. ಮಾಧು ಇಸ್ಪೀಟು ಆಟಕ್ಕೆ ದುಡುಕಿದ್ದಾನೆ-ಎಂಬ ಸಂಗತಿ ಅವನಿಗೆ 
ತಿಳಿಯದೇ ತಿಳಿಯದು. ಅದನ್ನು ಕೇಳಿಯೂ ನಂಬುವುದು ಕಷ್ಟ. ವ್ಯಾ ಸಾರ 
ದಲ್ಲಿ ಸಾಟೆಯ ಗೊಂದಲಕ್ಕಿ Me ಕೈ ಸುಟ್ಟು ಕೊಂಡಿದ್ದಾ A, ಅವ 
ರಿಗೆ ತಿಳಿದ ಸಂಗತಿ. ಆತ ಜುಗಾ ರು ಆಡುತ್ತಾನೆ ಎಂಬುದು ಹೊಸ ಸುದ್ದಿ. 
ಅದು ನಿಜವಾದರೆ ಅದನ್ನು ತಪ್ಪಿಸಬೇಕೆಂದು ಅವರಿಗೆ ತೋರಿತು. 
ತಾವು ಕೇಳಿದ ಸುದ್ದಿಯನ್ನು ತಮ್ಮಲ್ಲಿ ಬಚ್ಚಿಟ್ಟುಕೊಳ್ಳುವ ಸ್ವಭಾವ 
ಅವರದ್ದ ಲ್ಲ. ಮಾಧು ತನಗೆ ಬೇಕಾದವ, ತನೆ ಸಹಾಯ ಮಾಡಿದವ, ಆದು 
ದರಿಂದ ಮರುದಿನವೇ ಅವನನ್ನು ಕರಿದು ಕೇಳಿದರು:“ನೀನು ಆ ಚಟ ಬಿಡದೆ 
ಹೋದರೆ ನಾನು ನಿನ್ನ ತಂಟಿಗೇ ಬರುವುದಿಲ್ಲ” ಎಂದು ಗದರಿಸಿದರು. ಅವನ 
ಮುಖ ಸಪ್ಸಗಾಯಿತು. ತನ್ನ ಗುಟ್ಟಿನ ಆಟದ ಸಂಗತಿಯನ್ನೆ ಲ್ಲ ಡಾಕ್ಟರರಿಗೆ 
ಯಾರು ತಿಳಿಸಿರಬಹುದು- ಸ Ads, ಅಡಕ ಇವು ಡಿಯಾದ 
ವೃಥೆ-_ ಶಿವಪ್ಪ ಡಾಕ್ಟರರಿಗೆ ತನ್ನ ವಿಷಯದಲ್ಲಿ ಬೇಸರವಾಯಿತಲ್ಲ, ಅಭಿ 
ಮಾನ ಹೊರಟು ಹೋಯಿತಲ್ಲ ಎಂಬುದರಿಂದ ಉಂಟಾಯಿತು. ಆ ದಿನ 
ಆತ ಯಾರೊಡನೆಯೂ ಮ: ಖವೆತ್ತಿ ಮಾತನಾಡಲಿಲ್ಲ. ಆ ಸಂಜೆ ಡಾಕ್ಟರರು 
ಮನೆಗೆ ಹೋಗುವಾಗ ಆವರ ಜತೆಯೆಲ್ಲೇ ಹೊರಟು ಹೋದ. ಅವರೊಡನೆ 
ಆಣೆಮಾಡಿ ಹೇಳಿದ: “ನಾನು ತಪ್ಪಿದ್ದು ನಿಜ, ಇನ್ನು ಮುಂದೆ ಆ ಕೆಲಸಕ್ಕೆ 
ಹೋಗುವುದಿಲ್ಲ” ಎಂದ. ಶಿವಪ್ಪನವರಿಗೆ ತುಂಬ ಆನಂದವಾಯಿತು. 
ಸಂತೋಷದಿಂದ ತಮ್ಮ ಮನೆಗೆ ತೆರಳಿದರು. 
ಮನೆಗೆ ಹೋದ ಅವರು ವಾಡಿಕೆಯ್ಯಂತೆ ಅಂಗಿ ಕಳಚಿದರು. ಕಾಲು 
ತೊಳೆದುಕೊಂಡು ಬಂದ್ಕುಊಟ ಮುಗಿಸಿ ಮಡದಿಯೊಡನೆ ಹರಟೆಗೆ ಕುಳಿತು 
ಕೊಂಡರು. ಈಗೀಗ ಅವಳನ್ನು ಗೆಲುವಾಗಿರಿಸುವುದಕ್ಕೆ ತಮ್ಮ ಮಾತಿನ 


೧೦೪ ಜಾರುವ ದಾರಿಯಲ್ಲಿ 


ಪ್ರಯತ್ನವನ್ನೆ ಲ್ಲ ಮಾಡುತ್ತಿದ್ದಾರೆ. ಅಂದರೆ ಹೊಸ ಬಂಗಲೆಯನ್ನು ಕಟ್ಟಿಸಿ, 
ಮಡದಿಯನ್ನು ಚಿನ್ನಾಭರಣಗಳಿಂದ ತೃಪ್ತಿಪಡಿಸುವಂತಹ ಯೋಗ ತನಗಿಲ್ಲ 
ವೆಂದು ಅವರು ತಿಳಿದುಕೊಂಡಂತಿದೆ. ಇಂದುಮತಿ ಅದನ್ನು ಹೇಳಿ, ನೋಡಿ, 
ಮೂಕಿಯಾಗಿದ್ದಾಳೆ. ಆದರೆ ಅವಳ ಜೀವನದಲ್ಲಿ ಹೊಸಲಆನ೧ದದ ಕುರುಹು 
ಮೂಡಿದೆ. ಆಕೆ ತಾಯಿ:ಯಾಗುವವಳಿದ್ದಾಳೆ. ಅಂಥವಳ ಮನಸ್ಸನ್ನು 
ಉಲ್ಲಾಸವಾಗಿರಿಸಬೇಕು ಎಂಬ ಪ್ರಯತ್ನ ಶಿವಪ್ರನವರದು. ತಮ್ಮ ವಿರಾಮ 
ವನ್ನೆಲ್ಲ ಹೆಚ್ಚಾಗಿ ಅವಳೊಡನೆ ಮಾತು ಕತೆಯಲ್ಲಿ ಕಳೆಯುತ್ತಾರೆ. ಅವಳಿಗೆ 
ಉತ್ತಮ ಆಹಾರ ಒದಗಿಸುತಿದ್ದಾರೆ; ತಮ್ಮ ಉದ್ಯೋಗದ ಕಷ್ಟನಿಷ್ಕುರ 
ಗಳನ್ನು ಅವಳಿಂದ ಮರೆಯಾಗಿರಿಸುತ್ತಾರೆ. ಆಕೆಗೆ ತಾನು ಗರ್ಭಿಣಿ ಎಂದು 
ತಿಳಿದಂದಿನಿಂದ ಧಾರವಾಡದ ಹಂಬಲ ಮೇಲಿಂದ ಮೇಲೆ ಬರತೊಡಗಿದೆ, 
ಗಂಡನೊಡನೆ ಕಾಳೂರನ್ನು ಬಂದು ಸೇರಿದ ಬಳಿಕೈವರ್ಷಕ್ಕೊಮ್ಮೆ ತಂದೆಯ 
ಮನೆಗೆ ಹೋಗಿ, ತಿಂಗಳಕಾಲ ತಂದೆ ತಾಯರೊಡನೆ ಹೊತ್ತು ಕಳೆದು ಬಂದಿ 
ದ್ಧಾಳೆ. ಮೊದಲ ಯಾತ್ರೆ ಮಾಡಿದಾಗಲೇ ಅವಳಿಗೆ ತಿಳಿಯಿತು-ತನ್ನ ಯಜ 
ಮಾನರು ಮಾವನ ಯಣ ತೀರಿಸುವ ಉದ್ದಾಮ ಪ್ರಯತ್ನ ಮಾಡುತ್ತಿದ್ದಾರೆ 
ಎಂದು.ಮೊದಲನೆಯ ಎರಡು ವರ್ಷಗಳಲ್ಲಿ, ರಂಗರಾಯರು ಬೇಡವೆಂದರೂ 
ಐನೂರು ರೂಪಾಯಿಗಳ ಎರಡು ಕಂತುಗಳನ್ನು ಮಾವನಿಗೆ ಕಳುಹಿಸಿದ್ದರು. 
“ಬೇಡ, ನಿನ್ನ ಹೆಂಡತಿಗೆ ಅಡರಿಂದ ಚಿನ್ನ ಮಾಡಿಸಿ ಹಾಕು” ಎಂದು ರಂಗ 
ರಾಯರು ಅಳಿಯನಿಗೆ ಬರೆದರು, “ಸಾಲ ತೀರಿಸುವ ತನಕ ಚಿನ್ನಾ ಭರಣದ 
ಮಾತಿಲ್ಲ” ಎಂಬ ಮಾರುತ್ತರ ಬಂದಿತು. ಇದರಿಂದಾಗಿ ಅವರು ಆ ಹಣವನ್ನು 
ಅವನದೆಂದೇ ತಿಳಿದು ತಮ್ಮ ಬಳಿ ಇರಿಸಿಕೊಂಡರು.ಹಣ ಕಳುಹಿಸಿದ ಸಂಗತಿ 
ಯನ್ನು ಶಿವಪ್ಪನವರು ಇಂದುನಿಗೂ ಹೇಳಿರಲಿಲ್ಲ. ಅವಳು ಬೇಡವೆಂದಾಳು 
ಎಂದೋ, ತಾನು ಹಣವನ್ನು ಬೇಕೆಂ೫ ಕೂಡಿರಿಸುತ್ತಿದ್ದೆನೆಂದು ತಿಳಿದಾ 
ಳೆಂದೋಆ ಸುದ್ದಿಯನ್ನೂ ಹೇಳಿರಲಿಲ್ಲ. ಅದರಿಂದ ಒಂದು ಪ್ರಯೋಜನ 
ವಾಯಿತು. ತವರಿಗೆ ಹೋದಾಗ ಇಂದುವಿಗೆ ಆ ಸಂಗತಿಗಳೆಲ್ಲ ತಿಳಿದು 
ಬಂದು, ತನ್ನ ಗಂಡನ ದುಡಿಮೆ ವ್ಯರ್ಥ ಶ್ರಮವಾಗಿಲ್ಲ. ಎಂದೆನಿಸಿತು. ಅದರ 
ಜತೆಗೆ ತನ್ನ ಗಂಡನು ಪರರ ಯಣವನ್ನು ಇರಿಸಿಕೊಳ್ಳೆದಂತಹ ಧೀರ ಎಂಬ 
ಹೆಮ್ಮೆಯೂ ಮೂಡಿತು. 

ಹೀಗಾಗಿ ಎರಡನೆಯ ಬಾರಿ ತವರು ಮನೆಯ ಪಯಣಮಾಡಿ ಬಂದ 


ಜಾರುವ ದಾರಿಯಲ್ಲಿ ೧೦೫ 


ಬಳಿಕ, ಮೊದಲಿನ ಬೇಸರದಲ್ಲಿ ಎಷ್ಟೋ ಕಡಿಮೆಯಾಗಿತ್ತು. ಉಲ್ಲಾಸವಾಗಿ 
ದ್ದಾಳೆ. ಸಂತೋಷವನ್ನು ತನ್ನಲ್ಲಿರಿ ಸಿಕೊಳ್ಳಲಾರದೆ ಅವಳು ಹಿಗ್ಗಿನಿಂದೊಮ್ಮೆ 
“ಅಪ್ಪನ ಸಾಲ ತೀರಿದ ಬಳಿಕವಾದರೂ ಮನೆ ಕಟ್ಟಿಸುತ್ತೀರಲ್ಲ?” ಎಂದು 
ಕೇಳಿದಳು. ಶಿವಪ್ಪನವರು ಚಕಿತರಾದರು. ಮರುಕ್ಷಣ, ಇಂದು ತವರು ಮನೆ 
ಯಿಂದ ಬಂದುದರ ಪರಿಣಾಮವಾದ ಮಾತಿದು ಎಂದೆನಿಸಿ ನಕ್ಕರು. “ಹೂಂ. 
ಮೇಲೆ ನಾನು ದುಡಿದದ್ದನ್ನೆಲ್ಲ ನಿನ್ನ ಕೈಗೇ ಕೊಟ್ಟುಬಿಡುತ್ತೇನೆ. ನಿನ್ಫನ್ನು 
ಕೇಳಿಯೇ ಬೇಕೆ ಖರ್ಚುಮಾಡುವುದು” ಎಂದರು. 

“ಅದೆಲ್ಲ ಬಲ್ಲೆ. ನೀವು ಗಂಡಸರು-ನೂರು ರೂಪಾಯಿ ಸಂಪಾದಿಸಿ 
ಹತ್ತನ್ನು ನಮ್ಮ ಕೈ ಮೇಲಿಟ್ಟು, ಅಸ್ಟೇ ಬಂದದ್ದು ಎಂದು ಹೇಳಿ ಎಂಟನ್ನು 
ಮರಳಿ ಒಯ್ಮುವವರು? ಎಂದು ಆಕೆ ಪರಿಹಾಸ್ಯ ಮಾಡಿದಳು. 

“ಹಾಗೂ ಮಾಡುವವರು ಇದ್ದಾರಿ-ನಿಜ. ಆದರೆ ಅದೆಲ್ಲ ಬರುವುದು 
ಗಂಡ ಹೆಂಡಿರಲ್ಲಿ ಪರಸ್ಪರ ನಂಬಿಕೆ ಇಲ್ಲದಾಗ ಮಾತ್ರ. ಅವರು ಒಬ್ಬರನ್ನೊ 
ಬ್ರರು ನಂಬುವುದಕ್ಕೆ ಕಲಿತರಿ ಅಂಥ ಮುಚ್ಚುಮಕೆ ಯಾತಕ್ಕೆ ಬೇಕಾಗು 
ತ್ತದೆ?” ಎಂದು ಉತ್ತರಿಸಿದರು. ಆಕೆಯ ಪಾಲಿಗೆ ಈ ಮಾತುಗಳು ಅರ್ಥ 
ಪೂರ್ಣವಾಗಿ ಕಂಡುವು; ಮನಸ್ಸಿಗೆ ಸಂತೋಷವನ್ನುಂಟುಮಾಡಿದುವು. 
ಬಹುದಿನ ಅದರ ಸನಿ ಮನಸ್ಸಿನಲ್ಲುಳಿಯಿತು. 

ಹೀಗೆ ಒಂದೊಂದು ದಿನ ಗಂಡಹೆಂಡಿರ ಮಾತಿನ ಸೆರಗು ಒಂದೊಂದು 
ಕಡೆಗೆ ಸರಿಯುತ್ತದೆ. ವಾದ, ವಿವಾದ, ಹಾಸ್ಯ, ಪರಿಹಾಸ್ಯಗಳಾಗಿ ಸಹುಯ 
ಲಘುವಾಗಿ ಹೋಗುತ್ತದೆ.ಹಾಗೆಯೇ ಶಿವಪ್ಪನವರು ಒಂದು ದಿವಸ ಇಂದುವಿ 
ನೊಡನೆ “ಏನು ಇಂದೂ, ನಿನಗೆ ಆರು ತಿಂಗಳಾಗುತ್ತ ಬಂದಿತು. ತವರಿಗೆ 
ಹೋಗಬೇಕೆಂದು ಬಯಸುತ್ತೀಯಾದರಿ ಈ ತಿಂಗಳಲ್ಲಿಯೇ ಹೋಗುವುದು 
ಒಳ್ಳೆಯದು. ಮಾವನವರಿಂದಲೂ ಕಾಗದ ಬಂದಿದೆ. ನಾನು ಉತ್ತರವನ್ನು 
ಕೊಟ್ಟಿಲ್ಲ. ಕೇಳಿ ಉತ್ತರ ಹಾಕಬೇಕೆಂದಿದ್ದೆ. ನಾನು ಡಾಕ್ಟರನಾದರೇನಾ 
ಯಿತು? ತಾಯಿ ಮನೆಯವರು, ಮೊದಲ ಹೆರಿಗೆಗೆ ಅಲ್ಲಿಗೆ ಬರಲಿ ಎಂದ್ದು 
ಬಯಸುವುದು ತಪ್ಪಲ್ಲ. ಮೊದಲನೇ ಹೆರಿಗೆ! ಇಲ್ಲಿದ್ದರೆ ಒಳ್ಳೆಯದೆಂದು ನನ 
ಗನಿಸಿದರೂ,ನೀನು ಅಲ್ಲಿಗೆ ಹೋಗುವುದಾದರೆ ಹೋಗು. ಒಳ್ಳೆಯ ಹೆರಿಗೆಯ 
ಆಸ್ಪತ್ರೆಯೂ ಅಲ್ಲಿದೆಯಲ್ಲ” ಎಂದರು. 

“ಹೋ, ಈಗ ನಾನು ಹೆರಿಗೆಗೆ ಧಾರವಾಡಕ್ಕೆ ಹೋಗಬೇಕೆಂದೋ? 


೧೦೬ ಜಾರುವ ದಾರಿಯಲ್ಲಿ 


ಈ ಊರವರು ಹೇಳುತ್ತಾರಿ-ನೀವು ಹೆರಿಗೆ ಮಾಡಿಸುವುದರಲ್ಲಿ ಅದ್ವಿತೀಯ 
ರಿಂದು. ಹಾಗಿದ್ದರೆ ನನ್ನನ್ನು ಧಾರವಾಡಕ್ಕೇಕೆ ಓಡಿಸಬೇಕು?” 

“ಅಲ್ಲೇನು-ಡಾಕ್ಟರ್‌ ಮೋರೆಯವರು ಇದ್ದಾರಲ್ಲ. ತುಂಬ ಹೆಸರಾ 
ದವರು. ತಾಯಿಯೋ, ನಿನ್ನ ಅಕ್ಕಂದಿರೋ, ಸನಿಪವಿದ್ದರೆ ನಿನಗೂ ಸಮಾ 
ಧಾನ.” 

“ನಾನು ಯಾರ ಮೋರಿಯನ್ನೂ ನೋಡುವವಳಲ್ಲ. ಇಲ್ಲಿಯೇ ನನ್ನ 
ಬಿಡಾರ ಗಟ್ಟಿ. ಹೆರಿಗೆಯಾಗಿ ಮಗುವಿಗೆ ಆರು ತಿಂಗಳಾದ ಮೇಲೆ ಹೋದರೆ 
ಹೋದೆ,” 

ಈ ರೀತಿಯ ಮಾನಸಿಕ ಪರಿವರ್ತನೆಗೆ ಕಾರಣವೆಂದಕಿ ಊರ ಜನ 
ಗಳ ಮಾತು. ಗುಲಾಬಿ ಮೊದಲಾದವರ ಅತಿ ಕಷ್ಟದ ಹೆರಿಗೆಗಳ ವಿಚಾರ 
ದಲ್ಲಿ ಶಿವಪ್ಪನವರಿಗೆ ದೊರೆತ ಪ್ರಶಂಸೆ. ಅದರಿಂದ ಆಕೆಗೆ ಯಾವ ಭೀತಿಯೂ 
ಬಾರದೆ ತಾನು ಗಂಡನ ಮನೆಯಲ್ಲೇ ಹಡೆಯುವುದು ಓತವೆಂದೆನಿಸಿತು. 

“ಹೋ, ಹಾಗೋ, ಈ ಊರಲ್ಲಿಯೇ ಇದ್ದರೆ ಕಾಸು ಕೊಡದೆ ಹೆರಿಗೆ 
ಯಾಗುತ್ತದೆ ಎಂದೋ ನಿನ್ನ ಯೋಚನೆ?” ಎಂದು ಶಿವಪ್ಪನವರು ನಕ್ಕರು. 

“ಅಂದರೆ ಗುಲಾಬಿಯ ಹೆರಿಗೆಯಲ್ಲಿ ನಿಮಗೆ ಕಾಸು ಸಿಗಲೇ ಇಲ್ಲವೆ?” 

“ಅವಳೇ? ಮುಗುದುಮ್‌ಸ ಇಹೇಬರ ಆಸಾಮಿ. ಅವರ ಅಂಗಡಿಯಲ್ಲಿ 
ನಾನು ದವಾಖಾನೆಯನ್ನು ತೆರೆದದ್ದು. ವರ್ಷಕ್ಕೆ ಎಪ್ಪತ್ತೆರಡು ರೂಪಾಯಿ 
ಆಗುತ್ತದೆ. ಬಾಡಿಗೆಯನ್ನೇನೊ ಕೊಡುತ್ತ ಬಂದಿದ್ದೇನೆ. ಈ ವರ್ಷದ್ದು 
ಮಾತ್ರ ಕೊಟ್ಟಿಲ್ಲ. ಆದರೆ ಗುಲಾಬಿಗಾಗಿ ಕೊಟ್ಟಿ ಮದ್ದೇನೆ ಐವತ್ತುಅರವತ್ತು 
ರೂಪಾಯಿಗಳಿಗೆ ಕಡಿಮೆಯಾಗದು. ಬಿಲ್‌ ಕಳುಹಿಸಲೇ ಬಿಡಲೇ, ಎಂಬ 
ಅನುಮಾನ ನನಗೆ. ಹಣದ ಸಂಗತಿ ದೊಡ್ಡದಲ್ಲ, ಕೊಟ್ಟಾರು. ಕೊಡದಿದ್ದರೆ 
ಬಾಡಿಗೆಯಿಂದ ವಜ ಹೋದೀತು.ಆದರಿ ಅವಳ ಕಾಯಿಲೆಯೇ ಎಂಥದೆಂದು 
ನನಗೆ ಅರ್ಥವಾಗಿಲ್ಲ.” 

“ಏನು ಕಾಯಿಲೆಯಂತೆ? ಹೆರಿಗೆಯಾದ ಮೇಲೆ ಸುಖವಾಗಿದ್ದಾಳಂತೆ; 
ಮಗು ತುಂಬ ಮುದ್ದಾಗಿದೆ ಎಂದು ನಮ್ಮ ಕೆಲಸದವಳು ಹೇಳಿದಳು. # 

«ಕೆಲಸದವಳಿಗದೆಲ್ಲ ಏನು ಗೊತ್ತು? ? ಆಕೆ ಬಾಣಂತಿಯಾಗುವ 
ಮುಂಚೆ, ಅನಂತರ, ದಿನ ಬಿಟ್ಟು ದಿನ ಹೋಗಿ ಬರುತ್ತಿದ್ದೇನೆ-ಸಾಹೇಬರ 
ಒತ್ತಾಯಕ್ಕೆ. ಹೆರಿಗೆಗೆ ಮೊದಲಂತೂ ಕೆಲವು ದಿನ ತುಂಬ ಕ್ಲೀಣವಾಗಿದ್ದಳು. 


ಜಾರುವ ದಾರಿಯಲ್ಲಿ ೧೦೭ 


ಈಗ ಹಾಗಿಲ್ಲ. ತೋರಿಕೆಗೆ ಆಕೆ ಆರೋಗ್ಯವಾಗಿಯೇ ಕಾಣುತ್ತಾಳೆ. ಮೈ 
ತುಂಬಿದೆ. ತೂಕ ಹೆಚ್ಚಿದೆ. ಅವಳನ್ನು ಕೇಳಿದರೆ ತನಗೆ ತುಂಬ ಕಷ್ಟವಾಗು 
ತ್ತದೆ, ನಡೆಯುವುದಕ್ಕಾಗುವುದಿಲ್ಲ, ಮೈ ನಡುಗುತ್ತದೆ, ಉಸಿರಾಟ ಇನ್ನಷ್ಟು 
ಕಷ್ಟ? ಎನ್ನುತ್ತಿದ್ದಾಳೆ. ಪರೀಕ್ಷಿಸಿದರೆ ಅಂತಹ ಯಾವ ಕಾಯಿಲೆಯೂ 
ಕಾಣುವುದಿಲ್ಲ. ಅಪೂರ್ವಕ್ಕೊಮ್ಮೊಮ್ಮೆ ಎದೆ ಬಡಿಯಬಹುದು, ನಾಡಿಯ 
ಬಡಿತವೂ ಹೆಚ್ಚಾಗಬಹುದು. ಹಾಗೆ ನಾನೇ ಒಮ್ಮೆಗೇ ನಾಲ್ಕು ಸಿಗರೇಟು 
ಗಳನ್ನು ಹೊತ್ತಿಸಿದರೆ ಎದೆಯ ಬಡಿತದಲ್ಲಿ ವ್ಯತ್ಯಾಸ ಕಾಣಿಸಬಹುದು. ಏನಾ 
ದರೂ ಮಾನಸಿಕ ಅಸಮಾಧಾನ ಅವಳ ಬೇನೆಗೆ ಕಾರಣನಿದ್ದೀತು.” 

“ಅವಳಿಗೇನು ಧಾಡಿ? ರಾಣಿಯ ಹಾಗಿದ್ದಾಳಂತೆ. ಕರೆಯಲು ಎಮ್ಮೆ 
ದನಗಳಿವೆಯಂತೆ. ಕೆಲಸಕ್ಕೆ ಆಳುಗಳಿದ್ದಾರಂತೆ. ಅಲ್ಲದೆ ಹಣ್ಣು, ತರಕಾರಿ 
ಪ್ರತಿಯೊಂದೂ ಸಾಹೇಬರ ವರಪ್ರಸಾದದಿಂದ ರಾಶಿಗಟ್ಟಲೆ ಮನೆಗೆ ಬಂದು 
ಬೀಳುತ್ತವೆಯಂತೆ,” 

“ಅಯ್ಯೋ ಇಂದು, ಸುಖ, ಸಂತೋಷಗಳು ಬರಿದೆ ಉಂಡುಡುವುದ 
ರಿಂದಲೇ ಬರುವುದಾದಕಿ ಇನ್ನೇನು ಉಳಿಯಿತು! ದುಡಿದ ವರೆಲ್ಲರೂ ಸುಖ 
ವಾಗಿದ್ದಾರೆ ಅನ್ನುತ್ತೀಯಾ? ನಾನು ನೋಡುತ್ತಿದ್ದೇನಲ್ಲ-ಅವರಿಗಿಂತ ಬಡ 
ವರು ಎಷ್ಟೋ ಪಾಲಿಗೆ ವಾಸಿ. ತಮಗೆ ಹೊಟ್ಟಿಗೆ ಕಷ್ಟವಾದರೂ ಚಿಂತೆ 
ಯಿಲ್ಲದೆ ಸುಖವಾಗಿರುವವರು ಇದ್ದಾರೆ.” 

“ಇರಬಹುದು. ಆದರೆ ಅವಳಂಥವಳಿಗೆ ಏನು ಚಿಂತೆ ಇಡ್ಡೀತು? 
ಜೀವನಕ್ಕೆ ಕಷ್ಟವಾಯಿತೆಂದು ದುಡಿಯಬೇಕೆ? ಮುಸುಡು ನೋಡಿ ದುಡ್ಡು 
ತಂದು ಸುರಿಯುವವರಿರುವಾಗ?”ಎಂದು ಇಂದುಮತಿ ವಾದಿಸಿದಳು, ಆದಿನ 
ಆ ವಾದಸರಣಿ ಹೆಚ್ಚಿಗೆ ಮುಂದುವರಿಯಲಿಲ್ಲವಾದರೂ, ಶಿವಪ್ಪನವರ ಮನ 
ಸ್ಸಿಗೆ ತಮ್ಮ ರೋಗಿಯನ್ನು ಕುರಿತು ಹುಟ್ಟಿಸಿದ ಚಿಂತೆ ಬಹುದಿನಗಳಿಂದಲೂ 
ವ್ಯಾಪಿಸಿತ್ತು. 

ಬನು ಡಾಕ್ಟರರೇ, ನೋಡಲಿಕ್ಕೆ ಚೆನ್ನಾಗಿದ್ದಾಳೆ ಅನ್ನುತ್ತೀರಿ, ನನಗೂ 
ಮೊದಲಿನಂತೆ ಕಾಣಿಸುತ್ತಾಳೆ. ಆದರೆ ಅವಳೆನ್ನುತ್ತಾಳೆ-- ಉಸಿರು ಕಟ್ಟಿ 
ಬರುತ್ತದೆ, ಎಲ್ಲಿಲ್ಲದ ಹೆದರಿಕೆ ಆಗುತ್ತದೆ ಎಂದು, ಆರೋಗ್ಯ ಚೆನ್ನಾಗಿದ್ದರೆ 
ಹಾಗಾಗುವುದು ಶಕ್ಯವೇ?” ಎಂದು ಸಾಹೇಬರು ಅಸಮಾಧಾನ ತಾಳಿದ್ದಾರೆ. 

ಕೊನೆಗೆ ಅವರ ಮನಸ್ಸಿಗೆ ಏನು ಸಂಶಯ ಹೊಳೆಯಿತೋ.- ಪ್ರಾಯಶಃ 


ಗಿಂಲ ಜಾರುವ ದಾರಿಯಲ್ಲಿ 


ಈ ಡಾಕ್ಟರರು ಅವಳ ಚಿಕಿತ್ಸೆಯ ಬಗ್ಗೆ ಏನೂ ಹಣ ಕೊಟ್ಟಿಲ್ಲ ಎಂಬುದರಿಂದ 
ಉದಾಸೀನರಾಗಿರಬಹುದು-ಎಂದು ಊಹಿಸಿ, ಅವಳ ಮೂಲಕವೇ ನೂರು 
ರೊಪಾಯಿಗಳೆ ಒಂದು ನೋಟನ್ನು ಕೊಡಿಸಲು ಏರ್ಪಡಿಸಿದರು. ಹಣ 
ಕ್ಕಾಗಿ ಶಿವಪ್ಪ ಡಾಕ್ಟರರ ಪ್ರಯತ್ನ ಎಂದೂ ಕಡಿಮೆಯಾಗಿರಲಿಲ್ಲ. ಇನ್ನೂ 
ಕಡಿಮೆಯಾಗಲಾರದು. ಒಂದು ದಿನ ಆಸ್ಪತ್ರೆಗೆ ಹೋಗುವ ಮುಂಚೆ, ಅವಳ 
ಮನೆಯನ್ನು ಹೊಕ್ಕು ನೋಡಲು ಹೋದಾಗ, ಮುದುಕಿ ಅಜ್ಜಿ “ಏನು ಡಾಕ್ಟ 
ರಠೇ? ನಿಮ್ಮ ಕೈಗುಣದಿಂದ ಗುಣವಾದೀತೆಂದು ಎಣಿಸಿದ್ದೆ. ತನಗೇನೂಗುಣ 
ವಿಲ್ಲ ಅನ್ನುತ್ತಾಳೆ ಅವಳು” ಎಂದಳು.ವಿರಮಿಸುತ್ತಿದ್ದ ಗುಲಾಬಿ ತನ್ನ ಹಾಸಿಗೆ 
ಯನ್ನುಬಿಟ್ಟಿದ್ದು ಬಂದಳು. ಕೈಯಲ್ಲಿದ್ದ ಮಗುವನ್ನು ಎತ್ತಿತೋರಿಸಿ "ಇದಕ್ಕೆ 
ಶೀತವಾಗುವ ಹಾಗಿದೆ. ಏನಾದರೂ ಮದ್ದು ಕೊಡಿ? ಎಂದು ಬೇಡಿದಳು. 
ಡಾಕ್ಟರರು “ಏನಾಗದು-ಇಷ್ಟು ಚಿಕ್ಕಕೂಸಿಗೆ ಈಗಿನಿಂದಲೇ ಮದ್ದು ಕೊಡಿಸು 
ವುದುಬೇಡ. ನೀನು ಆಹಾರದಲ್ಲಿ ಸ್ವಲ್ಪ ಜಾಗ್ರತೆಯಿದ್ದರಾಯಿತು”ಎಂದರು. 
ಆ ಬಳಿಕ ಅವಳು ಹರಿವಾಣದಲ್ಲಿ ಒಂದು ಹಸುರು ನೋಟನ್ನಿರಿಸಿ ಅವರ 
ಮುಂದಕ್ಕಿರಿಸಿದಳು. “ಇಷ್ಟು ದಿನ ನಿಮಗೇನೂ ಕೊಟ್ಟಿಲ್ಲ. ಆ ಪ್ರಸ್ತಾಪ 
ವನ್ನೇ ಮಾಡಿಲ್ಲ ಎಂದು ಬೇಸರಿಸಬೇಡಿ. ನಾನಾದರೂ ಕೊಡುವುದೆಲ್ಲಿಂದ? 
ಅಲ್ಲಿಂದ ಬಂದರೆ ಇಲ್ಲಿದೆ” ಎಂದು ಅದನ್ನು ಸ್ಟೀಕರಿಸಲು ಒತ್ತಾಯಿಸಿದಳು. 

ಶಿವಪ್ಪನವರಿಗೆ ಏನೇನೋ ಅನಿಸಿತು, ತಮ್ಮ ಶ್ರಮಕ್ಕೆ ಒಪ್ಪಿಸಿದ 
ನೂರ ರೂಪಾಯಿಗಳು ಹೆಚ್ಚಲ್ಲವಾದರೂ, ಬೇನೆ ಸಂಪೂರ್ಣವಾಸಿಯಾ 
ಗಿಲ್ಲ ಎಂದೆನ್ನುತ್ತಿದ್ದಾಗಲೇ ಅದನ್ನು ಸ್ವೀಕರಿಸುವುದು ಹೇಗೆ ಎಂಬ ಅಳು 
ಕುಂಟಾಯಿತು. ಆದರಿಂದ “ಅದಿರಲಿ ಈಗ” ಎಂದರು. 

“ನಾನು ಕೊಡುವುದಲ್ಲ. ಅವರೇ ಕೊಡು ಎಂದದ್ದು” 

“ಅದು ತಿಳಿಯಿತು, ನಿನ್ನಮಾತಿನಿಂದ. ನಿನಗೆ ಚೆನ್ನಾಗಿ ಆರೋಗ್ಯವಾದ 
ಮೇಲೆ ನಾನು ಹಣ ತೆಗೆದುಕೊಂಡರೆ ನನಗೊಂದು ಸಂತೋಷ” 

ಗುಲಾಬಿ ತೀರ ಸರಳೆ. ಇನ್ನೂ ಜೀವನದಲ್ಲಿ ವಂಚನೆಯನ್ನಾಗಲಿ,ಹಣ 
ದಾಸಿಯನ್ನಾಗಲಿ ಕಲಿತವಳಲ್ಲ. ತನ್ನ ಜೀವ ಅಷ್ಟಾದುದು ಶಿವಪ್ಪ ಡಾಕ್ಟರ 
ರಿಂದ ಎಂದರಿತು ಅವಳೆಂದಳು:“ ಅವರ ಮನಸ್ಸಿಗೆ ತೋರಿದೆ-ಕೊಡುವುದು 
ಬಾಕಿಯಾದ್ದರಿ ೦ದ ಡಾಕ್ಟರು ಉದಾಸೀನ ಮಾಡುತಿದ್ದಾರೆ.-ಎಂದು. ಅದೆ 
ಶ್ಯಾಗಿ ಅವರೇ ಬಂದು, ಹೇಳಿ, ಹಣ ಕೊಟ್ಟು ಹೋದರು” 


ಜಾರುವ ದಾರಿಯಲ್ಲಿ ೧೦೯ 


“ಹಾಗೂ ಎಣಿಸಿದರೇ? ಅವರು ಕೊಟ್ಟಿಲ್ಲ ಎಂದು ನಾನು ನನ್ನ ಚಿಕಿತ್ಸೆ 
ಯ ವಿಚಾರದಲ್ಲಿ ಉದಾಸೀನನಾದಕಿ ನನ್ನ ಉದ್ಯೋಗದ ಗತಿಯೇನು? 
ಕೊಡುವ ತ್ರಾಣವಿದ್ದ ವರು ಕೊಟ್ಟೇ ಕೊಡುತ್ತಾ. ನಾಲ್ಕು ದಿನ ಹೆಚ್ಚು 
ಕಡಿಮೆಯಾದೀತು. “ನನ್ನ ಬೇಸ ತವರ ನಿನಗಿನ್ನೂ kN, 
ವೆಂದು. ನಿನ್ನ ಶರೀರದಲ್ಲಿ ಯಾವ ಬೇನೆ ಇದ್ದಂತೆಯೂ ನನಗನಿಸುವುದಿಲ್ಲ. 
ಹಣದ ಆಸೆಗಷ್ಟೇ ನಾನು ನಿನಗೆ ಮದ್ದು ಕೊಡಬೇಕಾಗಿದೆ. ನಾನು ಯೋಚಿಸಿ 
ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಇದು ಶರೀರಕ್ಕೆ ಸಂಬಂಧಿಸಿದ ಬೇನೆಯೇ 


ಅಲ್ಲವೆಂದು.” 
“ಅಂದಿ!” 
“ನಿನ್ನ ಮನಸ್ಸೇ ಸಮಾಧಾನವಾಗಿಲ್ಲ. ಮನಸ್ಸಿನಲ್ಲಿ ಹೆಚ್ಚಾಗಿ ಅತೃಪ್ತಿ 


ಯೋ, ಚಿಂತೆಯೋ ತುಂಬಿದ್ದರೆ ಹೀಗಾಗುವುದುಂಟು ಬೇಸರವಾದಾಗ 
ಹೇ ೇಳುವುದಕ್ಕಾಗದೆ, ಸಿಟ್ಟು ಬಂದ 'ಬಂದಾಗ ತೋರಿಸಿಕೊಳ್ಳಿ ಇಳ್ಳುವುದಕ್ಕಾಗದೆ, ಸೇ 
ಡಿನ ನ ಹಂಬಲವಾದಾಗ ತೀರಿಸಿಕೊಳ್ಳ. ಳ ಲಾಠದೆ ಇರಬೇಕಾಗಿ ಬಂದಾಗ, ಮನ 
ಸ್ಸಿಗೆ ತೃಪ್ತಿಯಾಗುವುದಿಲ್ಲ. ಹಾಗೆ ತೃಪ್ತಿ "`ಜಾರದಾಗ್ಯ, ಮೂಕರಾಗಿಯೇ 
ಕುಳತಿರಬೇಕಾ ದಾಗ,ಹೀಗೆಲ್ಲ ವಿಕಾರಗಳಾಗುತ್ತವೆ. ಆಗ ಎದೆಯೂ ಬಡಿಯ 
ಬಹುದು, ಉಸಿರೂ ಕಟ್ಟಬಹುದು, ಹೆದರಿಕೆಯೂ ಕಾಣಿಸಬಹುದು.” 

ಒಂಡೆರಡು ಕ್ಷಣಗಳ ಕಾಲ ಗುಲಾಬಿ ಡಾಕ್ಟರರ ಮುಖವನ್ನೇ ನೋಡಿ 
ದಳು. ಏನೂ ಪ್ರತ್ಯುತ್ತರ ಕೊಡಲಿಲ್ಲ. ಕೊನೆಗೂ ನಿಜವನ್ನಡಗಿಸುವವಳಂತೆ 
“ನನಗೇನಾಗಿದೆ ಡಾಕ್ಟರರೇ, ಮನಸ್ಸಿಗೆ?” ಎಂದಳು. ಅನ್ನುವಾಗಲೇ 
ನಿಟ್ಟುಸಿರು ಮೂಡಿತು. ಅದೇನೆ ಪ್ರತ್ಯಕ್ಷ ನಿದರ್ಶನ! ಅವರೆಂದರು “ಅದೇ 
ನೆಂದು ನೀನೇ ಹೇಳಬೇಕಮ್ಮ. ನನ್ನ ಚ ಸನ್ನು ನಾನು ತಿಳಿಯ್ಬುವಂತಿದ್ದ ಕೆ 
ಇಷ್ಟು ಕಷ್ಟವಿತ್ತೇ? ನೀನು (ಪ ನಗೇನಾಗಿದೆ' ಎನ್ನು ವಾಗಲೇ ಒಂದು 
ಉತ್ಸಾಹದ ಧ್ವನಿ ಸಹ ಇಲ್ಲ. ಬದಲು ನಿಟ್ಟುಸಿರು ಬಂದಿತು, ನಿನ್ನ ಮನಸ್ಸಿ 
ನಲ್ಲೇನೋ *ಸೊರೆಯುತ್ತಿದೆ..... ಸ 

ಗುಲಾಬಿಯು ಹಣವನ್ನು ಮುಂದಕ್ಕೆ ತಳ್ಳುತ್ತಾ “ತಕೊಳ್ಳಿ ಡಾಕ್ಟ್ರ, 
ನೀವೊಬ್ಬರಾದರೂ ಹಾಗೆಂದಿರಲ್ಲ-ನೀನು ಸುಖವಾಗಿಲ್ಲ ಎಂದು” ಹಾಗೆಂದು 
ಎದ್ದುಬಿಟ್ಟಳು. 

“ಈಗ ಬೇಡ ಈ ಹೆಣ” ಎಂದು ಹರಿವಾಣವನ್ನು ಮುಟ್ಟದೆ ಶಿವಪ್ಪ 


ಗಿರಿಂ ಜಾರುವ ದಾರಿಯಲ್ಲಿ 


ನವರೂ ಎದ್ದರು. ಏಳುತ್ತ ಅವಳನ್ನುದ್ದೇಶಿಸಿ “ನಾನು ಇನ್ನೊಮ್ಮೆಬಂದಾಗ, 
ನೀನು ವಿರಾಮವಾಗಿ ಇರುವಾಗ, ಎಲ್ಲವನ್ನೂ ಹೇಳು. ಅದೇನು ಸಂಗತಿ 
ಎಂದು ಕೇಳುವ. ಮನಸ್ಸಿನ ಕೊರಗನ್ನು ನೀನೆ ತೊಡೆದುಹಾಕುವ ತನಕ 
ಷು ಸ್ಥಿತಿ ಹೋಗಲಾರದು” ಎಂದರು. 

ಆ ಸಂಜೆ ಸಾಹೇಬರು ಬಂದಿದ್ದರು. ಗುಲಾಬಿ ತಾನಾಗಿ “ನೋಟನ್ನು 
ಕೊಟ್ಟೆ, ಈಗ ಬೇಡ ಎಂದರು” ಎಂದಳು. ಮರುದಿವಸ «ನಿನ್ನೆಗಿಂತ ಇಂದು 
ತುಸು ವಾಸಿ' ಎಂದೂ ಅಂದಳು. ಹಾಗೆ ನಿನ್ನೆಗಿಂತ ಇಂದು ವಾಸಿ, ಇಂದಿ 
ಗಿಂತ ನಿನ್ನೆ ವಾಸಿ ಎನ್ನುತ್ತ ಕೆಲವು ದಿನಗಳು ಸರಿದುವು. ಸಾಹೇಬರ ಮನ 
ಸ್ಸಿಗೆ ಇದು ಶಿವಪ್ಪ ಡಾಕ್ಟರರಿಂದಾಗದ ಕೆಲಸ ಎಂದು ತೋರಿ “ಮಡಗಾಂವ 
ಕರನ್ನು ಕರೆಯಿಸುವುದೇ ಒಳ್ಳೆಯದೆಂದು ಕಾಣುತ್ತದೆ” ಎಂದರು. ಅದಕ್ಕೆ 
ಗುಲಾಬಿ “ಬೇಡ್ಕ ಮೂರುದಿನಗಳಿಗೊಮ್ಮೆ ಡಾಕ್ಟರರನ್ನು ಬದಲಿಸಿ ಬರುವು 
ದೇನು? ಅವರಿಂದ ಇಷ್ಟೆಲ್ಲ ಗುಣವಾಗಿ ಬಂದಿರುವಾಗ?” 

“ಹಾಗಿದ್ದ ಕಿ ವೂರಜಿಗೆ ಕಳುಹಿಸುವ ಏರ್ಪಾಟು ಮಾಡಲೇ?” 

“ನಾನು ನ್ವ ಸಣ್ಣ ಮಗುವನ್ನು ಓಡಿದುಕೊಂಡು, ಯಾರ್ಯಾ ರನ್ನು 
ನಂಬಿ, ಅಲ್ಲಿಗೆ ಹೋದಕೆ' ಹೇಗೆ? ಮಾವನಾದರೂ ಇರುತ್ತಿ ದ್ದ ಕ ಆಟದ 
ಲೆಕ್ಕ. ಯಾರೂ ಇಲ್ಲದೆ ನಾನೊಬ್ಬಳು ಹೋಗಲೇ!” ಎಂದು 'ಜೀಸರಿಸಿದಳು. 
EARN ನಿರುತ್ಸಾಹಿತರಾಗಿ ತಮ್ಮ ಮನೆಗೆ ಮರಳಬೇಕಾಯಿತು. 

* ಮುಂದೆರಡು ದಿವಸಗಳ ಬಳಿಕ, ಮಧ್ಯಾಹ್ನ ಮನೆಗೆ ಹೋಗುತ್ತ 
ಡಾಕ್ಟರ್‌ ಶಿವಪ್ಪನವರು ಗುಲಾಬಿಯ ಮನೆಗೆ ಹೋದರು. ಜಗುಲಿಯಲ್ಲಿ 
ತೆ ಳೇ ಕುತಿರುವುದನ್ನು ಕಂಡು “ಅಜ್ಜಿ ಇಲ್ಲವೇ!” ಎಂದು ಕೇಳಿ 
ದಕಿ “ಆಕ” ದೇವಸ್ಥಾ ನದ ಸುತ್ತಿ é ಹೋಗಿರಬೇಕು? ಎಂದಳು ಮೊಮ್ಮಗಳು. 
ಮಾತಿಗೆ ಅನುಕೂಲವಾದ ಗಳಿಗೆ ಅದೇನೆ ಎಂದು ಯೋಚಿಸಿ, ಅಮು 
“ಏನೋ, ನಾನೆಷ್ಟು ಯೋಚಿಸಿದರೂ ನನಗೆ ಮೊನ್ನೆ ಹೇಳಿದ ಕಾರಣವೇ 
ನಿನ್ನ ಅನಾರೋಗ್ಯದ ಕಾರಣ ಎಂದೆನಿಸುತ್ತಿದೆ. ಇನ್ನೊಬ್ಬರ ಹತ್ತಿರ ಹೇಳ 
ಲಾರದಂತಹ ಚಿಂತೆ ನಿನಗೇನಿದೆ ಹೇಳು?” ಎಂದು ಕೇಳಿದರು. 
ಗುಲಾಬಿಯು ಮಾತನಾಡಲಿಲ್ಲ; ಅವರನ್ನೆ ಮಿಕಿ ಮಿಕಿ ನೋಡಿದಳು. 
ತುಸು ಹೊತ್ತಿನ ಬಳಿಕ “ಏನು ಚಿಂತೆ ಇದ್ದರೂ ಯಾರೇನು ಮಾಡಬಲ್ಲರು? 
ಯಾರೂ, ಏನೂ ಮಾಡಲಾರದ್ದನ್ನು ನಾನೇ ಅನುಭವಿಸಬೇಕು? ಎಂದಳು, 


ಜಾರುವ ದಾರಿಯಲ್ಲಿ ೧೧೯ 


“ಅದೇನೆಂದು ಹೇಳಿಯಾದರೂ ಹೇಳು. ಮನಸ್ಸಿನ ಭಾರವಾದರೂ 
ಕಡಿಮೆಯಾಗುತ್ತದೆ. ನನ್ನ ಹತ್ತಿರ ಹೇಳೆಬಾರದಂಥ ಸಂಗತಿಯಾದಕಿ ನಿನ್ನ 
ಅಜ್ಜಿಗಾದರೂ ಹೇಳು. ಚಿಂತೆಯನ್ನು ನಿನ್ನ ಮನಸ್ಸಿನಲ್ಲೇ ನುಂಗಿಕೊಂಡಿರ 
ಬೇಡ. ಅದು ಮಾತ್ರ ಒಳ್ಳೆಯದಲ್ಲ.” 

“ಅಜ್ಜಿಯ ಹತ್ತಿರವೆ? ಅಜ್ಜಿಯೂ, ಮಾವನೂ ಸೇರಿಕೊಂಡು ನನ್ನ 
ಕತ್ತನ್ನು ಕೊಯ್ದರು. ಅದರಿಂದಲೇ ಈ ಸೆಕೆಮನೆಯನ್ನ ನುಭನಿಸುತ್ತಿದ್ದೇನೆ. 
ನನ್ನ ಮನಸ್ಸೆಲ್ಲೋ, ನಾನೆಲ್ಲೋ.” 

“ಆಂದರೆ!, ,,. ನೀನು ಸಾಹೇಬರವಳಾದುದು ನಿನ್ನ ಖುಷಿಯಿಂದ 
ಲ್ಲವೆ?” ಎಂದು ನೇರಾಗಿ ಕೇಳಿದರು. ಯಾವುದೇ ಒಂದು ಅಂಥ ಹಲುಬು 
ಅವಳನ್ನು ಕಾಡುತ್ತಿದೆ ಎಂದು ಅವರಿಗೆ ಊಹೆಯಾಗಿತ್ತು. ಕೇಳುವ ಧೈರ್ಯ 
ಇದ್ದಿರಲಿಲ್ಲ, ಈಗ ಕೇಳಿದರು. 

“ನಾನು ಅವರ ಪಂಜರದ ಗಿಳಿ. ಆದರೆ ನನ್ನ ಮನಸ್ಸು ಎಂದಾದರೂ 
ಅವರ ಕಡೆಗೆ ಒಲಿದೀತೆ? ಕಾಣುವವರಿಗೇನು- ನಾನು ಸೂಳೆ; ಡುಡ್ಡು 
ಕೊಟ್ಟವರ ಬದುಕು ಎನಿಸಬಹುದು. ನನಗೂ ಒಂದು ಸ್ವಂತ ಮನಸ್ಸಿದೆ 
ಯಲ್ಲ. ಹಾಗಿರುವುದು ಸಾಧ್ಯವಲ್ಲ ಎಂಬುದು ಈಗ ಗೊತ್ತಾಯಿತು-ಇನ್ನು 
ಇದರಿಂದ ಬಿಡುಗಡೆಯಿಲ್ಲ ಎಂಬುದೂ ನನಗೆ ಗೊತ್ತು.” 

"ನೀನು ಯಾರನ್ನು ಬಯಸಿದ್ದೆ?” 

“ಯಾರಿಂಡು ಹೇಳಲಿ? ಏನು ಪ್ರಯೋಜನ ಅದರಿಂದ ತೊಂದರೆ 
ಯಲ್ಲದೆ. ನನಗೀಗ ಸತ್ತರೂ ಬೇಸರವಿಲ್ಲ. ಈ ಮಗುವೊಂದು ಉಳಿದು 
ಅದನ್ನು ಯಾರಾದರೂ ಸಾಕುವವರಿದ್ದರೆ ಆಗುತಿತ್ತು. ನನ್ನ ಸಾಲಿಗೆ ಸಾವೇ 
ಸುಖ” ಎಂದು ನುಡಿದಳು, ಕಂಠ ಬಿಗಿದು, ಮಾತನ್ನು ನಿಲ್ಲಿಸಿ, ತಲೆತಗ್ಗಿಸಿ, 
ಕಂಬನಿಯನ್ನು ಮಿಡಿಯು ಶ್ರಿದ್ದ ಅವಳ ಮುಖವನ್ನು ಕಂಡು ಡಾಕ್ಟರರ 
-ಮನಸ್ಸಿಗೂ ತುಂಬ ವ್ಯಥೆಯಾಯಿತು. ಅಂತಹ ವಿಷಯಗಳಲ್ಲಿ ಅವರು ಏನು 
ಸಮಾಧಾನ ಹೇಳುವುದಕ್ಕೂ ಶಕ್ಯವಿಲ್ಲ. ಯಾರಿರಬಹುದು, ಏನಿರಬಹುದು- 
ಎಂದು ಅವರು ತಮ್ಮ ಊಹೆಯನ್ನು ನಾಲ್ಕು ಕಡೆಗಳಿಗೆ ಚಾಚಲು ಪ್ರಯತ್ನಿ 
ಸುತ್ತಿದ್ದಾಗ ಥಟ್ಟನೆ ಇನ್ನೊಂದು ಪ್ರಶ್ನೆ ಅವಳ ಬಾಯಿಯಿಂದುದುರಿತು:- 

“ಡಾಕ್ಟರರೇ, ಈ ಮಗು ಯಾರ ಹಾಗೆ ಕಾಣುತ್ತದೆ ಹೇಳುತ್ತೀರಾ?” 
ಎಂದಳು. 


೧೧೨ ಜಾರುವ ದಾರಿಯಲ್ಲಿ 


ಶಿವಪ್ಪನವರು ಚಿತ್ತವಿಹ್ವಲರಾದರು. 

“ಅವರ ಹಾಗಿದೆಯೇ?” 

“ಇಷ್ಟು ಚಿಕ್ಕದರಲ್ಲಿ ನನಗೇನೂ ತಿಳಿಯುವುದಿಲ್ಲ.” 

“ಅವರ ಹಾಗೆ ಇಲ್ಲದಿದ್ದರೆ ಚೆನ್ನ.” 

ಕಾರಣವನ್ನು ಹೊಂಚುಹಾಕುತ್ತಿದ್ದ ಡಾಕ್ಟರರ ಮನಸ್ಸಿಗೆ ಮಿಂಚಿ 
ಬಂದ ಅವಳ ಈ ಮಾತು, ಸಂಪೂರ್ಣ ರಹಸ್ಯವನ್ನು ಹೊರಗೆಡವಿತು. ಮನ 
ದೊಳಗೆ ಬಚ್ಚೆಟ್ಟುಕೂಂಡ ಯಾವುದೋ ಒಂದು ತೀಕ್ಷ್ಣವಾದ, ಕಟುವಾದ, 
ಅಸಹನೀಯವಾದ ದ್ವೇಷ ಅವಳಲ್ಲಿ ತುಂಬಿಕೊಂಡಿದ್ದು,ಅವಳ ಜೀವನವನ್ನು 
ಕಲುಕಿಬಿಟ್ಟಿದೆ.ಎಂಬುದನ್ನು ಅವರು ತಿಳಿದುಕೊಂಡಿದ್ದರು. ಈಗ ಆ ಕಟು 
ವಾದ ನೋವೇನೆಂಬುದು ಹೊರಗೆ ಬಂದಿತು. ಅವರ ಮನಸ್ಸು ಈ ಪ್ರಶಕ್ನಿ 
ಯನ್ನೇ ನೆನೆಯಿತು; ಮತ್ತೂ ಯೋಚಿಸಿದಾಗ ಇನ್ನೆಲ್ಲೋ ಕೇಳಿದ ಕತೆ 
ಯೊಂದನ್ನು ನೆನೆದರು. ಅವರಿಗೆ ಮನಸ್ಸಿನಲ್ಲಿ ನಗುವೂ ಮೂಡಿತು. ಅವರು 
ನಗುತ್ತ ಹೇಳಿದರು: “ನಾನು ಕೇಳಿದ ಕತೆ, ಕೇಳಿದ ಮಾತು. ತಪ್ಪನ್ನೆಣಿಸ 
ಬೇಡ. ನಿನ್ನ ಮನಸ್ಸಿನ ಕಷ್ಟವೆಲ್ಲ, ನನಗೆ ಗೊತ್ತಾಗುತ್ತದೆ. ಆದುದರಿಂದಲೇ 
ಕೇಳುತಿದ್ದೇನೆ: ನೀನು ಮದ್ದುರಾಯನನ್ನು ಒಂದು ಕಾಲದಲ್ಲಿ ಬಯಸಿ 
ದ್ದುಂಟಿ?” ಎಂದರು, 

*ನಿಮಗೆ ಹೇಗೆ ತಿಳಿಯಿತು?” 

“ಊರಿನ ಸುದ್ದಿ. ಅಲ್ಲದೆ ಹತ್ತೆಂಟು ಸಾರಿ ನೀನು ಕಾಯಿಲೆಯಾಗಿರು 
ವಾಗ, ಅವನೂ ವಿಚಾರಿಸಿದ್ದ. ಅದರಿಂದ ತರ್ಕಿಸಿದೆ.” 

ನಾಲ್ಕುಕ್ಷಣ ಕಾಲ ಆಕೆ ಕ್ಹಮಾಯಾಚನೆಮಾಡುವವಳಂತೆ,ಸಹಾಯ 
ಬೇಡುವವಳಂತೆ, ಅವರ ಮುಖವನ್ನೇ ನೋಡಿ, ಆಚೀಚೆ ಕಂಡು, ಅಜ್ಜಿಯ 
ಸುಳಿವಿಲ್ಲವೆಂದು ಧೈರ್ಯಗೊಂಡು, ಮಗುವಿನ ಕಡೆಗೆ ಮೋರಿಮಾಡಿ 
“ಇದು ಅವರದ್ದಾಗ ಬೇಕೆಂದು ನನ್ನ ಇಷ್ಟನಿತ್ತು.” 

ಶಿವನಿಗೆ ವಿಸ್ಮಯವಾಯಿತು. ಆದರೆ ಪ್ರೇಮವು ಕುರುಡೆಂದು ಅವರು 
ತಿಳಿಯದವನಲ್ಲ. ಆದರು ಅದಕ್ಕಾಗಿ “ಮದ್ದು ಏನು ಮಹಾ ವ್ಯಕ್ತಿ? ನಾನು 
ತಿಳಿಯದವನೇ? ತುಂಬ ಚಂಚಲ ಸ್ವಭಾವದವನು. ಹೀಗೆ ಎಷ್ಟು ಮಂದಿ 
ಯನ್ನು ಮೋಸಕ್ಕಿಳಿಸಿದ್ದಾನೋ? ಎಂದರು. 

“ಇಲ್ಲ, ಹಾಗೆನ್ನಬೇಡಿ, ಮೋಸ ಅವರಿಂದಾಗಲಿಲ್ಲ. ನಾನು ಅವರಿಗೆ 


ಜಾರುವ ದಾರಿಯಲ್ಲಿ ೧೧೩ 


ಮಾತು ಕೊಟ್ಟಿದ್ದೆ. ಆ ಮಾತನ್ನು ಮುರಿಯುವಂತೆ ನಮ್ಮ ಮಾವ ಮಾಡಿ 
ದರು. ಇಂಥ ಪ್ರಸಂಗ ತಂದು ಹಾಕಿದರು. ನಾನು ಅವರಿಗೆ ಸಮನಾಗಿ ನಡೆ 
ಯುತ್ತಿದ್ದರೆ ಅವರು ಹೀಗೆ ಮಾಡುತ್ತಿರಲಿಲ್ಲ” ಎಂದು ನುಡಿದು, ನಷ್ಟ 
ಗೊಂಡ ವಸ್ತುನಿಗಾಗಿ ಹಲುಬುವವಳಂತೆ "ಈ ಮಗು ಅವರದ್ದಾಗಬೇಕು 
ಎಂದು ನನ್ನ ಇಚ್ಛೆ ಇತ್ತು. ಹಾಗು ವಾಗ ನಿಮಗೇನು ಕಾಣುತ್ತದೋ ನನ್ನ 
ವಿಚಾರದಲ್ಲಿ. ಜಾತಿ ಅವರಿಗಾಗಿ ಹ ಸಿದಿದ್ದೆ. ನಮ್ಮ ಅಜ್ಜಿ ಪ್ರ ಮಗುವನ್ನು 
ರ ಥೇಟು ಸಾಹೇಬರ ಹಾಗಿದೆ” ಎಂದು ಅನ್ನುವಾಗಲೆಲ್ಲ, 
ನ್ನೆದೆಗೆ ಚೂರಿಯಿಂದ ತಿವಿದಂತಾಗುತ್ತದೆ; ಕಿವಿಯಲ್ಲಿ ಕರಗಿಸಿದ ಸೀಸ 
ಹೊಯ ತಾಗುತ್ತದೆ” ಎಂದು ಭೀತಳಾಗಿ ನುಡಿದಳು. 
ಅವನು ಬಂದಿದ್ದ ನೇ ಇಲ್ಲಿಗೆ?” 
"ಯಾರಿ ಗಾದರೂ” ಹೇಳಿ ದರೆ ನನ್ನ ಮೇಲಿನ ಆಣೆಯಿದೆ. ನೀವು ನನ್ನ 
ಅಣ್ಣನೊ, ತಂ ಡಿಯ ಎಂದು ಹೇಳುತ್ತಿ ದ್ದೇನೆ. ಬಂದಿದ್ದರು, ಮೂಗುತಿ 
ಬಂದು ಹೋದರು. ಇನ್ನು ಅವರು ಬರಲಾರರು. ಆದಕೆ ಈ ಜೀವ ಅವರ 
ನನ್ನ ನೆನಪಿನ ಗುರುತಾದರೆ ಸಾಕಿತ್ತು” ಎಂದಳು. ಹೀಗೆಂದು ಆ ಮಗು 
ವನ್ನೆ ತ್ರಿ, ತಂದು, ಅವರ ಕೈ ಮೇಲಿರಿಸಿದಳು. ಅವರೂ ಅದನ್ನು ಹಿಡಿದರು. 
ರಂಗ ಮಾಡುವುದೆಂದೂ ತೋರಲಿಲ್ಲ. “ಖಂಡಿತವಾಗಿ ಹೇಳಿ” ಎನ್ನು 
ತ್ತಾಳೆ ಅವಳು. ಹಾಗೆ ಖಂಡಿತ, ಸತ್ಯ ಹೇಳುವುದಕ್ಕೆ ರಕ್ತಪ ಪರೀಕ್ಷೆಗೆ ಹೊರಟ 
ವರೇನು-ಅವರು? ಏನು BCR ಬಂತೂ ಡು ಮಾತಿನ ಪರಿಣಾಮ 
ಒಂದೊಂದು ತೆರನಾದೀತು. ಹೇಳುವುದು ಕೇವಲ ಊಹೆಯ ಮೇಲಿಂದ. 
ಊಹೆ ತಪ್ಪಿದರೆ? "ಸಾಹೇಬರ ಹಾಗಿದೆ ಎಂದರೆ? ಗುಲಾಬಿಯ ಅಂದಿನ ಸ್ಥಿತಿ 
ಯಲ್ಲಿ ಅದಕ್ಕೆ ಹೊಟ್ಟೆಗೆ ಹಾಲು ಕೊಡದೆ ಅದನ್ನು ಸಾಯಿಸುವುದು ನಿಜ; 
ತಾನೂ ಸಾರುತ್ತಾ ಳೆ ಚಿಂತೆಯಿಂದ. ಎರಡೆರಡು ಜೀವಗಳು ಹೂನಿಗೊಳ 
ನಗುತ್ತ. ಎ00 20 “ನೀನೇನು ಯೋಚಿಸ ಬೇಡ. ನಿಧಾನವಾಗಿ ಹೇಳಿದ 
ರಾಗದೇ? ಪರೀಕ್ಷೆ ಮಾಡದೆ ಹೇಳುವುದು ಸಾಧ್ಯವಲ್ಲ” ಎಂದರು. ಆಕೆ 
ಹುಚ್ಚಿ ಯಂತೆ “ಅನ್ನಿ ಡಾಕ್ಟರರೇ, ನನ್ನನ್ನು ಉಳಿ ಸುವುದಕ್ಕಾ ದರೂ ಅನ್ನಿ? 
ನ ಬಿಕ್ಕಿ ಬಿಕ್ಕಿ ಅಳುತ್ತ. ಅಷ್ಟ ತ ತಾ ಡಲು ಹೋದ ರ 
ಮನೆಗೆ AN ಡಾಕ್ಟರರು "ಅಲ್ಲಿಂದೆದ್ದರು. “ಊಟಕ್ಕೆ ಹೊತ್ತಾ 
ಯಿತು, ಇನ್ನೆರಡು ದಿನಗಳಲ್ಲಿ ಬರುತ್ತೇನೆ” ಎಂದಿದ್ದು ಹೋದರು. ಆ ದಿನ 


೧೧೪ ಜಾರುವ ದಾರಿಯಲ್ಲಿ 


ವಂತು ಮನೆಗೆ ಮರಳುವಾಗ ಶಿವಪ್ಪ ಡಾಕ್ಟರರು ತಮ್ಮ ವೈದ್ಯವೃತ್ತಿಯನ್ನೇ 
ಹಳಿದುಕೊಂಡರು. ಮನಸ್ಸಿನಲ್ಲಿ ಮತ್ತೊ. ಸೆ ಸಂಶಯವೂ ಮೂಡಿತು. 
ಇದರ ಬದಲು, ಸಾಹೇಬರೇ ಅನುವತಾನಿಸಿ ಇದು ಯಾರ ಮಗು? ಎಂದು 
ಕೇಳಿದಕಿ ಗತಿಯೇನು? ತಾನು ಅದನ್ನು ಖಂಡಿತವಾಗಿ, ಸುಲಭದಲ್ಲಿ ಹೇಳೆ 
ಒಲ್ಲೆ ನೆ? ಪ್ರಾ ಯಶ: ಉತ್ಕಟವಾದ ಗಳತ] ಅವಳು ಬೇಡಿದಂಥ 
ವರವೇ ಆ nd ಹಾಗೆಂದು ನಾನು ಹೇಳಿದಕೆ ಗುಲಾಬಿಯ 
ಉಳಿಗಾಲವೇ ಕಷ್ಟ ವಾದೀತು. ತದ್ವಿ ರುದ್ಧ ವಾದಲ್ಲಿ ಅವಳೆ ಆತ ಹತ್ಯೆ ಗೂ ಅವ 
ಕಾಶವಿದೆ. ಹೀಗೆ pA a ಡಚಿದು ಮನೆಗೆ ಹಜ್‌ 
«ಸಂಸಾರವೆಂಬುದು ಬಹು ವಿಚಿತ್ರ' ಎಂಬ ಭಾವನೆ ಅವರಲ್ಲಿ ಮೂಡಿತ್ತು. 

ತುಂಬ ಯೋಚನಾಪರರಾಗಿ ಮನೆಗೆ ಕಾಲಿರಿಸಿದ ಗಂಡನನ್ನು ಕಂಡು 
ಇಂದುಮತಿಗೆ ಆಶ್ಚರ್ಯವಾಗದೆ ಇರಲಿಲ್ಲ. ಆ ಮುಖದಲ್ಲಿ ಗಾಢವಾದ 
ಚಿಂತೆಯೂ ಕೂಡಿತ್ತು. “ಏನು, ನೀವು ಇವತ್ತು ಬಹಳೆ ಯೋಚನೆಯಲ್ಲಿ 
ದ್ಹೀರಿ? ಚಿಂತೆಯೇ?” ಎಂದು ಕೇಳಿದಳು. 

“ಏನೋ!” ಎಂದು ಅರ್ಧಮನಸ್ಸಿನಿಂದ ನುಡಿದು, ಅವರು ಕಾಲು 
ತೊಳೆದು ಬಂದರು. ಊಟ ಮುಗಿಸಿ, ವಿರಾಮ ಕುರ್ಚಿಯಲ್ಲಿ ಕುಳಿತ ಕೆಲವೇ 
ನಿಮಿಷಗಳಲ್ಲಿ ಎಲ್ಲಿಂದಲೋ ಒಂದು ಕರೆ ಬಂದಿತು. ಬಂದ ಕ್ಷಣವೇ,ಬಂದವ 
ಕೊಡನೆ ಎದ್ದು ಹೊರಟರು. ಕರೆದಲ್ಲಿಗೆ ಹೋಗಿ, ಅಲ್ಲಿಂದ ಅಂಗಡಿಗೆ ಬಂದು, 
ದಿನದ ಕೆಲಸವನ್ನೆಲ್ಲ ಮುಗಿಸಿಕೊಂಡು ರಾತ್ರಿ ಮನೆಗೆ ಬಂದ ಮೇಲೆ, ಊಟಿ 
ಮುಗಿಸಿ, ಇಂದುಮತಿಗೆ ಎಲ್ಲ ಸಮಾಚಾರಗಳನ್ನು ಹೇಳುವೆನೆಂದು ಆತುರ 
ಪಟ್ಟರು. ಮರಕ್ಷಣಕ್ಕೆ «ಅನ್ಯರ ವಿಚಾರ; ಗುಟ್ಟಿನಿಂದ ಇಡಬೇಕಾದ ಸಂಗತಿ 
ಯನ್ನು ತಾನು ಬಹಿರಂಗಪಡಿಸಬಾರದು? ಎಂದೂ ತೋರಿತು, ಆ ಸಂಜೆ 
ಮದ್ದು ಅವರ ಅಂಗಡಿಗೆ ಬಂದಿದ್ದ. ಶಿವಪ್ಪನವರು ಉದ್ದೇಶವಿಲ್ಲದೆಯೇ, 
ತಮ್ಮನ್ನು ಮರೆತವರಂತೆ, ಅವನೊಡನೆ ಮಾತಾಡುವುದಕ್ಕೆ ಹೋಗಿರಲಿಲ್ಲ. 
ಆದರೆ ಮಾಧವ ತಾನಾಗಿ “ಡಾಕ್ಟರರೇ, ನನ್ನ ಎರಡು ಮಕ್ಕಳಿಗೂ ಜ್ವರ 
ಬರುತ್ತಾ ಇದೆ. ಮನೆಗೆ ಹೋಗುವಾಗ ಬರುತ್ತೀರಲ್ಲ” ಎಂದು ಕೇಳಿದ್ದ 
“ಆಯಿತು” ಎಂದಿದ್ದರು. ಆ ಮಾತು ನೆನಪಿನಲ್ಲಿ ಉಳಿಯದೆ ಹೋಯಿತು. 
ಮರುದಿನ ಬೆಳಗ್ಗೆ ಆ ಸಂಗತಿ ಮನಸ್ಸಿಗೆ ಹೊಳೆದಾಗ್ಯ ತಮ ತಪ್ಪು ತಮಗೆ 
ಅನಿಸಿತು.“ ನಾನೆಂತಹ ಮೂರ್ಬ!ನನ್ನ ಸಿಟ್ಟಿಂದ,ಬೇಸರದಿಂದ, ವೈ ದ್ಯ ಕೀಯ 


ಜಾರುವ ದಾರಿಯಲ್ಲಿ ೧೧೫ 


ಕರ್ತವ್ಯವನ್ನು ಮರೆತುಬಿಟ್ಟಿನೆ? ಮದ್ದುವಿನ ಮನೆಗೆ ಹೊಗೆಗದೆ ಉಳಿದೆನೆ!” 
-ಎಂದು ಕೊರಗಿದರು. ಮಾಧವನ ಮೇಲಿನ ಬೇಸರವೇ ಹಿಂದಣ ದಿನದ 
ಯಾವತ್ತೂ ಅನಾದರಕ್ಕೆ ಕಾರಣವಾಗಿತ್ತು ಎಂಬುದು ತಿಳಿದಿತ್ತು. ಆ ತಪ್ಪನ್ನು 
“ಸರಿಪಡಿಸುವುದಕ್ಕಾಗಿ ಮರುದಿನ ಬೆಳಿಗ್ಗೆ, ತಾವು ದವಾಖಾನೆಗೆ ಹೋಗುವ 
ಮೊದಲೇ ಅವನ ಮನೆಗೆ ಹೋದರು. ಹೋದುದಂತು ಒಳಿತೇ ಆಯಿತು. 
:ಮಾಧುವಿನ ಎರಡು ಕೂಸುಗಳಲ್ಲಿ ತೀರ ಕಿರಿದು, ಆರೆಂಟು ತಿಂಗಳ ಮಗು, 
ತೊಟ್ಟಿಲಿನಲ್ಲಿ ಮಲಗಿತ್ತು. ಮೊದಲ ದಿನ ಅದರ ಮೈಯ್ಯೂ ಬೆಚ್ಚಗಿತ್ತೆಂದು 
ತಾಯಿ ಹೇಳುತ್ತಿದ್ದಾಳೆ. ಆ ಮಗುವಿನ ಅಕ್ಕ, ಮೂರು ವರ್ಷದ ತಾಕಿ, 
ಆಗಲೂ ಶೀತ, ಜ್ವರದಿಂದ ಮಲಗಿಕೊಂಡಿದ್ದಳು. ಕಷ್ಟದಿಂದ ಉಸಿರಾಡಿಸು 
ತ್ರಿದ್ದಳು. ತಾಯಿ ಅದರ ನೆತ್ತಿಗೆ ಏನೋ ಲೇಪ ಹಚ್ಚಿ ದ್ದಳು. ಮಾಧವನೂ 
ಮನೆಯಲ್ಲಿದ್ದ. ಡಾಕ್ಟ್ರ ರರು ತಾರೆಯನ್ನು 2 ಪರಿಶೀಲಿಸಿ ನರು ಮಕ್ಕಳೆಂದಿರಿ, 
'ಮಾರು??ಎಂದರು. 

ಮಾಧುನಿನ ಹೆಂಡತಿ ಸುಂದರಿಯ ಸಣ್ಣ ಮಗು ಚೆನ್ನಾಗಿದೆ ಇವತ್ತು. 
ಸಿನ್ನೆ ಏಕೋ ಸ್ವಲ್ಪ ಜ್ವರ ಇದ್ದ ಹಾಗೆ ಕಾಣಿಸಿತು. ನಾನು ಗಾಬರಿಯಾದೆ” 
ಎಂದು ತೊಟ್ಟಿ ಅನ್ನು ಸಸರ. ಡಾಕ್ಟರರ ಕಣ್ಣು ತೊಟ್ಟಿಲಿನ ಕಡೆಗೆ 
ಹರಿಯಿತು. "ಅಲ್ಲ “ರು ತಿಂಗಳ ಮುದ್ಧಾದ ಕೂಸೊಂದು ಮಲಗಿತ್ತು. 
`ಆ ಮಗುವನ್ನು ಅವರು ಕಡಿಮೆ.ಕಡಿಮೆ ಹತ್ತು ಸಾರಿಯಾದರೂ ಕಂಡಿರ 
ಬೇಕು. ಆದರೆ ಈ ಬಾರಿ ಕಂಡಾಗ ಅದು ಬೇರೆಯೇ ವಿಧವಾಗಿ ಕಾಣಿ 
ಸಿತು. ಅದರ ಕಣ್ಣು, ತುಟಿ, ತಲೆಗೂದಲು, ಮೂಗು, ಹುಬ್ಬು ಒಂದೊಂ 
ದನ್ನೂ ನೋಡಿದರು. ಸನೂಪಕ್ಕೆಸರಿದು,ಗಲ್ಲಕ್ಕೆ ಬೆರಳಿಟ್ಟು ಚಿಚ್ಚೀ? ಎಂದು 
ಅಲುಗಿಸಿದರು. ಕಿಲಕಿಲನೆ ನಕ್ಕಿತು ಆ ಮಗು, ಅದರ ಹತ್ತುಮಡಿ ನಗುವು 
`ಅವರ ಅಂತರಾಳದಲ್ಲಿ, ಆ ಗಳಿಗೆಯಲ್ಲುಂಟಾಯಿತು. 

ಅಲ್ಲಿಂದ ಹೊರಡುವಾಗ ಅವರ ಮನಸ್ಸಿನ ಗತಿಯೇ ಬೇರೆಯಾಗಿತ್ತು. 
ಹಿಂದಣ ದಿವಸ ಕಾಣಿಸಿದಂಥ ಬೇಸರಕ್ಕೆ ಪ್ರತಿಯಾಗಿತ್ತು. ಆಸ್ಪತ್ರೆಯಿಂದ 
ಮನೆಗೆ ಮರಳುವವರು, ಉದ್ದೇಶಪಟ್ಟು ಗುಲಾಬಿಯ ಮನೆಗೆ ಹೋದರು. 
ಸೆಪಕ್ಕೊಂದು ಮದ್ದಿನ ಸೀಸೆಯನ್ನು ಚಾವಡಿಯ ಮೇಲಿರಿಸಿದರು. ಆಗಲೂ 
ಗುಲಾಬಿಯು ಕೇಳಿದ ಮಾತೊಂದೇ; “ಹೇಳುವುದಿಲ್ಲ ಅಲ್ಲವೆ?” ಎಂದು. 
ಅವಳ ದೀನ ಮುಖವನ್ನು ನೋಡಿದರು; ನೋಡಿ ನಕ್ಕರು. *ನೀನು ಎಣಿ 


೧೧೬ ಜಾರುವ ದಾರಿಯಲ್ಲಿ 


ಸಿದ್ದೇ ಮಗು” ಎಂದರು. ಅವಳಿಗೆ ಆ ಗಳಿಗೆಯಲ್ಲಾದ ತೃಪ್ತಿ ಅಸ್ಟಿಷ್ಟಲ್ಲ. 
ಆದರೂ ಕೇಳಿದಳು; "ಹೇಗೆ ಹೇಳುತ್ತೀರಿ?” ಎಂದು. 

“ನಾನು ಈ ಬೆಳಗ್ಗಷ್ಟೆ ಅವರ ಮನೆಗೆ ಹೋಗಿದ್ದೆ. ಅಲ್ಲಿ ಇದಕ್ಕಿಂತೆ 
ಮೂರು ತಿಂಗಳಿಗೆ ದೊಡ್ಡ ಕೂಸಿದೆ, ಅದೂ ಗಂಡು ಮಗುವೇ. ಅದನ್ನು 
ನೋಡಿದ ಬಳಿಕ ನನ್ನ ಕಣ್ಣು, ಮನಸ್ಸು ಎರಡೂ ಸೇರಿ ಹೇಳುತ್ತಿವೆ ಅದರ 
ಹಾಗೆಯೇ ಇದೂ ಇದೆ ಎಂದು.” ಆ ಮಾತಿನ ವಿಶದೀಕರಣವು ಯಾರ 
ಪಾಲಿಗೂ ಅನಶ್ಯವಾಗಿರಲಿಲ್ಲ. 

ಮುಂದಣ ಶುಕ್ರವಾರ ಗುಲಾಬಿ, ತುಂಬ ಉತ್ಸಾಹದಿಂದ ಬಾಣಂತಿ 
ಯಾಗಿ ಹಾಸಿಗೆ ಹಿಡಿದವಳು, ಅದನ್ನು ಬಿಟ್ಟು ಎದ್ದಳು. ಬೆಳಗಾಗುತ್ತಲೇ 
ದೇವಾಲಯಕ್ಕೆ ಹೋಗಬೇಕೆಂಬ ಹಟ ಹಿಡಿದಳು. ಅವಳ ಅಜ್ಜಿ ಚಂದು 
ವಿಗಾದ ಆನಂದ ಅಸ್ಟಿಷ್ಟಲ್ಲ. ಒಂದೆರಡು ದಿವಸಗಳಿಂದ ಆಕೆ ತುಸು. 
ಸಂತೋಷವಾಗಿದ್ದಾಳೆಂದು ಸಾಹೇಬರಿಗೂ ಗೋಚರವಾಗಿತ್ತು. ಅಂದಿನ 
ಮಹಾಂಕಾಳಿ ಗುಡಿಯ ಯಾತ್ರಿ, ಚೊಚ್ಚಲು ಬಸಿರಿಯ ಯಾತ್ರೆಯಾದು 
ದರಿಂದ, ತುಂಬ ವಿಧಿಯುಕ್ತವಾಗಿಯೇ ಸಾಗಿತು. ಅವಳು ಚೆನ್ನಾಗಿ ಅಲಂಕ 
ರಿಸಿಕೊಂಡು ಗುಡಿಗೆ ಹೊರಟಳು. ಜತೆಯಲ್ಲಿ ಅಜ್ಜಿಯೂ ಇದ್ದಳು; ಮಗು 
ವನ್ನು ಹಿಡಿದ ಕೆಲಸದವಳೂ ಇದ್ದಳು. ಅವರಿಲ್ಲರು ಗುಡಿಗೆ ಸುತ್ತು ಬಂದು, 
ಹಣ್ಣು ಕಾಯಿ ಸಲ್ಲಿಸಿದ ಮೇಲೆಯೂ ಅಲ್ಲಿಂದ ಹೊರಡಲಿಲ್ಲ. ನವರಂಗದಲ್ಲಿ 
ಯಾರಿಗಾಗಿಯೋ ಕಾದಂತೆ ಕಾದಿದ್ದರು. ವಾಸಪ್ಪ ಯ್ಯನವರ ಎರಡನೆಯ 
ಸೊಸೆ ಸುಂದರಿಯನ್ನು ಕಾಣಬೇಕೆಂಬ ಚಪಲ ಮಾಡ ಸುಂದರಿಯ 
ನ್ನಣ;ಅವಳು ತ ತನ್ನ ಕಿರಿಯಕೂಸ ನ್ನು ಕಟ್ಟಿಕೊಂಡು ಬಂದರೆ ಅದನ್ನು ನೋಡ 
ಬೇಕೆಂಬ ಚಪಲ, ಮಾಧುನಿನ ಮಗುವಲ್ಲವೆ!ಶುಕ್ರವಾರವೆಂದ ಮೇಲೆ ಊರ 
ಮುತ್ತೈದೆಯರು ಬಾರದಿರುತ್ತಾರಿಯೇ? ಸುಂದರಿಯೂ ಬಂದಿದ್ದಳು. ಒಬ್ಬರು 
ಇನ್ನೊಬ್ಬ ರ ಗುರುತಿಲ್ಲದವರಲ್ಲ. ಹೀಗಾಗಿ ಗುಲಾಬಿಯನ್ನು ಮಾತನಾ ಡಸ 
ದಳು; ಅವಳ ಚೊಚ್ಚ ಲು ಕೂಸನ್ನು ನೋಡಿದಳು. "ಮುದ್ದಾ ಗದೆ? ಎಂದಳು. 
“ನಿಮ್ಮ ಮ ಗುವನ್ನು" ತರಲಿಲ್ಲವೆ? ಎಂದು ಪ್ರ ಶ್ಲಿಸಿದಳು ಗುಲಾಬಿ. ಅವಳೆ 
ಮಗು "43ಿಯೊಬ್ಬ ಳ ಕೈಯಲ್ಲಿತ್ತು. ಆ ಗತಿಯನ್ನು ಕರೆಯಿಸಿ, ಹೆಮ್ಮೆ 
ಯಿಂದ ಆಕೆ ತನ ಮಗುವನ್ನು "ಅವಳಿಗೆ NS, ಗುಲಾಬಿ ಉಕ್ಕುವ. 
ಮನದಿಂದ ಅದರ ಹಣೆಗೆ ಮುದ್ದಿಟ್ಟಳು, “ದೇವರು ಒಳ್ಳೆಯ ಆಯುಷ್ಯ 


ಜಾರುವ ದಾರಿಯಲ್ಲಿ ೧೧೩ 


ಕೊಡಲಪ್ಪ?ಎಂದು ಬೇಡಿದಳು.ಅವಳ ಅಂತರಂಗವು ಅದೇ ಆಯುಷ್ಯವೆಹೆ 
ತನ್ನ ಕೂಸಿಗಾಗಿಯೂ ಬೇಡಿತು. ಅದಕ್ಕೊಂದು ಹೊಸ ಜೀವ ಬಂದಂತಾ 
“ಯಿತು. ಆ ದಿನ ಗುಲಾಬಿಯು ಸುಂದರಿಯ ಮಗುವನ್ನು ತನ್ನ ಕೈಗಳಿಂದೆತ್ತಿ 
ಎಂತಹ ಹಸಿದ ಕಣ್ಣುಗಳಿಂದ ನೋಡಿದಳೆಂದು ಹೇಳುವುದಕ್ಕಿಲ್ಲ. ಚಂದು 
ಹೊತ್ತಾಯಿತು, ಹೊತ್ತಾಯಿತು? ಎಂದು ಹತ್ತು ಸಾರಿ ಹೇಳಿದ ಮೇಲೆ, ತನ್ನ 
ಕಂದನನ್ನು ಎತ್ತಿ ಕೊಂಡು, ಇನ್ನೊ ಮ್ಲೆ ಅಮ್ಮನವರ ಗುಡಿಯ ಬಾಗಿಲಿ ೧ನ 
ಮುಂದಕ್ಕೆ ನಿಂತು ಏನೇನೋ ರತು FA ಹಾಯಾಚಿಕೆ ಮಾಡಿದಳು. 
ತನ್ನ ಹ್ಗ  ದೆಯದಲ್ಲಿ ಮೂಡಿ, ಕಾಡಿದಂಥ ನೂರಾ ರು ವಿಷಮ ಯೋಚನೆಗಳ 
ಚಿಂತೆಯ ಅಂದಿಗೆ ಅಳಿದು, ಅವಳ ಮನಸ್ಸು ಉಲ್ಲಸಿತವಾಯಿತು 
ಗುಲಾಬಿಯ ಮನೋವ್ಯಥೆ ಇಷ್ಟು ಸುಲಭದಲ್ಲಿ ಮುಗಿದೀತೆಂದು 
ಶಿವಪ್ಪನವರು ಎಣಿಸಿರಲಿಲ್ಲ. ಓಕಿಯಂತು, ಇನ್ನೊಮ್ಮೆ ಡಾಕ್ಟರರು ತಮ, 
ನ ಬಂದಾಗ, ಬಾಯಿ ಬಿಟ್ಟು ತನಗಾದ ಸ ತಃ ಫಿ ಯನ್ನು ಚ ಳಿದಳು, 
in ಆದರ ಜತೆಗೆ ಕಣ್ಜೀರೂ. ಸೇರಿಕೊಂಡಿತು. 4 ಪ್ರ ಹುಲಿಗಳ 
ಯಿುಂದೆ ನಾನು ಪಾರಾಗುವ ಬಗೆಯುಂಟೇ?” ಎಂಬ ನೋವಿನ ಮಾತು ಹೊರ 
ಟಿತು. ಡಾಕ್ಟರರು ಆ ಮಾತಿನ ಅರ್ಥವನ್ನರಿಯದವರಲ್ಲ. ಆಕೆ ತನ್ನ ಪ್ರಣ 
ಯಿಗಾಗಿ ಅಗೋಚರವಾದ ಸೆರೆಯನ್ನು ಅನುಭವಿಸುತ್ತಿದ್ದಳೆಂದು ತಿಳಿದೇ 
ಸುತ್ತು. 
ವಿಧಿಯ ಮನಸ್ಸಿನಲ್ಲಿ ಒಂದೊಂದು ಜೀವವನ್ನು ಎಂಥೆಂತಹ ನಿಲಾಸ 
ದಲ್ಲಿ ನಲಿಸಬೇಕೆಂಬ ಹವಣಿಕೆ ಇರುತ್ತದೋ-- ಯಾರು ಬಲ್ಲರು? ಹಾಗೆ 
ಲಾಬಿಯ ಜೀವನದಲ್ಲೂ ಒಂದೆರಡು ಹಿರಿಯ ಘಟನೆಗಳಾದುವು. ಮೊದ 
ಲನೆಯದು- ಒಂದು ದಿನ ಅನಿರೀಕ್ಷಿತವಾಗಿ ಆಕೆಯ ಅಜ್ಜಿಯು ತೀರಿಕೊಂ 
ಡದ್ದು. ಅವಳ ಮನೆಗೆ ಅವಳೊಬ್ಬಳೇ ಆದಳು, ಆದಕಿ ಬೇಸರಕ್ಕೆ, ಸಹಾ 
ಯಕ್ಕೆ ನಾಲ್ಲು ಮಂದಿ ಗೆಳತಿಯರನ್ನು ಸಾಕುವ ಅನುಕೂಲತೆ ಅವಳಿಗಿತ್ತು. 
ಆ RNS ಅವಳೆ ರಿಸ ಬಂಧನವೂ ಆಗಿತ್ತು. ಅಂತಹ ಅನು 
'ಕೂಲತೆಯೂ ಇದ್ದಕ್ಕಿದ್ದ ಹಾಗೆ ಕಡಿದೀತು ಎಂದು ಅವಳು ಎಣಿಸಿರಲಿಲ್ಲ. 
ಖಂಧನ ಬೇಡವಾದರೂ ಅನುಕೂಲತೆ ಬೇಡವಾಗುವುದಿಲ್ಲ. ಅವಳ ಅಜ್ಜಿ 
ತೀರಿಕೊಂಡ ಒಂದು ತಿಂಗಳ ಅವಧಿಯಲ್ಲಿ, ಮನೆಗೆ ಬಂದ ವೆಂಕಟು 
ಹಿಂದು ವಿಷಾದದ ವಾರ್ತೆಯನ್ನು ಹೇಳಿದ: “ಅಕ್ಕ ಸಾಹೇಬರಿಗೆ ಒಮ್ಮಿಂ 


ಹ 


೧೧೮ ಜಾರುವ ದಾರಿಯಲ್ಲಿ 


ದೊಮ್ಮೆ ಏನೋ ಆಗಿದೆ. ದೇಹದ ಒಂದು ಬದಿಯೇ ಮರಗಟ್ಟಿದೆ. ಇಬ್ಬರು. 
ಡಾಕ್ಟರರೂ ಹೋಗಿದ್ದಾರೆ. ನಿಮಗೂ ತಿಳಿಸುವ-ಎಂದು ಆತುರದಿಂದ ಬಂಡೆ. 
ಬರುತ್ತೀರಾ ಅವರನ್ನು ನೋಡುವುದಕ್ಕೆ?” ಎಂದು ತಿಳಿಸಿದ. 

“ಹಾಂ!” ಎಂದು ಚಕಿತಳಾದಳು ಆಕೆ. “ಎಲ್ಲಿದ್ದಾರೆ? ಮನೆಯಲ್ಲೇ? 
ಅಲ್ಲಿಗೆ ನಾನು ಹೋಗುವುದೇ?” ಎಂದು ಅಳುಕಿದಳು. ನಿಜ ಈ ತನಕ ಅವಳು” 
ಅಲ್ಲಿಗೆ ಹೋದವಳಲ್ಲ. ಆಪತ್ತಿನ ಗಳಿಗೆಯಲ್ಲಿ ಹೋಗು ಎಂದರೂ ಹೋಗಲು: 
ಧೈರ್ಯ ಬರಲಿಲ್ಲ. 

“ಅವರನ್ನು ಕೇಳಿ ನೋಡುತ್ತೀನೆ- ಈಗ ಬೇಡ. ನೀವಷ್ಟು ಗಾಬರಿ. 
ಯಾಗುವುದು ಬೇಡ” ಎಂದು ವೆಂಕಟು ಕಿಳಿಸಿಹೋದ. 

ಆ ರಾತ್ರಿ ಗುಲಾಬಿಯು ತ್ರಿಶಂಕು ಸ್ವರ್ಗದಲ್ಲಿ ತೇಲುವಂತಾಯಿತು. 
ಮಾವ ಮೊದಲು ತೀರಿದ್ದ; ಅಜ್ಜಿ ತಿಂಗಳ ಹಿಂದೆ ಕಣ್ಮರೆಯಾದಳು. ತನ್ನಮ: 
ಕೆಂದು ಯಾರೂಉಳಿದಿಲ್ಲ. “ಇನ್ನು ಸಾಹೇಬರಿಗೇನಾದರೂ ಆದರೆ ನನ್ನ ಗತಿ 
ಯೇನು” ಎಂಬ ಗಾಬರಿಯಾಯಿತು. ಗಾಬರಿಯ ಬೆನ್ನಿಗೆ ದುಃಖವಾಯಿತು. 
ತಾನು ಎರಡೆರಡು ಬಗೆಗಳಿಂದ ದೂಸಿತಳಾಗಿದ್ದೇನೆ — ಎನಿಸಿತು. ಸಾಹೇ 
ಬರ ಸ್ನೇಹದಿಂದ ದೋಷ ಪ್ರಾಪಿಸಿಸ್ಲೊಂದು; ನಂಬಿದ ಅವರನ್ನು ವಂಚಿಸಿ 
ದ್ಹಾಯಿತಲ್ಲ-ಎಂಬ ದೋಷದ ಕಲ್ಪನೆ ಇನ್ನೊಂದು. ಇವುಗಳಿಗಿಂತ ನಾಳಿನ - 
ತನ್ನ ಚಿಂತೆ. ಆ ದುಃಖದಲ್ಲಿ ತನ್ನ ಹಳೆಯ ಪ್ರಣಯಿಯ ಕಡೆಗೂ ಮನಸ್ಸು 
ಹರಿಯಿತು. "ಅವರ ಸಂಸಾರವೂ ದೊಡ್ಡದು. ಅವರ ಮನಸ್ಸು ಇಂದು. 
ಯಾರೊಬ್ಬರಿಗೂ ಮೊಸಲಾಗಿಲ್ಲ. ಚೆಲುವು ಕಂಡಲ್ಲೆಲ್ಲ ಅದು ಓಡುತ್ತಿದೆ. 
ತಾನು ಬಟ್ಟಿಗೆಟ್ಟಂಥ ವ್ಯಕ್ತಿ. ಇರುವುದು ಕೈ ತಪ್ಪುತ್ತಿದೆಯಾದರೆ, ಬರುವುದು. 
ನಂಬಿಕೆಯದಲ್ಲ” ಎಂಬ ಹಲವಾರು ವಿಚಾರಗಳ ಸುಳಿವಿಗೆ ಸಿಲುಕಿ ನರಳಿ 
ದಳು, 

"ಸಾಹೇಬರು ಹೇಗಿದ್ದಾರೆ ಎಂದು ವೆಂಕಟು ಬಂದು ಹೇಳಿದರಾ: 
ಯಿತು. ಹೇಳದಿದ್ದರೆ? ಇನ್ನೂ ವೆಂಕಟು ಬಂದಿಲ್ಲ. ರಾತ್ರಿ ಸರಯಿತ್ಕು, 
ಬರುವ ಲಕ್ಷಣನಿಲ್ಲ ಡಾಕ್ಟರರ ಮನೆಗೋಡಿ ಅವರನ್ನಾ ದರೂ ಕೇಳಿ, ತಿಳಿದು 
ಕೊಳ್ಳಲೇ, ಎಂಬ ಆತುರವೂ ಆಗಾಗ ಉಂಟಾಯಿತು. 


ಅಧ್ಯಾ ಯ ೫. 


ಊರಿಗೆ ಹೊಸಬರಾ ಗಿ ಬಂದ ವೈದ್ಯರಲ್ಲಿ ಜನಗಳಿಗೆ ವಿಶ್ವಾಸವುಂಟಾಗಿ, 
ಅವರಿಂದ ಒಳ್ಳೆಯ ಮಾತುಗಳನ್ನು ಕೇಳುವುದಕ್ಕೆ ತುಂಬ ತ ಬೇಕಾ 
ಗುತ್ತದೆ. ಶಿವಪ್ಪನಂತಹರು ವಶೇಷ ಅನುಭವವಿಲ್ಲದ ನೇರಾಗಿ ದವಾ 
ಖಾನೆಯನ್ನು ತೊಡಗಿದ್ದುದರಿಂದ “ಅವರಿಗೇನು- ಸಣ್ಣ ಪ್ರಾಯ! ಕಾಲೇಜಿ 
ನಲ್ಲಿ ಓದಿರಬಹುದಾದರೂ ಒಂದು ಅನುಭವವೇ? ಮತ್ತೊಂದೇ?” ಎಂಬ 
ಮಾತಿಗೆ ಅವಕಾಶವಿತ್ತು. ಅಂತಹ ನಿಚಾರಗಳಲ್ಲಿ ನಿಜಕ್ಕೂ ಶಿವಪ್ಪನವರು 
ತೀರ ಅದೃಷ್ಟಶಾಲಿಗಳು. ಅದಕ್ಕೆ ಮೊದಲನೆಯ ಕಾರಣವೆಂದರಿ-ಬಹುಕಾಲ 
ಕಾಳೂರಿನಲ್ಲಿ ಯಾವ ವೈದ್ಯಕೀಯ ನೆರವೂ ಇಲ್ಲದೆ ಹೋದದ್ದು. ಊರಲ್ಲಿ 
ಧರ್ಮಾಸ್ಪತ್ರೆ ತೆರೆದ ಮೇಲೂ, ಅದರಲ್ಲಿ ಸಾಕಷ್ಟು ಔಷಧಗಳಿಲ್ಲದಿದ್ದುದ 
ರಿಂದ ರೋಗಿಗಳು ಹೋದರೆ ಡಾಕ್ಟರ್‌ ಮಡಗಾಂವಕರರು "ಅದನ್ನು ತಾ, 
ಇದನ್ನು ತಾ? ಎಂದು ಹೇಳುತ್ತಿ ಬ್ಲ. ಏನೂ ಕೈ ಲಾಗದವರಿಗೆ ಆಸ್ಪ ತ್ರ ಯೆ 
ಮದ್ದಿನಿಂದ ತೈ ತ ಪ್ರಿಬರಬೇಕೇಹೊರೆತು, ಉಳಿದವರಿಗೆ. "ಹಣಕೊಟ್ಟು ಕೊಳ್ಳು 
ವುದಾದರೆ ಮದ್ದು ಎಲ್ಲಿಂದಲಾದರೇನು?' ಎನ್ನುವ ವಿಚಾರ ಚಃ ತ 
ತ್ತದೆ. ಆಲ್ಲದೆ ಮಡೆಗಾ ೦ವಕರರ ಠೀವಿ, ; ಕ ಎಲ್ಲ ಜನಕ್ಕೆ, ಅದೂ 
ಬಡವರಿಗೆ ಹೆಚ್ಚಾ ಗಿ ಹಿಡಿಸುವುದಿಲ್ಲ. ಸಾಮಾನ್ಯ ವಾಗಿ ರಜ ವಿಚಾರ 
ದಲ್ಲಿ ಅವರಿಗೂ “ಹೆಚ್ಚಿ ನ ಆದರವಿಲ್ಲ. ಈ ನಿಚಾರದಲ್ಲೆ ಲ್ಲ ಶಿವಪ್ಪನವರು 
ಲೇಸು. ಹಳ್ಳಿಯ ಜನ್ನ "ಕಮ್ಮ ವರಿಗೆ ಕುದಿಜ್ವರ ಬರುತ್ತಿದೆ? ಎಂದನ ಅದರ 
ಕಾರಣ ಶೀತವೋ, ಮಲೇರಯನೋ ಯಾವುದ! ಇದ್ದರೂ, ಬಂದು ನೋಡ 
ಬೇಕೆಂದರೆ ಹೋಗುವುದಕ್ಕೆ ಉದಾಸೀನ ಮಾಡುವುದಿಲ್ಲ. ಡಾಕ್ಟರರಲ್ಲಿ 
ವಿಶ್ವಾಸ ಉಂಟಾದಕೆ ರೋಗಿಯ ಪಾಲಿನ ಅರ್ಧ ಚಿಕಿತ್ಸೆ ರ ಜನ 
ಗಳೊಡನೆ ಸರಳವಾಗಿ ವ್ಯವಹರಿಸಲಾರದವರು de ವಿಶ್ವಾಸವನ್ನು 
ರೋಗಿಗಳಲ್ಲಿ ಪೆ ಕ್ರೀರಿಸಲಾರರು. “ಏನೂ ಗಾಬರಿಯಾಗಬೇಡ. ಈಗೆ ಮೆದ್ದು 
ಕೊಟ್ಟಿದ್ದೇನೆ-ನಾ ಳೆಗೇ ಜ್ವರ ಬಿಡುತ್ತದೆ-ನಾಡಿದ್ದು ಎದ್ದು ಕೂತುಕೊಳ್ಳು 
ತ್ರೀಯ ಎಂದು ವರ ನೀರನ್ನು ಕುಡಿಯಲು ಕೊಟ್ಟರೂ, ಕೋಗಿಗೆ 
ನಂಬಿಗೆಯಿದ್ದಲ್ಲಿ ಆತ ಎದ್ದು ಕುಳಿತುಕೊಳ್ಳುವ ಸಂಭವ ಹೆಚ್ಚು. ಎಷ್ಟೋ 
ಬೇನೆಗಳು ಚಿಕಿತ್ಸೆಯಿಲ್ಲದೆ ತಮ್ಮ ಕಾಲಾವಧಿ ಕಳೆಯುತ್ತಲೇ ಮಾಯವಾಗು 


೧೨೦ ಜಾರುವ ದಾರಿಯಲ್ಲಿ 


ತ್ತವೆ. ಅಲ್ಲಿಯೂ ಮದ್ದೆಂಬುದು ನೆಪಕ್ಕೆ ಮಾತ್ರ. ಮದ್ದನ್ನು ಕೊಡುತ್ತ, 
ರೋಗಿಗಳ ಪರಿಚಯವನ್ನು ಹೆಚ್ಚು ಹೆಚ್ಚಾಗಿ ಮಾಡಿಕೊಳ್ಳುತ್ತಿರುವ ಶಿವಪ್ಪ 
ನವರಿಗೆ, ಇಂತಹ ಅನೇಕ ಅನುಭವಗಳ್ಳಾಗಿವೆ. 

ಹಾಗೆ ಮಾಡುತ್ತಲಿರುವ ಯಾವನೇ ಡಾಕ್ಟರನಿಗೆ-ನಿರಾಮ ಬೇಕು, 
ವಿಶ್ರಾಂತಿ ಬೇಕು-ಎಂದಕಿ, ಅದು ದೊರೆಯುವುದು ಮಾತ್ರ ಕಷ್ಟ. ವಕೀಲರು 
ಗಳು, ವೈದ್ಯರುಗಳು ಜನಕ್ಕೆ ಎಷ್ಟು ಸುಲಭಸಾಧ್ಯರಾಗುತ್ತಾರೋ ಅಷ್ಟು 
ಪೀಡೆ ಹೆಚ್ಚು. ಶಿವಪ್ಪನಂಥವರು, ಇಂತಿಷ್ಟೇ ಕೊಡಬೇಕು ಎಂದು ಕರಾರು 
ಮಾಡದೆ, ರೋಗ ಚಿಕಿತ್ಸೆ ಮಾಡುವವರು ಸಿಕ್ಕಿದರೆ, ಕರಿದಲ್ಲಿಗೆ ಹೋಗು 
ವವರು ದೊರೆತರೆ, ಬೇಡದಲ್ಲಿಯೂ ಅವರನ್ನು ಕರೆದೊಯ್ದು ಪೀಡೆಕೊಡು 
ವವರಿದ್ದಾರೆ. ಎಷ್ಟೋ ಬಾರಿ ರೋಗಿಯ ಗಾಬರಿಯನ್ನು ತಜಿಸುವುದಕ್ಕಷ್ಟೆ 
ಅವರು ಹೋಗಿ ಬರಬೇಕು. ಹೀಗೆ ದಿನವೆಲ್ಲ ದುಡಿಯುವಾಗ ವಿಶ್ರಾಂತಿಯ 
ಬಯಕೆಯಾಗುತ್ತದೆ. ಮನೆಯಲ್ಲಿ ನಾಲ್ಕು ನಿಮಿಷ ಕಾಲ ಹೆಂಡತಿಯೊಡನೆ 
ಸಲ್ಲಪಿಸಬೇಕು ಎಂಬ ಆಸೆಯಾಗುತ್ತದೆ. ಹಾಗೆಲ್ಲಾದರೂ ಮಾತನಾಡುತ್ತ 
ಕುಳಿತರೊ-ಅಷ್ಟರಲ್ಲಿ ಒಬ್ಬ ಬಂದಾಯಿತು: “ಅಯ್ಯ, ನನ್ನ ಹೆಂಡತಿಗೆ ಏನೋ 
ಆಗಿದೆ” ಎಂದು ಆ ಸುಖವನ್ನು ಹಾಳುಮಾಡಿಯಾಯಿತು. ಮನೆಗೆ ದಣಿದು 
ಬರುತ್ತಿರುವ ಮಗನನ್ನು ಕಂಡ ಕಿಟ್ಟಪ್ಪ ಮಾಸ್ತರರು ಎಷ್ಟೋಬಾರಿ, ಒಳಗೆ 
ವಿರಮಿಸುತ್ತಿರುವ ಶಿವಪ್ಪಗೆ ತೊಂದರೆಯಾಗಬಾರದೆಂದು, ಇಂತಹ ಪೀಡೆ 
ಗಳನ್ನು ನಿವಾರಿಸುವುದುಂಟು; “ಡಾಕ್ಟರರು ಬಂದಿಲ್ಲ, ಈಗ ಬಂದಾರು. ನಿನ್ನ 
ಮನೆ ಗೊತ್ತಿದೆ. ಬಂದ ಕೂಡಲೇ ಕಳುಹಿಸುತ್ತೇನೆ” ಎಂದು ಉಪಾಯವಾಗಿ 
ಅವರನ್ನು ಕಳುಹಿಸಿ ಕೊಡುವುದುಂಟು. ಆದಕೆ ಶಿವುವಿನ ಕಿವಿಗೆ ಬಂದವರ 
ಸ್ವರ ಕೇಳಿಸಿದ್ದಾದರೆ “ಬಂದೆನಪ್ಪ; ಯಾರದು? ಈಗ ಬರುತ್ತೇನೆ” ಎಂದು 
ತಮ್ಮ ಸುಖವನ್ನು ತಾವೇ ಕೆಡಿಸಿಕೊಳ್ಳುತ್ತಾರೆ. ಇಂತಹ ಗುಣಗಳಿಂದ 
ಅವರು ಶ್ರೀಮಂತರಾಗಿಲ್ಲವಾದರೂ, ನಾಲ್ಕುಜನರಿಗೆ ಬೇಕಾದವರಿನಿಸಿದ್ದಾರೆ. 

ಈ ಎರಡು ತಿಂಗಳಿನಿಂದ ಅವರ ವಿರಾಮವೆಲ್ಲ ಧ್ವಂಸವಾಗಿದೆ. ಬಿಡು 
ವೆಂಬುದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ-ಮುಗುದುಮ್‌ ಸಾಹೇಬರು 
ಹಾಸಿಗೆ ಓಡಿದದ್ದು. ಸಾಲದುದಕ್ಕೆ ಶಿವಪ್ಪ ನವರ ತಾಯಿಯೂ ಹಾಸಿಗೆ ಹಿಡಿ 
ದುದು, 

ಸಾಹೇಬರು ಒಂದು ದಿನ, ೨ದ್ದಕ್ಕಿದ ಹಾಗೆ, ಪಾರ್ಶ್ವವಾತಕ್ಕೆ ಗುರಿ 


ಜಾರುವ ದಾರಿಯಲ್ಲಿ ೧ತಿಗ 


ಯಾದರು; ಅವರ ಮಾತುಕತೆ ನಿಂತಿತು. ಮನೆಯವರಿಗೆಲ್ಲ ಹೇಳಲಾರದಷ್ಟು 
ಗಾಬರಿಯಾಯಿತು. ಕುಮಟಿಯಿಂದ ಕಾಸೀಮ್‌ ಸಾಹೇಬರು ಬಂದರು, 
ಕಾಸೀಮ್‌, ಕರೀಮರಿಬ್ಬರೂ ಕ್ಷಣಕಾಲವೂ ತಮ್ಮ ತಂದೆಯ ಮಗ್ಗುಲನ್ನು 
ಬಿಟ್ಟೀಳುವುದಿಲ್ಲ. ಶ್ರೀಮಂತರ ಕಾಯಿಲೆಯೆಂದ ಬಳಿಕ, ಊರಿನ ಇಬ್ಬರು 
ಡಾಕ್ಟರರೂ ದಿನಕ್ಕೆಂಟು ಬಾರಿ ಅವರ ಬಳಿಗೆ ಬಂದು ಹೋಗಬೇಕು. ಆಗ 
ಲೇನೆ ಶಿವಪ್ಪನವರಿಗೆ ಡಾಕ್ಟರ್‌ ಮಡಗಾಂವಕರರ ಸಮನಾದ ಪರಿಚಯ 
ವಾದುದು. ಅಲ್ಲದೆ ಸಹೋದ್ಯೋಗಿಗಳ ಜತೆಗೆ, ಅವರ ಮನಸ್ಸಿಗೆ ನೋವು 
ಬಾರದ ರೀತಿಯಲ್ಲಿ, ಹೊಂದಿಕೊಂಡು ಹೋಗಬೇಕಾದ ಪ್ರಸಂಗ ಒದ 
ಗಿದ್ದು. ಡಾಕ್ಟರ್‌ ಮಡಗಾಂವಕರರು ವಯಸ್ಸಾದವರು; ಕೋಗ ನಿದಾನದಲ್ಲಿ, 
ಚಿಕಿತ್ಸೆಯಲ್ಲಿ, ಮನಸ್ಸಿಗೆ ಹೊಳೆದುದನ್ನು ಕೂಡಲೇ ಸೂಚಿಸುವವರು. 
ಹೀಗಾಗಿ "ಈ ಮದ್ದು ಕೊಡುವ, ಆ ಇಂಜೆಕ್ಟನ್‌ ಕೊಡುವ? ಎಂದು ತೆಗೆದ 
ಬಾಯಿಗೆ ಅವರು ಹೇಳುವಾಗ, ಶಿವಪ್ಪನವರು ಅನುಮಾನಿಸಿ, ಯೋಚಿಸಿ, 
“ಕೊಡಬಹುದೋ ಏನೋ” ಎಂದು ಹೇಳಬೇಕಾಗುತ್ತದೆ. ತನಗೆ ಆ ಚಿಕಿತ್ಸೆ 
ಸರಿಯೆಂದು ಕಾಣಿಸದೆ ಹೋದರೆ ಮೂಕರಾಗಿಬಿಡುತ್ತಾರಿ. ಇನ್ನೊಬ್ಬರ ಮನೆ 
ಯಾಗಿದ್ದರೆ, ಅವರು ಅಂಥ ಪ್ರಸಂಗಕ್ಕೆ ಸಿಕ್ಕಿಕೊಳ್ಳುತ್ತಿರಲಿಲ್ಲ. ಚಿಕಿತ್ಸೆಗಿಂತ 
ಅವರ ಮುಖ್ಯ ಕೆಲಸ, ಅವರ ಮನೆಯವರಿಗೆ ಧೈರ್ಯಹೇಳುವುದು, "ಗಾಬ 
ರಿಯಾಗಬೇಡಿ' ಎನ್ನುವುದು. ಹೀಗೆ ಒಂದುವಾರ ಕಾಲ ಸರಿಯಿತು ತಿಂಗಳು 
ಹೋಯಿತು. «ಮೊದಲಿಗಿಂತ ಎಷ್ಟೋ ವಾಸಿ?-ಎಂದು ಮಡಗಾಂವಕರರು 
ಹೇಳುತ್ತಿದ್ದಾರಾದರೂ, ಮುಗುದುಮ್‌ ಸಾಹೇಬರ ನಾಲಗೆಗೆ ನುಡಿಯುವ 
ಶಕ್ತಿ ಬರಲಿಲ್ಲ. ಆ ಶಕ್ತಿಯು ಸಂಪೂರ್ಣ ಉಡುಗಿಹೋಗಿತ್ತು.ತಮ್ಮ ಇಂಗಿತ 
ವನ್ನೆಲ್ಲ ಕಣ್ಣಿಂದಲೋ, ಅಲುಗಿಸಲು ಬರುವ ಒಂಡು ಕೈಯ ಬೆರಳಿನಿಂದ 
ಲೋ ಹೇಳಬೇಕಾಗಿತ್ತು. ಅವರ ಭಾವಂದಿರಾದ ಮಿಾಾರಾ ಸಾಹೇಬರು 
ಭಟ್ಟಳದಿಂದ ಧಾನಿಸಿಬಂದರು, ಅವರು ಆಗಾಗ ಶಿವಪ್ಪನವರ ಹತ್ತಿರ ಕನಿ 
ಮಾತಿನಲ್ಲಿ “ಹೇಗೆ? ಮೇಲೆ ಬಿದ್ದಾರೆಯೇ? “ಎಂದು ವಿಚಾರಿಸುವುದುಂಟು, 
ಸ್ವತಃ ಅವರಿಗೆ ಆ ಧೈರ್ಯವಿಲ್ಲದಿದ್ದುದರಿಂದ ಈ ಪ್ರಶ್ನೆಯನ್ನು ಕೇಳು 
ತಿದ್ದಾರೆ. ಶಿವಪ್ಪನವರು “ದೇವರಿದ್ದಾನೆ, ನೋಡುವ” ಎಂದಕಿ, “ಹಾಗಲ್ಲ 
ಡಾಕ್ಟರರೇ, ನನಗೆ ಖಂಡಿತ ಧೈರ್ಯಕಾಣುವುದಿಲ್ಲ. ಅವರ ಕಿರಿಯ ಮಗನು 
ಕೊಲಂಬೋವಿನಲ್ಲಿದ್ದಾನೆ. ಅವನನ್ನು ಕಕಿಯಿಸಿಕೊಳ್ಳುವುದು ಒಳ್ಳೆಯ 


೧3.೨ ಜಾರುವ ದಾರಿಯಲ್ಲಿ 


ದಲ್ಲವೆ? ಅವರ ಅಂಗಡಿಯ ವಹಿವಾಟೂ, ಭಾವನ ಮನೆಯ ವಹಿವಾಟೂ, 
ನಮಗ್ಯಾರಿಗೂ ಏನೇನೂ ತಿಳಿದಿಲ್ಲ. ಭಾವ ಬಾಯಿತೆರೆಯುವ ಸ್ಥಿತಿಯಲ್ಲಿಲ್ಲ. 
ನಡುವೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಬಿಟ್ಟಿ ಕಿ ಆ ಮಗನು ಓಡ ಬಂದು 
ನಮ್ಮ] ನ್ನು ದೂರಬಾ ರದಲ್ಲ ಎಂದು ಹೇಳಿದ್ದ ಕ ಶಿವಪ್ಪನವರು“ಹಾಗಾದರೆ 
ಕಕ ಬಿಡಿ ಎಂದರು. 

'ಕೊಲಂಬೋವಿಗೆ ತಂತಿ ಹೋಯಿತು. ಎಂಟು ದಿನಗಳಲ್ಲಿ ತಮ್ಮ ಎಲ್ಲ 
ವಹಿವಾಟುಗಳನ್ನು ಮರೆತುಬಿಟ್ಟು,ಆದಮ್‌ ಸಾಹೇಬರು ಧಾವಿಸಿ ಬಂದರು. 
ಮನೆಯ ಉಳಿದವರಿಗೆ ಹಾಗೆ ತಂತಿ ಹೋದದ್ದೇ ಗೊತ್ತಿಲ್ಲ. ಕಾಸೀಮ್‌ 
ಮತ್ತು ಕರೀಮರು «ಯಾರು ಕರೆಯಿಸಿದರು,ಯಾರು ತಂತಿಕೊಟ್ಟರು'ಎಂದು 
ಒಳಗಿಂದೊಳಗೇ ವಿಚಾರಿಸುತ್ತಿದ್ದರು. ಹದಿನೈದು ವರ್ಷಗಳಿಗಿಂತಲೂಹೆಚ್ಚಾ 
ಗಿತ್ತು, ಆತ ಮನೆಯಿಂದ ಓಡಿಹೋಗಿ. ಅವನು ಬರಲಾರನೆಂಬ ಕನಸನ್ನು 
ಇಬ್ಬರು ಅಣ್ಣಂದಿರು ಕಾಣುತ್ತಿದ್ದಾಗ್ಯ ಆತ ಬಂದದ್ದು, ಹೆಚ್ಚಿನ ಆಶ್ಚರ್ಯಕ್ಕೆ 
ಕಾರಣವಾಯಿತು. ` ಆದರೆ ತಮ್ಮ ಹಾಸುಗೆಯ ಬಳಿಗೆ ಬಂದುನಿಂತ ದೀರ್ಥ 
ಕಾಯನಾದ ಕಿರಿಯ ಮಗನನ್ನು ಕಂಡಾಗ, ಮುಗುದುಮ್‌ ಸಾಹೇಬರಿಗೆ 
ಒಂದು ಕ್ಷಣಕ್ಕೆ ಅಪಾರ ಆನಂದವಾಯಿತು. ಅವರ ಅಂತರಂಗಕ್ಕೆ ತಮ್ಮ 
ಗಳಿಗೆ ಸವೂಪಿಸಿದೆ-ಎಂಬ ತಿಳಿವು ಉಂಟಾಗಿತ್ತು. ಮಗನನ್ನು ಕಾಣಬೇಕೆಂಬ 
ಉತ್ಕಟ ಅಪೇಕ್ಷೆಯಾಗಿತ್ತು. ಆದರೆ ವಾಕ್‌ಶಕ್ತಿ ಉಡುಗಿ, ಅಂತರಂಗದ ಆಸೆ 
ಅಲ್ಲಿಯೇ ಕುದಿಯುತಿತ್ತು. ಅಲ್ಲಾ ಈ ಗಳಿಗೆಯಲ್ಲಿ ತಮ್ಮ ಬಯಕೆ ಸಲ್ಲಿಸಿದ 
ಬಗ್ಗೆ ಆನಂದಪಟ್ಟರು. ಒಂದು ಐದು ನಿಮಿಷಗಳ ಕಾಲ ನಾಲಿಗೆ ಬರುತ್ತಿ 
ದ್ವರೆ-ತಮ್ಮ ವಹಿವಾಟು, ಗುಪ್ತ ಸಂಪತ್ತು ಮೊದಲಾದುವುಗಳ ವಿಚಾರದಲ್ಲಿ 
ಏನಾದಕೊಂದು ಸೂಚನೆಯನ್ನು ಕೊಡುತ್ತಿದ್ದರು. ಆದರೆ ಆ ಶಕ್ತಿ ಬರಲೇ 
ಇಲ್ಲ. ಮಡಗಾಂವಕರರು ನಡೆಸುತಿದ್ದ ಚಿಕಿತ್ಸೆಯು ಫಲಪ್ರದವಾಗುವಂತೆ 
ಯೂ ಕಾಣಿಸಲಿಲ್ಲ. 

ಇತ್ತ ಶಿವಪ್ಪ ನವರ ಮನೆಯಲ್ಲಿ ಅವರ ತಾಯಿ ಬೆನ್ನು ನೋವಿನಿಂದ 
ಮಲಗಿಕೊಂಡಳು. ನೋವು ತೊಡಗಿ, ಒಂದು ಭಾಗ ಕುರುನಿನಂತೆ ಬಾತು 
ಕೊಂಡಿತು.ಬಾಪು ದೊಡ್ಡ ದಾಗಿ" ಅರ್ಬುದ’ನೆಂಬ ಹೆಸರನ್ನು ಸಂಪಾದಿಸಿತು. 
ಆದು ನರಳುವ ಮನೆಯಾಯಿತು. ತಿಂಗಳು ಸಮಾಪಿಸಿದ ಬಸಿರಿಯಾದ 
ಇಂದುಮತಿ, ಅತ್ತೆಯ ಬದಲು ತಾನು ಅಡುಗೆಗೆ ತೊಡಗಿದಳು. ಅದು ಅವ 


ಜಾರುವ ಜಾರಿಯಲ್ಲಿ ೧೨೩ 


ಳಿಂದ ನೀಗದ ಕೆಲಸ.ಹಾಗೆಂದು ಶಿವಪ್ಪನವರು ತಮ್ಮ ಅಕ ಂದಿರಿಸೆ,ತಂಗಿಯ 
ರಿಗೆ ಹೇಳಿ ಕಳುಹಿಸಿದರು. ತಾಯಿಯನ್ನು ಕಾಣುವುದಕ್ಕೆಂದು, ಅವಳ ಆರೈಕೆ 
ಗೆಂದು ಧಾವಿಸಿ ಬಂದ ಅಕ್ಕತಂಗಿಯರು ಜತೆಯಲ್ಲಿ ತಮ್ಮ ಎಳೆಯ ಮಕ್ಕ 
ಳನ್ನೂ ಕರೆದು ತಂದರು. ಅವರೆಲ್ಲರು ಎಷ್ಟು ದಿನ ಉಳಿಯುತ್ತಾರೆಂಬ 
ನಿಶ್ಚಯವಿಲ್ಲ. ಮನೆ ಜನರಿಂದ ಕಿಕ್ಕಿರಿಯಿತು. ತಾಯಿಗೆ ಸುಖವಾಗಲಿ, ಆಗ 
ದಿರಲಿ-ತನ್ನ ಮಕ್ಕಳು ಬಳಿಯಲ್ಲಿ ನರುದಕೆಂಬ ಸಂತೋಷ ಆಕೆಗುಂಟಾಯಿತು. 
ಈ ಸಂತೋಷಕ್ಕೆ ಪ್ರತಿಯಾದ ಚಿತ್ರವೆಂದರೆ-ಮಕ್ಕಳ ಕೂಗು, ಮನೆಯ 
ಲ್ಲಿನ ಇಕ್ಕಟ್ಟು. ಇಂದುಮತಿಯ ಚಿಕ್ಕ ಕೋಣೆಯೂ ಜನನಿಬಿಡವಾಯಿತು. 
*ನೋಡಿದಿರಾ-- ಈ ನಿಮ್ಮ ಮನೆ ಎಷ್ಟು ದೊಡ್ಡೆ ದಾಗಿದೆಯೆಂದು ಈಗ 
ತಿಳಿಯಿತಲ್ಲ?” ಎಂದು ಇಂದುಮತಿ ಗಂಡನೊಡನೆ ದೂರುವಂತಾಯಿತು. 

*ಮಾಡಬೇಕೇನು, ಇಂದು? ಎಣಿಸಿದ ಕ್ಷಣಕ್ಕೆ ಮನೆ ಕಟ್ಟುವುದಕ್ಕೆ 
ಬಂದಿದ್ದರಾಗುತಿತ್ತು.” 

ಈ ಮನೆಯ ಇಕ್ಕಟ್ಟನ್ನು ಅನುಭವಿಸುವುದರ `ಜತೆಗೆ, ತಾಯಿಯ 
ಬೇನೆಗೆ ಏನು ಚಿಕಿತ್ಸೆ ಮಾಡಲೆಂದೂ ಅವರಿಗೆ ಹೊಳೆಯಲಿಲ್ಲ. "ಕುರ 
ಹಣ್ಣಾ ಗುವುದಕ್ಕೆ ತ್‌ ಹಚ್ಚು ವ' ಎನ್ನು ವವರಿದ್ದಾರಿ, "ಅದು ಬೇಡವೇ 
ಬೇಡ) ಎನ್ನು ನವಂದ್ದಾಕೆ. ಶಂಕ ಬೆದರಿಕೆಯನ್ನು ತೆರುವ 
ಬೇನೆ; ಅದು ಚನ್ನ ಲುಬಿಗೆ ಸನೊಪವಾಗಿ ಆದಾಗ. ಕುರ ಡಿಯ ತನಕ 
ನೋವಿನ ನರಕ. ರು ಒಡೆದಾದ ಮೇಲೆ, ಕೀವುತುಂಬಿ ಕೊಳೆಯತೊಡಗಿ 
ದರಂತು ಅಸಹ್ಯವಾದ ಇನ್ನೊಂದು ನರಕವಾಗುತ್ತದೆ. ಶಿವಪ್ಪನವರ ತಂದೆ 
ಯವರಿಗೆ ಅದರ ವಿಚಾರದಲ್ಲಿ ಮಗನ ಇಂಗ್ಲಿಷ್‌ ವೈದ್ಯ ಬೇಡವೇ ಬೇಡ 
ಎಂದು ತೋರುತ್ತಿದೆ. “ಹಳೆದೀಪುರದಲ್ಲಿ ಅರ್ಬುದಕ್ಕೆ ಮದ್ದು ಕೊಡುವಂಥ 
ಒಬ್ಬ ದೀವರನಿದ್ದಾನೆ, ಪರಮಾಶಿ ಎಣ್ಣೆ ಕೊಡುತ್ತಾನೆ.” ಎಂದು ಕೇಳಿ 
ಹೋಗಿ ಬಂದರು. ಅವನನ್ನೊಮ್ಮೆ ಮನೆಗೆ ಕರೆದುಕೊಂಡೂ ಬಂದರು. ಈ 
ವಿಚಾರದಲ್ಲಿ ತಂದೆ ಮಕ್ಕಳ ಚಿಕಿತ್ಸೆಯ ದಾರಿ ಬೇರಿಯಾಯಿತು. 

ಶಿವಪ್ಪ ನವರು ಈ ನಿಚಾರದಲ್ಲಿ ಮಡಗಾಂವಕರರನ್ನು ಕೇಳಿದ್ದುಂಟು, 
ಅಂತೂ ಎಲ್ಲ ಬಗೆಯ ಮದ್ದುಮಾಟಗಳೂ ನಡೆದುವು. ಬೆನ್ನಿನ ಕುರವು 
ಬೆಳೆದು, ಹಣ್ಣಾಗಿ, ಒಂದು ದಿನ ಒಡೆದೂ ಒಡೆಯಿತು. ದುರ್ಗಂಧಯುಕ್ತ 
ವಾದ ಕೀವಿನ ನಾತ ಮನೆಯನ್ನು ತುಂಬಿಕೊಂಡಿತು. ಕಿಟ್ಟಪ್ಪ ಶ್ರ ಮಾಸ್ತರರು 


೧೨೪ ಜಾರುವ ದಾರಿಯಲ್ಲಿ 


ಇನ್ನೊಮ್ಮೆ ಹಳದೀಪುರಕ್ಕೆ ಓಡಿದರು. ಏನೇನೋ ಮದ್ದುಗಳನ್ನು ಹೊತ್ತು 
ತಂದರು. ಹಳ್ಳಿಯ ವೈದ್ಯ ನಡೆಯಿಸಿದರು. ಈ ಎನಗಳಲ್ಲೀ ಭಜ ದಿನ 
ತಾಯಿ, ತನ್ನ ಮಗನನ್ನು ಕರೆದು “ಶಿವೂ,ನೀನ್ಯಾಕೆ ಬೇಸರಮಾಡುತ್ತೀ? ನಿನ್ನ 
ಮದ್ದು ನಾಟಲಿಲ್ಲವೆಂದೇ? ಅವರು ಬೇರೆ ವೈದ್ಯ ಮಾಡಿಸುತ್ತಿದ್ದಾರೆಂದೇ? 
ನೋಡು, ಇದು ಯಾವ ವೈದ್ಯ ಬಂದರೂ RA ಗದು ನನಗೆ ಗೊತ್ತು. 
ಬ್ರಹ್ಮನಿಂದ ಮೇಲೆ ಇನ್ನೊ ಬ್ಬ ವೈದ್ಯನಿಲ್ಲ. ಅವನು ಬಕೆದ ಹಾಗಾಗುತ್ತದೆ. 
ನೀನೇಕೆ ಯೋಚನೆ ಮಾಡಬೇಕು? ನೋವು ಸಹಿಸುವುದು, ಈ ಅಸಹ್ಯ 
ಸಹಿಸುವುದು ಕಷ್ಟವಾದರೂ, ಸಾಯುವುದಕ್ಕೆ ಹೆದರುತ್ತೇನೆಂದು ತಿಳಿಯ 
ಬೇಡ. ಸಾವೆಲ್ಲರಿಗೂ ಒಂದು ದಿನ ಬರಬೇಕಾದದ್ದೇ.? 

“ಅಹುದಮ್ಮ.” 

“ನಾನು ಕರೆದದ್ದು ಯಾಕೆಂದು ಗೊತ್ತಾಯಿತೇ? ನೋಡು, ಯಾರೂ, 
ಏನೂ ಹೇಳಲಿ, ನಿನ್ನ ಇಂದುಮತಿಗೆ ಈ ಗದ್ದಲದಲ್ಲಿ, ವ ರ್ಕ ಳ ಗೌಜಿನಲ್ಲಿ 
ಒಂದಿಷ್ಟೂ ನಿಶ್ರಾಂತಿ ಟಾ ರದು; ನಿದ್ದೆಯೇ "ಬರಲಾರದು. ಇತು ಬಸಿರಿ 
ಯಬ್ಲವೆ? ಅಲನ ಚೊಚ್ಚಲ ಬಸಿರಿ. ಬೇರೆಯೇನೂ ಯೋಚನೆ ಮಾಡ 
ಬೇಡ. ಅಷಳನ್ನು ಮೊದಲು ib ಕರೆದುಕೊಂಡು ಹೋಗಿ ಬಿಟ್ಟು 
ಬಾ, ನಾಳೆ ಒಳ್ಳೆಯ ದಿನ.... ಹೊರಟು ಬಿಡು” ಎಂದಳು, 

“ಅಮ್ಮ ; ಮನೆಯಲ್ಲಿ ಇಷ್ಟೆಲ್ಲ ಮಂದಿ ಸೇರಿ ಕಷ್ಟಪಡುತ್ತಿರುವಾಗ 
ಅವಳು ತಪ್ಪಿಸಿಕೊಳ್ಳು ವುದೇ?” 

4 Ak ಮಾತು ನ್ನ ದು! ಅವಳು ಕಷ್ಟ ಪಟ್ಟು ದುಸಾಕು. ಈ ಸಮಯ 
ದಲ್ಲಿ ಅವಳನ್ನು ಹೆಚ್ಚಿಗೆ ಕಟ] ನ್ಯಾ ಬಾ ಅವಳು ಈ ಮೊದ 
ಲೇನೆ ತವರಿಗೆ ಹೋಗಬೇಕಿತ್ತು. ಆಗೇನು "ಕಂಡಿತೋ-ಅವಳಾಗಿ ಬೇಡ 
ವೆಂದಳು. ನನಗೆ ಹೀಗಾಗುತ್ತದೆಂದು ಯಾರು ಎಣಿಸಿದ್ದರು? ಇಲ್ಲಿದ್ದವರು 
ನನ್ನನ್ನು ನೋಡಿಕೊಳ್ಳುವುದೇ, ಅವಳನ್ನು ನೋಡುವುದೇ? ಹಡೆದ ಮೇಲೆ 
ಹು ಅನುಸ ಶಾಗೆ? ಈ ಮನೆಯಲ್ಲಿ ಅವಳ ಬಾಣಂತಿ 
ತನಕ್ಕೆ ಬೇಕಾದ ಜಾಗವಾದರೂ ಇರಬೇಡವೆ?” ಎಂದು ಬುದ್ಧಿ ಹೇಳಿದಳು, 

ಶಿವಪ್ಪ ನವರಿಗೆ ತಾಯಿಯ ಮಾತು ಒಪ್ಪಿ ಗೆಯಾಗಬೇಕಾಯಿತು. 
ಧಮನ ಮೊದಲು ಹೊರಡಲು ಇಷ್ಟ ಬಗ ಹೋದರೂ, ಆ 
ತೊಡಕುಗಳನಸೆ.ಲ ಅನುಭವಿಸಿದ ಮಜ ತೊರಡುತದಾಗ ನಿರ್ದರಿಸಿದಳು. 


ಜಾರುವ ದಾರಿಯಲ್ಲಿ ೧೨೫ 


ಅವಳನ್ನು ಧಾರವಾಡಕ್ಕೆ ಬಿಟ್ಟುಬರಲು ಶಿವಪ್ಪನವರೇ ಹೋಗಿ ಬರಬೇಕು. 

ದರೆ «ಒಂದೆರಡು ದಿನ ತಾನಿಲ್ಲ? ಎಂಬ ಸುದ್ದಿಯನ್ನು ಮುಗುದುಮ್‌ 
ಸಾಹೇಬರ ಮನೆಯವರಿಗೆ ತಿಳಿಸದೆ ಹೋಗುವ ಹಾಗಿಲ್ಲ - ಎಂದು ಅಲ್ಲಿಗೆ 
ನಿತ್ಯದ ವಾಡಿಕೆಯಂತೆ ಹೋದರು, ಡಾಕ್ಟರ್‌ ಮಡಗಾಂವಕರರೂ ಬಂದಿ 
ದ್ದರು. 

“ಏನು ಡಾಕ್ಟರರೇ, ನಮ್ಮ ತಂದೆಯವರ ಸ್ಥಿತಿಯಲ್ಲಿ ಏನೂ ಸುಧಾ 
ರಣೆ ಇಲ್ಲವಲ್ಲ” ಎಂದ ಆದಮ್‌. 

“ನನಮ್ಮಿಂದಾಗುವ ಪ್ರಯತ್ನವನ್ನೆಲ್ಲ ಮಾಡುತ್ತಿದ್ದೇವೆ” ಎನ್ನಬೇಕಾ 
ಯಿತು ಡಾಕ್ಟರ್‌ ಮಡಗಾಂವಕರರು. ಅತ್ತಆದಮ್‌ ಸಾಹೇಬರ ತಲೆಯೊಳಗೆ 
ಅವರ ಸೋದರಮಾವ "ಇದು ಇವರಿಂದಾಗುವ ಕೆಲಸವಲ್ಲ; ಹುಬ್ಬಳ್ಳಿಯಿಂ 
ದಲೋ, ಧಾರವಾಡದಿಂದಲೋ ಬೇಕಿ ಡಾಕ್ಟರರನ್ನು ಕರಿಯಿಸಬೇಕು. ಇಲ್ಲ 
ವಾದರೆ ಕಾರಿನಲ್ಲಿ ಅವರನ್ನು ಹುಬ್ಬಳ್ಳಿಗೆ ಸಾಗಿಸಬೇಕು? ಎಂಬ ವಿಚಾರ 
ವನ್ನು ತುರುಕಿಸಿದ್ದರು. 

ುಡಗಾಂವಕರರು ಶಿವಪ್ಪನವರನ್ನು ಬಳಿಗೆ ಕರಿದು “ನಾನು ಈ 
ಮಧ್ಯಾಹ್ನವೇ ಧಾರವಾಡಕ್ಕೆ ಹೋಗಬೇಕಾಗಿದೆ. ಅರ್ಜೆಂಟ್‌ ಕೆಲಸವಿದೆ” 
ಎಂದರು. ಚಕಿತರಾದ ಶಿವಪ್ಪನವರು “ಹಿಂದೆ?” ಎಂದು ಪ್ರಶ್ನಿಸಿದರು. 

“ಒಂದು ವಾರ ಹಿಡಿದೀತು.ಇಲ್ಲಿ ನೀವಿದ್ದೀರಲ್ಲ.ನೀವು ಮೊನ್ನೆ ಏನೋ 
ಸೂಚಿಸಿದ್ದಿರಲ್ಲ. ಆ ಔಷಧವನ್ನು ಬೇಳಾದಕೆ ಪ್ರಯೋಗಿಸಿ ನೋಡಿ; 
ಆದರೂ ಇದು ಬಹು ದಿನ ಕಳೆಯುವ ಬಾಬತ್ತಲ್ಲ” ಎಂದರು. 

ಪ್ರ ಸಂದಿಗ್ದೆದ ಸಮಯದಲ್ಲಿ ಡಾಕ್ಟರ್‌ ಮಡಗಾಂವಕರರು ನುಣುಚಿ 
ಕೊಂಡು ಮರುದಿನ ಧಾರವಾಡಕ್ಕೆ ಹೋಗಿಯೇ ಬಿಟ್ಟರು. ಆವರ ಕೆಲಸದ 
ಹೊಣೆಯೆಲ್ಲವು ಶಿವಪ್ಪನವರ ತಲೆಯ ಮೇಲೆ ಕುಳಿತುಕೊಂಡಿತು. ಆದರಿ 
ಆವರು ಒಂದು ಉಪಕಾರವನ್ನೇನೋ ಮಾಡಿದರು. ತಾವು ಹೋಗುವಾಗ 
ಇಂದುಮತಿಯನ್ನು ಜತೆಗೆ ಕರೆದೊಯ್ದು ಧಾರವಾಡಕ್ಕೆ ಮುಟ್ಟಿ ಸುವ ಹೊಣೆ 
ಯನ್ನು ಹೊತ್ತರು. ಸ್ವಂತ ಮೋಟರ್‌ ಕಾರಿದ್ದುದರಿಂದ 5 ಏರ್ಪಾಟು 
ಶಿವಪ್ಪನವರಿಗೂ ಅನುಕೂಲವಾಯಿತು. 

ಆದಮ್‌ ಸಾಹೇಬರಿಗೆ ಊರಿನ ವೈದ್ಯರಲ್ಲಿ ವಿಶ್ವಾಸ ಸಾಲದಾಯಿತು. 
ಹುಬ್ಬಳ್ಳಿಯ ಡಾಕ್ಟರರನ್ನು ಕರಿಯಿಸುವುದಕ್ಕೆ ಜನ ಕಳುಹಿಸಿದರು. ಮರು 


೧೨೬ ಜಾರುವ ದಾರಿಯಲ್ಲಿ 


ದಿನ ಮೋಟರಿನಲ್ಲಿ ಡಾಕ್ಟರ್‌ ಥಾಮಸ್‌ ಎಂಬವರು ಬಂದರು. ಥಾಮಸ್‌ 
ಬರುವಾಗ ಶಿವಪ್ರನವರು ತಮಗೆ ತೋರಿದಂತೆ, ಚಿಕಿತ್ಸೆ ಬದಲಿಸಿದ್ದರು. 
“ಏನೇನು ಮಾಡಿದ್ದೀರಿ?” ಎಂದು ಕೇಳುತ್ತಲೇ) ಶಿವಪ್ಪನವರು ಹಿಂದೆ ಕೊಟ್ಟ 
ಮದ್ದುಗಳನ್ನೂ, ಈಗ ಮಾಡುತ್ತಿರುವ ಚಿಕಿತ್ಸೆಯ ವಿಚಾರಗಳನ್ನೂ ಹೇಳಿ 
ದರು. “ಅದನ್ನು ಮೊದಲಿನಿಂದಲೇ ಮಾಡಿದರೆ ಚೆನ್ನಾಗಿರುತಿತ್ತು” ಎಂದು 
ಥಾಮಸ್‌ ರವರು ಹೇಳಬೇಕಾಯಿತು. ಅಂತು ದೊಡ್ಡ ವೈದ್ಯರಿಗೆ ಸಂಭಾವನೆ 
ಕೊಟ್ಟು ಕಳುಹಿಸಿದ್ದಾಯಿತು. ಅವರ ಜತೆಗೆ ಮದ್ದು ತರುವುದಕ್ಕೆ ಆಳನ್ನು 
ಕಳುಹಿಸಿದ್ದೂ ಆಯಿತು. ಥಾಮಸರು "ಹೀಗೆಯೇ ಚಿಕಿತ್ಸೆ ಮುಂದುವರಿಸಿ, 
ಅದರಿಂದ ನಾಲ್ಕು ದಿನ ಎಳೆಯಬಹುದೇ ಹೊರತು, ಉಳಿಯುವ ಸಂದರ್ಭ 
ಕಾಣೆ. ಉಳಿದರೂ ಯಾವಜ್ಜೀವ ಶಯ್ಕೆಯೇ ಗತಿ” ಎಂದು ಇಂಗ್ಲಿಷ್‌ನಲ್ಲಿ 
ಶಿವಪ್ಪನವರಿಗೆ ತಿಳಿಸಿದರು. ರೂಢಿಯಿಂದಲೇ ಇಂಗ್ಲಿಷನ್ನು ಕಲಿತ ಆದಮ್‌ 
ಸಾಹೇಬರ ಕಿವಿಗೂ ಆ ಮಾತು ಕೇಳಿಸಿತು. 

ಅಂತೂ ಸಾಹೇಬರ ಮನೆಯಲ್ಲಿ ದುಃಖ, ಕಳವಳಗಳು ಹೆಚ್ಚಿದುವು. 
ಮೂರನೆಯ ಮಗ ಆದಮನು, ಸೋದರ ಮಾವ ವೂರ ಸಾಹೇಬರು ವೇಳೆ 
ಯನ್ನು ಗುಟ್ಟು ಮಾತನಾಡುವುದರಲ್ಲಿಯೇ ಕಳೆಯುತ್ತಿದ್ದಾರೆ. ಮನೆಯಲ್ಲಿ 
ಮಾತನಾಡಲಾರದ ಅಂಶಗಳಿದ್ದರೆ, ಊರ ಹೊರಕ್ಕೆ ತಿರುಗಾಡಲು ಹೋಗಿ 
ಚರ್ಚೆಮಾಡಿ ಬರುತ್ತಾರೆ. ಅಂದರೆ ಅವರಿಬ್ಬರ ಪಂಗಡ ಬೇರೆಯಾಗಿದೆ. 
ಆ ಮೂವರು ಮಕ್ಕಳಲ್ಲಿ ಕಾಸೀಮ್‌ ಮತ್ತು ಕರೀಮರು ಒಂದು ತಾಯಿ 
ಯಲ್ಲಿ ಹುಟ್ಟಿದವರು, ಆದಮ್‌ ಬೇರೆಯವಳ ಮಗ. ಅವನೊಬ್ಬನೇ ವೂರ 
ಸಾಹೇಬರ ಖಾಸಾ ಅಳಿಯ. ಅವರಿಬ್ಬರ ಗಮನವೂ ಸಾಹೇಬರ ಸಂಪತ್ತಿನ 
ವಿಚಾರದಲ್ಲಿ ಹರಿಯುತ್ತಿದೆ. ಮನೆತನದ ನಗದು, ಚಿನ್ನ ಮೊದಲಾದುವು 
ಗಳು ಎಲ್ಲಿ ಹುದುಗಿವೆ ಎಂದು ಹುಡುಕುವುದರಲ್ಲಿ ಅವರ ಮನಸ್ಸು ನಿರತವಾ 
ಗಿತ್ತು. ಮೂವರು ಅಣ್ಣ ತಮ್ಮಂದಿರಲ್ಲಿ ಸ್ವಷ್ಟವಾಗಿ ಎರಡು ಬಣಗಳಾಗಿದ್ದಾವೆ. 
ಹಿರಿಯರಿಬ್ಬರದು ಒಂದು ಬಣ; ಕಿರಿಯನದು ಬೇರೆಯೇ ಬಣ. “ತಂದೆಗೆ 
ಸ್ವಲ್ಪವಾದರೂ ಮಾತನಾಡುವುದಕ್ಕೆ ಶಕ್ತಿ ಬಂದು, ಮನೆಯ ಹಣಕಾಸಿನ 
ವಿಚಾರ ತಮಗೆ ಹೇಳಿದರಾದೀತು ಎಂಬ ನಿರೀಕ್ಷೆ ಮಕ್ಕಳಿಗೆ. ಹಾಸಿಗೆ ಹಿಡಿದ 
ಮುಗುದುಮ್‌ ಸಾಹೇಬರ ಮಗ್ಗುಲಲ್ಲೇ ಅವರ ಕಣ್ಣಿಗೆ ಕಾಣಿಸುವಂತೆ 
ಯೇ ದೊಡ್ಡ ಬೀಗದ ಜಲ್ಲೆಯೊಂದು ಬಿದ್ದುಕೊಂಡಿರುತ್ತದೆ. ಅದರಿಂದ 


ಜಾರುವ ದಾರಿಯಲ್ಲಿ ೧೨೩ 


ದಿನ ದಿನ ಒಂದೊಂದು ಕೀಲಿಯ ಕೈ ಕಾಣೆಯಾಗುತ್ತಿತ್ತು; ಬದಲಿಗೆ ಬೇ 
ಕೊಂದು ಬಂದು ಸೇರುತಿತ್ತು. ಯಾರಿಗೆ ಏನೇನು ಹೊಳೆಯುತ್ತಿತ್ತೋ, 
ಬೀಗದ ಕೈಗಳು ಯಾರ ಲಾಭಕ್ಕೆ ಹೋಗುತಿದ್ದುವೋ ಒಂದೂ ತಿಳಿಯದೆ 
ಮಾತು. ಪ್ರತಿ ಕ್ಷಣವೂ ಸಾಹೇಬರ ಹಾಸಿಗೆಯ ಕಾವಲು ಅವಿರತವಾಗಿ 
ನಡೆದಿದ್ದರೂ, ಅವರಿಗೆ ಕಣ್ಣೆವೆ ಬಾಡಿದ ಕಾವಲಿನ ಗಳಿಗೆಯಲ್ಲಿ, ಬೀಗದ 
ಕೈಗಳು ಮಾತ್ರ ಚೇತನಗೊಳ್ಳುತಿದ್ದುವು. 

ಇಂತಹ ಒಬ್ಬ ಕೋಗಿಯ ಚಿಂತೆಯನ್ನು ಶಿವಪ್ರನವರು ತಮ್ಮ ಚಿಂತೆ 
ಯಾಗಿ ಹೊತ್ತುಕೊಂಡು ಉಸಿರುಗರೆಯುತ್ತಿದ್ದ ವೇಳೆಯಲ್ಲೇ, ಮತ್ತೊಂದು 
ಚಿಂತೆಯು ಮನೆಯಲ್ಲಿ ಇದಿರುಕಾದಿತ್ತು. ಮೂರನೆಯದೊಂದು ದವಾಖಾ 
ನೆಗೆ ಬಂದಿತ್ತು. ಅವರ ತಾಯಿಯ ಸ್ಥಿತಿ ತೀರ ವಿಷಮಕ್ಕೆ ತಿರುಗಿತು. ಅರ್ಬು 
ದದ ಆಟಿದ ಮುಂದೆ ಅವರ ಮಾಟ ನಡೆಯದೆ ಹೋಯಿತು. ಹಾಸಿಗೆಗೆ 
ಅಂಟಿಕೊಂಡು ಮಲಗಿದ ತಾಯಿಯ ಪಕ್ಕಗಳು ಹಾಸಿಗೆ ಹುಣ್ಣಿನಿಂದ ತುಂಬಿ 
ದುವು. ತಾವೇ ಅವಳ ಮಗ್ಗಲನ್ನು ಮಗುಚಿಹುಣ್ಣಿಗೆ ಲೇಪ ಹಚ್ಚುತಿದ್ದರು; 
ಕುರದ ಕೀವನ್ನೆಲ್ಲ ಮೃದುವಾಗಿ ಹತ್ತಿ ಮುಳುಗಿಸಿ ತೆಗೆದು, ತಿರುಗಿ ಮದ್ದು 
ಹಚ್ಚಿ, ಹತ್ತಿ ತುಂಬಿಸಿ, ಸೇವೆ ನಡೆಸುತಿದ್ದರು. ನಾತದಿಂದ ಮೂಗು ಮುರಿ 
ಯುತ್ತಿದ್ದರೂ ತಾಯಿಯ ಕೊನೆಗಾಲದ ಸೇವೆಯ ಭಾಗ್ಯವನ್ನು ಇಷ್ಟಿಷ್ಟೂ 
ತಪ್ಪದೆ ಮಾಡಿದರು. ತಾವು ಅವಳ ಮೈಯನ್ನು ಸವರಿ ಮಾಡುತ್ತಿದ್ದ ಸೇ 
ವೆಯ ಪ್ರತಿ ಕ್ಷಣದಲ್ಲೂ, ತಮ್ಮನ್ನು ಎಳೆತನದಲ್ಲಿ ಮುದ್ದಿಸಿ, ಮೈದಡವಿ, 
ಎತ್ತಿಕೊಂಡ ಅವಳ ಉದಾರ ಪ್ರೇಮದ ನೆನವರಿಕೆಯಾಗುತಿತ್ತು. ಒಂದು 
ದಿನ ಅಂತಹ ಸೇವೆಗೂ ಕೊನೆ ಬಂದಿತು. ಆಕೆ ತೀರಿಕೊಂಡಳು. “ಅಂತಹ 
ನೋವು, ನರಳುವಿಕೆಗಳನ್ನು ಸಹಿಸುವುದಕ್ಕಿಂತ ಅವಳ ಸಾಲಿಗೆ ಸಾವು 
ಎಷ್ಟೋ ಸುಖ” ಎಂದು ಮನೆಯವರುತಿಳಿಯುವಂತಾಯಿತು. 

ಪತ್ನಿಯ ಮರಣದಿಂದ ದೀರ್ಥದಾಂಪತ್ಯದ ಶಾಂತಿಯನ್ನು ಕಳೆದು 
ಕೊಂಡ ಕಿಟ್ಟಪ್ಪನವರು, ಗಳಿಗೆ ಗಳಿಗೆಯ ತನಕ ಕುಳಿತಿದ್ದರೆ, ತಲೆ ಎತ್ತುತ್ತಿ 
ರಲಿಲ್ಲ. ಮನೆಯಲ್ಲಿ ಹುಟ್ಟಿ ಬೆಳೆದ ನಾಲ್ವರು ಹೆಣ್ಣುಮಕ್ಕಳು ತಾಯಿಯ 
ಯಣವನ್ನೆಲ್ಲ ಕಣ್ಣೀರಿನ ತರ್ಪಣದಿಂದಲೇ ತೀರಿಸತೊಡಗಿದರು. ಶಿವಪ್ಪ 
ನವರು ಗಂಡು ಮಗ, ಉತ್ತರಾಧಿಕಾರಿ. ತಾಯ ಶವಸಂಸ್ಕಾರವನ್ನು ಮಾಡಿ 
ಮುಗಿಸಿದ ಬಳಿಕ, ಇನ್ನಷ್ಟು ಘೋರತರವಾಗಿ ಕಾಣಿಸುವ ಉತ್ತರಕ್ರಿಯಾ 


೧೭೮ ಜಾರುನ ದಾರಿಯಲ್ಲಿ 


ವಿಧಿಗಳನ್ನು ಒಂದೊಂದಾಗಿ ನಡೆಸಬೇಕು. ಎಡೆಯಲ್ಲಿ ನಿತ್ಯೋದ್ಯೋಗವನ್ನು 
ಬಿಡುವಂತಿಲ್ಲ. ಒಬ್ಬರಲ್ಲ ಒಬ್ಬರು ಕರೆಯುತ್ತಾರೆ. ಸಾವಿರಲಿ, ಸೂತಕವಿರಲಿ 
ಹೋಗುವಲ್ಲಿಗೆ ಹೋಗಬೇಕು; ಸಾಹೇಬರ ಮನೆಗೆ ದಿನಕ್ಕೆರಡು ಬಾರಿಯಾ 
ದರೂ ಪಯಣವೆಸಗಬೇಕು. 

ಉತ್ತರಕ್ರಿಯೆಯೆಂದ ಮೇಲೆ ಸಮಾಜದ ಕಟ್ಟುಕಟ್ಟಲೆಯಂತೆ ನಡೆಸ 
ಬೇಕಾದ ಕೆಲಸವಷ್ಟೆ, ಒಮ್ಮೆಗೇ ಐನೂರು ರೂಪಾಯಿಗಳನ್ನು ವ್ಯಯಿಸುವ 
ಕೆಲಸ, ಅಂಥ ಐನೂರು ಶಿವಪ್ಪನವರ ಖಜಾನೆಯಲ್ಲಿದ್ದ ಕಾಲವೇ ಇಲ್ಲ. ಹಣ 
ಕ್ಕಾಗಿ ಸಾಹೇಬರ ಮನೆಯವರನ್ನು ಕೇಳುವುದೆ? ಅವರಾಗಿ ಇನ್ನೂ ಏನನ್ನೂ 
ಕೊಟ್ಟಿಲ್ಲ. "ಊರವರು, ಕೊಟ್ಟರಾಯಿತು, ಅವರಿಗೇನು ಅವಸರ?” ಎಂದು 
ತರ್ಕಿಸಿ ಕುಳಿತಿರಬಹುದು. ಸಾಯುತ್ತಾರೊ ಬದುಕುತ್ತಾರೊ ಎಂದುನೋಡಿ 
ಕೊಡುವ? ಎಂದೂ ಕಾದು ಕುಳಿತಿರಬಹುದು. ತಾವು ಕಷ್ಟದಿಂದ ಕೂಡಿಟ್ಟ 
ನಾನ್ನೂರು, ಐನೂರು ರೂಪಾಯಿಗಳನ್ನು, ಮಾಧವನ ಒತ್ತಾಯಕ್ಕೆ ಸಾಲ 
ವಾಗಿ ಕೊಟ್ಟಿದ್ದರು. ಔಷಧದ ಅಂಗಡಿಯನ್ನುುತೆರೆಯುವ ಅವಸರದಲ್ಲಿ, 
ಮಾಧವ ಮುಂಬಯಿಗೆ ಹೋಗುವಾಗ ಈ ಹಣವನ್ನು ಒದಗಿಸಿಕೊಡಬೇಕಾ 
ಯಿತು. “ಬೇಡ, ಈಗಲೇ ಮುಂಬಯಿಗೆ ಹೋಗುವುದು. ಹುಬ್ಬಳ್ಳಿಯಿಂದ 
ಅಲ್ಲಿ ಸಿಗುವುದನ್ನು ತಂದರೆ ಸಾಕು. ಸಿಗದಿದ್ದುವನ್ನು ಟಪ್ರಾಲಿನಲ್ಲಿ ತರಿಸಿ 
ಕೊಂಡರಾಯಿತು” ಎಂದು ಅವರ ಬೋಧಿಸಿದರೂ, ಮಾಧವ ಮುಂಬಯಿಗೆ 
ಹೋಗಿಬರುವುದೇ ಉಚಿತವೆಂದು ತನ್ನ, ಮತ್ತು ಅವರ ಹಣವನ್ನು ಹಿಡಿದು 
ಕೊಂಡು ಹೊರಟುಹೋಗಿದ್ದ. 

ಆತನೋ, ವ್ಯಾಪಾರದ ಹವಾ ಗುಣ ಬಲ್ಲವ. ಪತ್ರಿಕೆಯಲ್ಲಿ” ಓದಿ, 
ಯುದ್ಧ ವಿಸ್ತರಿಸುವುದು ಅನಿವಾರ್ಯವೆಂದು ತಿಳಿದುಕೊಂಡಿದ್ದ. “ಡಾಕ್ಟರ 
ರೇ, ಯುದ್ಧಹರಡುವುದು ನಿಜವಾದರೆ ಈ ವೇಳೆಯಲ್ಲಿ ಔಷಧಗಳೆಲ್ಲ ಅಡಗಿ 
ಹೋಗುತ್ತವೆ. ಮುಂಬಯಿಗೆ ಹೋಗಿ, ಎಷ್ಟಾದರೂ ಬೆಲೆಕೊಟ್ಟು, ಸಿಗುವುದ 
ನ್ನೆಲ್ಲ ಸಂಗ್ರಹಿಸಿಕೊಂಡರೆ ಲಾಭ” ಎಂದು ಸೂಚನೆಮಾಡಿದ್ದ. ಆ ಹುಚ್ಚಿ 
ನಿಂದ ತನ್ನ ಪಾಲಿನ ಹಕ್ಕನ್ನು ಅಡವುಮಾಡಿ,ಐದುಸಾವಿರ ರೂಪಾಯಿಗಳನ್ನು 
ಜತೆಗೂಡಿಸಿ, ಡಾಕ್ಟರರನ್ನು ಕಾಡಿ,ಬೇಡಿ, ಅವರ ಐನೂರನ್ನು ಕಿತ್ತುಕೊಂಡು 
ಹೊರಟ. ಹೋಗಿ ಹದಿನೈದು ದಿನಗಳಾದರೂ ಊರಿಗೆ ಕಾಗದ ಬರೆಯಲಿಲ್ಲ. 
ಅವನ ಹೆಂಡತಿ ಸುಂದರಿ, ದವಾಖಾನೆಗೆ ಬಂದು “ನಿಮಗೇನಾದರೂ ಕಾಗದ 


ಜಾರುವ ದಾರಿಯಲ್ಲಿ ೧3೯ 


ವಿದೆಯೆ? ಮನೆಗೆ ಏನೂ ಸಮಾಚಾರವಿಲ್ಲ? ಎಂದು ಕೇಳುತ್ತಿದ್ದಾಳೆ. ಅವ 
ಳಿಗೆ“ಚೇಗ ಬಂದಾನು, ಅದಕ್ಕೇ ಕಾಗದ ಬರೆದಿಲ್ಲ” ಎಂದು ಇವರೇ ಸಮಾ 
ಧಾನ ಹೇಳಬೇಕಾಯಿತು. 

ಟ್ಪಪ್ಪ ಮಾಸ್ತರರು ಮಗನೊಡನೆ “ಮಗೂ, ಕಡಿಮೆ ಕಡಿಮೆ 
ಐನೂರು ರೂಪಾಯಿಗಳಾದರೂ ಬೇಕಲ್ಲ, ಸತ್ತವಳ ಯಣ ಸಲ್ಲಿಸುವುದಕ್ಕೆ” 
ಎಂದಾಗ ಅವರು ತಮ್ಮಮುಖವನ್ನು ತಗ್ಗಿ ಸಬೇಕಾಯಿತು. "ಅಸ್ಟಿತ್ತು ಸ 
ಹಿಂದುಮುಂದಿನ ಯೋಚನೆಯನ್ನು ಮಾಡದೆ, ಮದ್ದು ನಿನೊಡನೆ ಔಷಧಕ್ಕೆ 
ಕೊಟ್ಟು ಕಳುಹಿಸಿದೆ” ಎಂದರು. 

“ಅವನೊಡನೆಯೇ??ಎಂದು ತಂದೆ ಉದ್ದರಿಸಿದರು.ಅಂತು ತತ್ಕಾಲಕ್ಕೆ 
ಬೇಕಾಗುವ ಐನೂರು ರೂಪಾಯಿಗಳ ಸಾಲವನ್ನು ತಂದೆಯೇ ವಾಸಪ್ರ 
ಸಾಹುಕಾರರಿಂದ ತರಬೇಕಾಯಿತು. ಅಂಥ ಪ್ರಸಂಗವು ಶಿವಪ್ರನವರ 
ಮನಸ್ಸಿಗೆ ತುಂಬ ನೋವನ್ನುಂಟುಮಾಡಿತು. "ಮುಂದೆ ಇಂತಹ ಹೆಡ್ಡು 
ತನವನ್ನು ತಾನೆಂದಿಗೂ ಜ್ಯ, ಸಂಪೂರ್ಣವಾಗಿ ತನ್ನ ಕೈ ಬರಿದು 
ಮಾಡಿಕೊಂಡು ಕುಳಿತುಕೊಳ್ಳಬಾ ರದು. ನಾನು ಅದನ್ನು ಉಳಿಸಿ. ಇಂದು 
ಮತಿಯ ಕೈಗಾದರೂ ಕೊಟ್ಟಿ ದ್ದರೆ ಜೋಪಾನವಾಗಿರುತಿತ್ತು' ಎಂದು 
MS 

ಸಾಲವೋ, ಸೋಲವೋ.--ಉತ್ತರಕ್ರಿಯೆಗಳು ಹಿಂದುಳಿಯುವು 
ದಿಲ್ಲ. ಆದರೆ ಮನೆಗೆ ಬಂದ ಅಕ್ಕತಂಗಿಯರು-ತಾಯಿಯ ಬೊಜ್ಜ, ವೈಕುಂಠ 
ಸಮಾರಾಧನೆಗಳಿಗಾಗಿ ಮಾಡಿದ ವೆಚ್ಚವು ಏನೇನೂ ಸಾಲದೆಂದು ತಿಳಿದರು. 
ಇಂತಹ ವೇಳೆಯಲ್ಲಿ ವೆಚ್ಚಕ್ಕೆ ಸೋದರನ ಕೈಯಲ್ಲಿ ಕಾಸಿಲ್ಲವೆಂದು ಕೇಳಿ 
ಅವರು ವಿಸ್ಮಯಪಡುವಂತೆಯೂ ಆಯಿತು. “ಏನಣ್ಣ ಅವಸ್ಥೆ? ನೀನು 
ಊರಿಗೆ ಬಂದು, ಡಾಕ್ಟರನಾಗಿ ವರ್ಷ ನಾಲ್ಕೇ ಸಲುತ್ತ ಬಂದಿದೆ. ಪ್ರತಿ 
ಯೊಬ್ಬರೂ ಹೇಳುತ್ತಾರೆ "ಅವನಿಗೇನು ಧಾಡಿ? ಒಳ್ಳೆಯ ಸಂಪಾದನೆಯೆದೆ? 
ಎಂದು. ಏನು ಮಾಡುತ್ತೀಯ ದುಡ್ಡನ್ನು? ಹೆಂಡತಿಗೆ ನೀನಾಗಿ ಒಂದು ತೊಲೆ 
ಬಂಗಾರ ಮಾಡಿಸಿಲ್ಲ. ಇರುವ ಮನೆಗೆ ನಾಲ್ಕು ಕೋಣೆಗಳನ್ನೂ ಸೇರಿಸಿಲ್ಲ. 
ಪ್ರಾಯಶಃ ನಿನ್ನ ಮನಸ್ಸಿನಲ್ಲಿ--ಈ ಅಕ್ಕತಂಗಿಯರ ಕಾಟ ಬೇಡೆ; ಮನೆ. 
ಚಿಕ್ಕದಾಗಿದ್ದರೆ ನಾವೆಲ್ಲ ಮಕ್ಕಳು ಮರಿಗಳನ್ನು ಕರಿದು ತರುವುದಕ್ಕೆ ಅಂಜು 
ತ್ತೇನೆ. ಒಮ್ಮೆ ಬಂದರೂ, ನಾಲ್ಕು ದಿನಗಳಲ್ಲಿ ಓಡಿಹೋಗುತ್ತೇವೆ-ಎಂದಿ 


೧8ರ ಜಾರುವ ದಾರಿಯಲ್ಲಿ 


ಜಿಯೋ ಏನೋ” ಎಂದು ನಕ್ಕು ಹೇಳಿದರು, 

ನಕ್ಕು ನುಡಿದಂತಹ ಮಾತುಗಳು ಶಿವಪ್ಪನವರನ್ನು ಚುಚ್ಚದಿರಲಿಲ್ಲ. 
ಅದರಲ್ಲಿ ಸತ್ಯವಿಲ್ಲ ಎಂದಲ್ಲ. ಕಾಣುವವರ ಕಣ್ಣಿಗೆ ಹಾಗೆ ಕಂಡರೂ ತಪ್ಪಿಲ್ಲ. 
ಅದರಿಂದಲೇ ಏನೋ ಅಕ್ಕ, ಡಾಕ್ಟರನಾಗಿಬಿಟ್ಟಿನೆಂದರೆ ಕೈಮೇಲೆ ಕೊಪ್ಪ 
ನಿಗೆಯ ಚಿನ್ನವೇ ಬರುತ್ತದೆ-ಎಂದು ನೀನು ತಿಳಿದಿರಬೇಕು. ಎಲ್ಲದರಲ್ಲೂ 
ಆರಂಭದಲ್ಲಿ ಕಷ್ಟವಿದೆ. ಆಗಬೇಕಾದದ್ದೆಲ್ಲ ನಿಜ; ಒಂದೊಂದಾಗಿ ಮೆಲ್ಲಗೆ 
ಆಗಬೇಕು. ಕಲಿಯುವ ಕಾಲದಲ್ಲಿ, ಅಂಗಡಿ ಮಾಡುವ ಕಾಲದಲ್ಲಿ, ನಾನು 
ಕೊಂಡ ಸಾಲವನ್ನು ತೀರಿಸಿದ ಮೇಲಲ್ಲವೆ ಮನೆ, ಮತ್ತೊಂದರ ನಿಚಾರ 
ಮಾಡಬೇಕು?” ಎಂದು ಉತ್ತರಿಸಿದರು. 

ಹೆಂಗಸರು ಇಂತಹ ವಿಚಾರಗಳಲ್ಲಿ ಬಾಯಿಬಾರದ ಮೂಕಕೇ? 
*ಏನು ಮಹಾ ಸಾಲ ನಿನಗಿದೆ? ಮಾವ ಸ್ವಲ್ಪ ಹಣ ಕೊಟ್ಟಿರಬಹುದು. ಅವರು್‌ 
ದೊಡ್ಡ ಜವುಳಿ ಸಾಹುಕಾರರಂತೆ, ಅವರು ನಿನಗೇನು ವರದಕ್ಷಿಣೆ ಕೊಟ್ಟಿದ್ದಾ 
ಕಿಯೇ? ಬದಲು ಕಲಿಯುವುದಕ್ಕಿಷ್ಟು ಹಣ ಕೊಟ್ಟರು.” 

“ನಾನು ಹಾಗೆ ತಿಳಿದಿಲ್ಲ. ನಾನು ಅವರಿಂದ ನಗದಾಗಿ ಕೊಂಡದ್ದನ್ನೆಲ್ಲ 
ಯಣವೆಂದೇ ತಿಳಿದಿದ್ದೇನೆ.” 

“ತಿಳಿ, ಯಾರು ಬೇಡವೆನ್ನುತ್ತಾರಿ? ಆದರೆ ಅದನ್ನು ಅಷ್ಟುಅವಸರದಲ್ಲಿ 
ತೀರಿಸಬೇಕಾಗಿದ್ದಿ ಲ್ಲ: ನಾವೆಲ್ಲರೂ ಮನೆಗೆ ಬಂದಾಗ ಸಿನ್ನ ಹೆಂಡತಿಗೆ ಎಷ್ಟು 
ಸಂಕೋಚವಾಯಿತು-ಗೊತ್ತೇ? "ಜಾಗ ಸಾಲದಕ್ಕ, ಹೇಗಿರುತ್ತೀರಿ? ನನ್ನ 
ಕೋಣೆಗಾದರೂ ಸಾಮಾನು ತಂದು ಹಾಕಿ' ಎಂದಂದಳು. ಒಳ್ಳೆಯ ಹೆಂಡತಿ 
ನಿನ್ನ ಪಾಲಿಗೆ ಸಿಕ್ಕಿದ್ದಾಳೆ ಎಂದೇ ಬದುಕಿದೆ. ಇಲ್ಲದೆ ಹೋಗಿದ್ದರೆ ನಾವು 
ಎರಡು ದಿನಗಳೂ ಇಲ್ಲಿ ಇರುವ ಹಾಗಿರಲಿಲ್ಲ.” 

ಶಿವಪ್ಪನವರಿಗೆ ಆ ದಿವಸ ಈ ಮಾತುಗಳಿಂದ ಮನಸ್ಸು ತುಂಬ 
ನೋನಿಗೊಳೆಗಾಯಿತು. ಅವರು ಅಕ್ಕತಂಗಿಯರ ಮನೆಗೆ ಹೋಗದವರಲ್ಲ. 
ಅವರ ನೆಂಟರು ಶ್ರೀಮಂತರಲ್ಲವಾದರೂ,ಮನೆಗಳೂ ಮಣ್ಣಿನವೇ ಆಗಿದ್ದರೂ 
ದೊಡ್ಡದಾಗಿವೆ. ಜಾಗ ಸಾಕಷ್ಟು ಇದೆ. ಚಾವಡಿ, ಪಡಸಾಲೆ, ಕೋಣೆ, 
ಅಡುಗೆಯ ಮನೆ, ಕೊಟ್ಟಿಗೆ, ಬಚ್ಚಲು ಎಂದು ವೈಶಾಲ್ಯಕ್ಕೆ ಕೊರತೆಯಿಲ್ಲ. 
ಅವುಗಳ ಮುಂದೆ, ತಮ್ಮ ಮನೆ ಕೋಳಿಯ ಗೂಡೆಂದು ಅನ್ಲಿ ಸೇರಿ ಬೆಳೆದ 
ವರಿಸಿ ಕಾಣಿಸಿದರೆ ಸೋಜಿಗವಿಲ್ಲ. ಹೆಚ್ಚೇನು? ಕಿಟ್ಟಪ್ಪ ಮಾಸ್ತರಿಗೇನೆ, 


ಜಾರುವ ದಾರಿಯಲ್ಲಿ ೧೩೧ 


ಮಗನು ಬಂದಮೇಲೆ ದೊಡ್ಡದಾದ, ಚಂದವಾದ ಮನೆಯೊಂದನ್ನು ಕಟ್ಟಿಸ 
ಬೇಕೆಂಬ ಹಂಬಲವೂ ಆಗಿದೆ. ಆ ತ್ರಾಣ ತಮಗಿಲ್ಲ ಮಗನೇ ಆ ಕೆಲಸ 
ವನ್ನು ಮಾಡಬೇಕೆಂಬ ಆಸೆಯಿಂದ ಕುಳಿತಿದ್ದರು. 

ಸೂತಕ ಕಳೆಯುವುದರೊಳಗೇ ಇಂಥ ಮಾತು ಬಂದದ್ದು. ಅಂತಹ 
ಒಂದು ದಿನ ಶಿವಪ್ಪನವರು ವಾಡಿಕೆಯಂತೆ ಅಂಗಿಧರಿಸ್ಕಿಕಿಸೆಗೆ ಸೈತಸ್ಕೋಪು 
ಸಿಕ್ಕಿಸಿಕೊಂಡು, ಔಸಧದ ಚೀಲವನ್ನು ಕಾದು ನಿಂತಿದ್ದ ಕಂಪೌಂಡರನಿಗೆ 
ಕೊಟ್ಟು, ಸಾಹೇಬರ ಮನೆಗೆ ಹೊರಟಾಗ, ಅವರ ತಂದೆ “ಮಗೂ, ಹತ್ತು 
ಗಂಟೆಯೊಳಗೆ ಮನೆಗೆ ಬಂದುಬಿಡು, , ಪುರೋಹಿತರು ಹತ್ತಕ್ಕೆನೇ ಬರು 
ತ್ತೇನೆಂದಿದ್ದಾರೆ” ಎಂದು ತಿಳಿಸಿದರು. 

“ಹೂಂ” ಎಂದು ಅವರು ಹಿತ್ತಿಲಿಂದ ಓಣಿಗೆ ಕಾಲಿರಿಸುವಾಗ ದೂತ 
ನೊಬ್ಬ ಸಂಧಿಸಿದ. ಗುಲಾಬಿಯ ಮಗುವಿಗೆ ಉಸಿರು ಕಟ್ಟಿದೆಯೆಂದು 
ಧಾನಿಸಿ ಬಂದು ತಿಳಿಸಿದ. ಚಿಕ್ಕ ಮಗು-ಎಂಬುದರಿಂದ ತಮ್ಮ ಗುರಿಯನ್ನು 
ಬದಲಿಸಿದರು. ಅವಳ ಮನೆಗೆ ಹೋದರು. ಬಹು ದಿನಗಳಿಂದ ಅವರು ಅಲ್ಲಿಗೆ 
ಹೋಗಿರಲಿಲ್ಲ. ಅವಳ ಮನಸ್ಸಿಗೆ ನೆಮ್ಮದಿ ಬಂದು, ಆರೋಗ್ಯ ಉತ್ತಮ 
ಗೊಂಡಿರಬೇಕೆಂದು ತಿಳಿದು ಈ ತನಕ ಸುಮ್ಮನೆ ಕುಳಿತಿದ್ದಿರು. 

ಈಗ ಮನೆಗೆ ಹೋದರೆ, ಚಾವಡಿಯಲ್ಲಿ ಆಕೆ ನಿಂತು, ವಂದಿಸಿದಳು. 
*ಮಗುವೆಲ್ಲಿ?” ಎಂದು ಅವಳನ್ನು ಕೇಳಿದರು ಇವರು. 

“ಕೋಣೆಯಲ್ಲಿದೆ”ಎಂದು ಅವರನ್ನು ಮನೆಯ ಒಳಕ್ಕೆ ಕರೆದೊಯ್ದಳು. 
ಕರೆದೊಯ್ದ ಕೋಣೆ ಬೇರೆ; ಮಗು ಮಲಗುವ ಕೋಣೆ ಬೇರೆಯಾಗಿತ್ತು... 
ಇದು ಒಳಕ್ಕೆ ಹೋಗಿ, ಅಡ್ಡ ತಿರುಗಿ ಹೋಗಬೇಕಾದ ಮತ್ತೊಂದು ಕೋಣೆ. 
ಅಲ್ಲಿಗೆ ಕರೆದೊಯ್ದು, ಆ ಕತ್ತಲು ಮನೆಯಲ್ಲಿ ಬಾಗಿಲು ಕಳಚಿದ ಒಂದು 
ಕವಾಟವನ್ನು ತೋರಿಸಿದಳು. ಅವಳ ಮುಖವು ಗಾಬರಿ, ಕಾತರಗಳಿಂದ 
ತುಂಬಿತ್ತು. ಡಾಕ್ಟರರಿಗೆ ಮಗುವನ್ನು ತೋರಿಸುವ ಬದಲು ಇದನ್ನೇಕೆ 
ತೋರಿಸುತ್ತಾಳೆ.ಎಂಬುದು ಹೊಳೆಯಲಿಲ್ಲ. ಕೇಳಿದರು. 

“ಏನು ಸಂಗತಿ? ಮಗುವೆಲ್ಲಿ? ಅದಕ್ಕೆ ಹುಷಾರಿಲ್ಲವೆಂದೆ.” 

“ಹೌದು, ನೀವು ಬರಲೇ ಬೇಕೆಂದು ಅನಿಸಿ ಹಾಗೆ ಹೇಳಿದೆ, ನಾನಿ 
ನ್ಯಾರಿಗೆ ನನ್ನಗೋಳನ್ನು ಹೇಳಲಿ” 

ಎದುರಿಗೆ ಮುರಿದುಬಿದ್ದ ಕವಾಟದ ಬಾಗಿಲನ್ನೂ ಅಸ್ತವ್ಯಸ್ತವಾದ 


೧೩೨ ಜಾರುವ ದಾರಿಯಲ್ಲಿ 


ಸಾಮಾನುಗಳನ್ನೂ ಕಂಡು "ಇವೆಲ್ಲ ಏನು?” ಅಂದರು. 

“ಕಾಣುವುದಿಲ್ಲವೆ? ಕವಾಟ, ಸಂದುಕ ಪ್ರತಿಯೊಂದೂ ಮುರಿದು 
ಬಿದ್ದಿರುವುದು.” 

“ಕಳ್ಳರು ಬಂದಿದ್ದರೇ ರಾತ್ರಿ?” 

“ಕಳ್ಳರಲ್ಲ... ಅವರ ಭಾವ, ಮಗಂದಿರು...... ಕೊಲಂಬೊದಲ್ಲಿ 
ರುವವರಂತೆ. ಬಂದಿದ್ದರು. ತಾವು ಇಂಥವರು ಎಂದರು. “ಯಜಮಾನರಿಗೆ 
ಹೇಗಿದೆ?” ಎಂದು ಕೇಳಿದೆ. "ಚೆನ್ನಾಗಿದ್ದಾರೆ' ಅಂದರು. ಆ ಮೇಲೆ «ಅವರು 
ಏನೇನೆಲ್ಲ ಕೊಟ್ಟಿದ್ದಾರೆ ನೋಡುವ' ಎಂದು ಕೇಳಿದರು. ಇದೆಲ್ಲ ನಿನ್ನೆ ಮಧ್ಯ 
ರಾತ್ರಿ ನಡೆದ ಸಂಗತಿ, ಅವರ ಮಗನ ಕೈಯಲ್ಲಿ ಪಿಸ್ತೂಲಿತ್ತು. ನಾನು ಏನೂ 
ಇಲ್ಲ ಎಂದು ಹೆದರಿ, ಅತ್ತು, ಬೇಡಿದೆ. ಆ ಮೇಲೆ ನೆನಪಾಗಿ, ಸುಳ್ಳು ಹೇಳ 
ಬಾರದೆಂದು ಅವರು ಕೊಟ್ಟ ಚಿನ್ನ, ಆಭರಣ ತೋರಿಸಿದೆ. ಹೂಂ-ಅದಾಯಿ 
ತಲ್ಲ. ಮತ್ತೇನಿದೆ?? ಎಂದು ಗದರಿಸಿ ಕೇಳಿದರು. «ಒಂದು ಸೆಟ್ಟಿಗೆಯಿದೆ? 
ಎಂದೆ. ಅದನ್ನು ಕರೆದು ತೋರಿಸುವಾಗ ಈ ಕವಾಟ ಮುರಿದು, ಒಳಗಿದ್ದ 
ಅದನ್ನು ತೆಗೆದು, ಒಡೆದು, ಅದಕೊಳಗಿನ ಕಾಗದ, ಮಣ್ಣು, ಮಸಣಗಳನ್ನೆ ಲ್ಲ 
ಕಟ್ಟಿಕೊಂಡು ಹೋದರು.” 

“ನಿನ್ನ ಚಿನ್ನಾಭರಣ?” 

“ಎಲ್ಲವನ್ನೂ ಹೆದರಿ ಅವರ ಮುಂದಕ್ಕಿರಿಸಿದ್ದೆ. ಸಾವಿರ ಎರಡು 
ಸಾವಿರಗಳಷ್ಟು ಬದುಕಿರಬಹುದು.ಮತ್ತೆ ಅವರು ಕೊಟ್ಟ ಬಿಡಿಕಾಸೆಂಬುದೂ 
ಇರಲಿಲ್ಲ. ಆ ಪೆಟ್ಟಿಗೆಯಲ್ಲಿ ಏನೋ ಇತ್ತು; ಏನೆಂಬುದು ನನಗೂ ಗೊತ್ತಿಲ್ಲ. 
ಅವರ ಮನೆಗೇ ಸಂಬಂಧಿಸಿದ್ದಿರಬೇಕು” ಎಂದೆಲ್ಲ ವಿಸ್ತರಿಸುವಾಗ ಆಕೆಯ 
ಮೈ ಬೆವರುತಿತ್ತು, ತುಟಿ ನಡುಗುತಿತ್ತು, ಕಂಬನಿ ಧಾರೆಯಾಗಿ ಸುರಿಯು 
ತ್ತಿತ್ತು. ಶಿವಪ್ರನವರಿಗೆ ಈ ಕತೆಯನ್ನು ಕೇಳಿ ಎಲ್ಲಿಲ್ಲದ ಆಶ್ಚರ್ಯವಾ 
ಯಿತು. "ಹೀಗೂ ಮಾಡುವವರುಂಟೇ! ಎಂದೆನಿಸಿತು. "ಪೊಲೀಸರಿಗೆ ಹೇಳಿ 
ಕಳುಹಿಸೋಣವೆ?” ಎಂದರು. 

ಆ ಮಾತನ್ನು ಕೇಳಿ ಗುಲಾಬಿಗೆ ಇನ್ನಷ್ಟು ಭೀತಿಯಾಯಿತು. “ಲೆವರ 
ಯಣ ಸಲ್ಲುವುದಿದ್ದರೆ ಸಲ್ಲಲಿ. ಅವರ ಸಣ್ಣ ಮಗನ ವಿಚಾರದಲ್ಲಿ, ರಾತ್ರಿ 
ಬಂದರಲ್ಲ, ಅವರ ವಿಷಯದಲ್ಲಿ, ಏನೇನೊ ಕತೆಗಳಿವೆ. ಅವರು ತುಂಬ ಕಾರು 
ಭಾರಿಗಳಂತೆ. ಹೋದದ್ದು ಹೋಗಲಿ. ಸಾಹೇಬರು ಹುಷಾರಾದರೆ ತೆಗೆದು 


ಜಾರುವ ದಾರಿಯಲ್ಲಿ ೧೪೬ 


ಕೊಟ್ಟಾರು” ಎಂದು ಹೊರಕ್ಕೆ ಬಂದಳು. ಶಿವಪ್ಪನವರು ವಿಚಾರಮಗ್ನರಾಗಿ 
ಅವಳನ್ನು ಹಿಂಬಾಲಿಸಿದರು. “ನಿಮ್ಮನ್ನು ಕರಿದದ್ದೇಕೆಂದರೆ, ಈ ರಿಕಾರ್ಡಿನ 
ಪೆಟ್ಟಿಗೆ ಅವರಾಗಿ ಇರಿಸಿದ್ದು, ಹೀಗಾಯಿತೆಂದು ಸಾಹೇಬರ ಕಿವಿಗೆ ಹಾಕು 
ವುದು ಒಳ್ಳೆಯದೆಂದು ಯೋಚಿಸಿ ಕರೆದೆ. ವೆಂಕಟು ನಿತ್ಯವೂ ಮನೆಗೆ ಬರು 
ತ್ತಾನೆ. ಅವನ ಕಿವಿಗೆ ಸುದ್ದಿ ಮುಟ್ಟಿಸಲು ಅಂಜಿಕೆಯಾಯಿತು. ಸುದ್ದಿ 
ಊರೆಲ್ಲ ಹರಡಿ, ಅದರ ಸಿಟ್ಟನ್ನು ನನ್ನಮೇಲೆ ತೀರಿಸಿದರೆ ನನ್ನ ಗತಿಯೇನು 
— ಎಂಬ ಅಂಜಿಕೆಯಾಗಿ, ನಿಮಗೆ ಈ ತೊಂದರೆ ಕೊಟ್ಟಿ” ಎಂದು ಜೂಹಿ 
ಕೊಟ್ಟಳು. 

“ಏನೋ. ಅಪ್ಪ. ಅವರ ಸ್ವಭಾವ, ಗುಟ್ಟು ತಿಳಿಯದೆ ನಾವು ಒಂದು 
ಮಾಡಲು ಹೋದಕಿ ಇನ್ನೊಂದಾದೀತು. ತಂದೆಯು ಇರಿಸಿದ್ದ ರಿಕಾರ್ಡನ್ನು 
ಮಗ ಕಿತ್ತುಕೊಂಡು ಹೋದರೆ, ನಾವು ಆಕ್ಚೇಷಿಸುವುದಕ್ಕಾ ಗುತ್ತದೆಯೆ? 
ಆದರೆ ನಿನ್ನ ಚಿನ್ನಾಭರಣಗಳನ್ನುಹೆದರಿಸಿ,ಕೊಂಡುಹೋದದ್ದು ಗೌರವವಲ್ಲ. 
ಯಾವುದಕ್ಕೂ ಯೋಚಿಸಿ ಹೇಳುತ್ತೇನೆ. ಈಗ ನಾನು ಅಲ್ಲಿಗೇ ಹೊರಟಿದ್ದೆ. 
ಅವರ ಕತೆಯೂ ಸ್ವಾರಸ್ಯವಿಲ್ಲ” 

“ನಿಜವೇ? ವೆಂಕಟು ಹಾಗೆನ್ನುತ್ತಿದ್ದಾನೆ. ನನಗೆ ನಡು ನೀರೇ ಗತಿ. 
ಯೆಂದು ಕಾಣುತ್ತದೆ.” 

“ದೇವರಿದ್ದಾನೆ. ಸುಮ್ಮನಿರು, ಈಗ ಹೋಗುತ್ತೇನೆ. ಇಷ್ಟೇ ಅಲ್ಲವೆ? 
ಮನು ಚೆನ್ನಾಗಿದೆಯಲ್ಲ.” 

“ಇದೆ” ಎಂದಳು. ಅಲ್ಲಿಂದ ಮಗುವಿನ ಕೋಣೆಗೆ ಧಾವಿಸಿ, ತೊಟ್ಟಿ 
ಲಲ್ಲಿ ಮಲಗಿದ್ದ ಅದನ್ನು ಎತ್ತಿಕೊಂಡು ತಂದು ಡಾಕ್ಟರಿಗೆ ತೋರಿಸಿ, 
ಹುಚ್ಚಿಯಂತೆ ಮುದ್ದಿಸುತ್ತ, ಅವರಿದುರಿಗೆ ಕುಸಿದು ಕುಳಿತಳು. ಅವಳ 
ಕಣ್ಣುಗಳಿಂದ ನಿರಾಶೆಯ ಕಂಬನಿಗಳು ಬಳಬಳನೆ ಹರಿಯತೊಡಗಿದುವು. 
ಆ ಕೂಸಿನ ಮೇಲೆ ಅದು ಸುರಿಯುವುದೂ ಕಾಣಿಸಿತು. ಶಿವಪ್ಪನವರಿಗೆ 
ಅದನ್ನು ನೋಡುವುದಕ್ಕೆ ಆಗಲಿಲ್ಲ. ಅವರು ಅಲ್ಲಿಂದ ಅವಳ ಮುಖವನ್ನು 
ನೋಡುತ್ತ ಹೊರಗೆ ಕಾಲಿಟ್ಟರು. ಮುಕಾದುಮ್‌ ಸಾಹೇಬರ ಮನೆಗೆ 
ಹೊರಟರು, ಹಿತ್ತಿಲಿನಿಂದ ರಸ್ತೆಗೆ ಬಂದು, ಮುಖ್ಯ ಬೀದಿಯನ್ನು ಸೇರು 
ವುದಕೊಳಗಾಗಿ, ಜನರು ಸಾಹೇಬರ ಮನೆಯ ಕಡೆಗೆ ಹೋಗುತ್ತಿದ್ದುದು 
ಕಾಣಿಸಿತು. ಊರಿನ ಹಿರಿಯರಾದ ವಾಸಪ್ಪಯ್ಯನವರೂ, ಶ್ರೀಪತಿ ರಾಯರೂ 


೧4೪ ಜಾರುವ ದಾರಿಯಲ್ಲಿ 


ಇನ್ನು ಹಲವರೂ ಮುಗುದುಮ್‌ ಸಾಹೇಬರ ಅಂತ್ಯ ದರ್ಶನಕ್ಕಾ ಗಿ 
ಓಡುತ್ತಿ ದ್ದರು. ಅಂತಹವರಲ್ಲಿ ಶಿವಪ್ಪ ಪ್ರನವರೂ ಒಬ್ಬ ಧಾನ. ಘೋಷಾ ನನೆ 
ಯಾದುದರಿಂದ ಹೆಚ್ಚಿ ನಜನ ಹೊರಗೆ ನಿಂತಿದ್ದರೆ. ಪ್ರತಿಸ್ಕಿತರಷ್ಟೇ ಚಾವಡಿ 
ಯಲ್ಲಿದ್ದರು. ಹೊರಗಿನ ಜನ ಒಳಕ್ಕೆ ಹೋಗುನೆಂತಿರವಿಲ್ಲ. ಶಿವಪ್ಪನವರನ್ನು 
ಕಂಡು ಕರೀಮ್‌ ಸಾಹೇಬರು ಇದಿರುಗೊಂಡು, ಒಳಕ್ಕೆ ಫರಿದುಕೊಂಡು 
ಹೋದರು. ಅವರನ್ನು ಕರೆಯುವುದಕ್ಕೆ ಜನ ಹೋಗಿತ್ತು. ನಿಜಕ್ಕೂ ಆ ಗಳಿಗೆ 
ಯಲ್ಲಿ ಮುಗುದುಮ್‌ ಸಾಹೇಬರು ಸತ್ತಿರಲಿಲ್ಲ; ಕಡೆಯುಸಿರು ಎಳೆದುಬರು 
ವಂತೆ ಕಾಣುತ್ತಿತ್ತು. ಮನೆಯಲ್ಲಿ ರೋದನ ತುಂಬಿಕೊಂಡಿತ್ತು. ಸಾಹೇಬರ 
ಜೆಂಡತಿ, ಪತಿಯ ಮಗ್ಗುಲಲ್ಲಿ ಕುಳಿತು *ಡಾಕ್ಟರರೇ, ಏನು ಮಾಡುತ್ತೀರಿ? 
ನನ್ನ ಬದುಕನ್ನು ಉಳಿಸಿಕೊಡಿ” ಎನ್ನುವ ಕೂಗು ಮಾತ್ರ ಎಂತಹವರೆ ಎದೆ 
ಯನ್ನೂ ನಡುಗಿಸುವಷ್ಟು ಚಿಂತಾಜನಕವಾಗಿತ್ತು. ಆ ಗದ್ದಲದಲ್ಲೂ 
ಮನೆಯ ಇನ್ನೊಂದು ಕೊಠಡಿಯಲ್ಲಿ ತುಂಬ ಬಿಸಿಮಾತುಗಳು ಹೊರಡು 
ತ್ತಿದ್ದುವು. 

ಕರೀಮ್‌ ಸಾಹೇಬರು ತಂದೆಯ ವಿಚಾರದಲ್ಲಿ ತುಂಬಾ ಆತುರರಾಗಿ 
“ ಏನಾದರೂ ಮಾಡುವಂತಿದೆಯೆ? ಹುಬ್ಬಳ್ಳಿಯಿಂದ ಡಾಕ್ಟರ” ಥಾಮಸರು 
ಇಂಜಕ್ಷ ನಿಗೆ ಬೇಕಾದ ಮದ್ದನ್ನು ಕಳುಹಿಸಿದ್ದಾರೆ” ಎಂದು ಕೇಳಿದರು. 

“ಯಾಕೆ ಈ ಗಳಿಗೆಯಲ್ಲಿ ಅವರಿಗೆ ಹಿಂಸೆ ಕೊಡಬೇಕು? ನಾಡಿ 
ನಿಲ್ಲುತ್ತ ಬಂದಿದೆ. ಇನ್ನು ನಾವು ಮಾಡುವುದೇನಿಲ್ಲ.” ಎಂದು ಹೇಳುತ್ತಿರು 
ವಾಗಲೇ, ಅಂಥ ಚಿಂತಾಜನಕ ಆವರಣದಲ್ಲಿಯೂ ಕೊಠಡಿಯಿಂದ ಕೇಳಿ 
ಸುತಿದ್ದ ಬಿಸಿ ಮಾತುಗಳು ಅವರನ್ನು ರೇಗಿಸಿದುವು. «ರೋಗಿಗೆ ಸಾಯುವ 
ಕಾಲದಲ್ಲೂ ಶಾಂತಿಕೊಡಬಾರದೇ' ಎಂದು ತೋರಿ “ಯಾರದು, ಗದ್ದಲ 
ಮಾಡುವುದು? ಏನು ಜಗಳವಪ್ಪ ಈ ಸಮಯದಲ್ಲಿ? ಹೊರಗೆ ತುಂಬ ಜನ 
ನಿಂತಿದ್ದಾರೆ” ಎಂದು ಉದ್ದರಿಸಬೇಕಾಯಿತು. 

“ನಿಮಗೆ ತಿಳಿಯದು. ನಮ್ಮ ತಮ್ಮ, ಬಹು ಕಾರುಭಾರಿ. ಮುದ್ದಾಮ್‌ 
ಬಂದಿದ್ದಾನಲ್ಲ. ಇವರ ಹೆಣವು ಹೊರಗೆ ಹೋಗುವುದಕೊಳಗೇಕೆ ಏನು 
ಆದೀತು, ಏನಾಗಲಾರದು ಎನ್ನುವ ಧೈರ್ಯ ನನಗಿಲ್ಲ. ಅದಕ್ಕೇನೆ ನಮ್ಮ 
ಶ್ರಿ ೇೀಪತಿರಾಯರಿಗೂ ವಾಸಪ್ಪ ಯ್ಶ ನವರಿಗೂ ಹೇಳಿಕಳುಹಿಸಿದ್ದೆ ನೆ ನಾಲ್ಕು 
ನಂದಿ ಹಿರಿಯರಿರಲಿ ಸ ಚ 


ಜಾರುವ ದಾರಿಯಲ್ಲಿ ೧೩೫ 


ಅದು ಅಣ್ಣ,ತಮ್ಮಂದಿರಲ್ಲಿನ ಜಗಳವೆಂದೂ, ಹಣಕಾಸಿಗೆ ಸಂಬಂಧಿಸಿ 
ದುದೆಂದೊ ಶಿವಪ್ಪನವರಿಗೆ ತಿಳಿಯಿತು. ಅಂಥ ವೇಳೆಯಲ್ಲಿ ಮಡಿದ ಓರಿ 
ಯರಿಗೆ-ಸಲುವ ಗೌರವ, ಶಾಂತಿಗಳು ದೊರಕುವುದು ದುರ್ಲಭವೆನಿಸಿತು. 
ತುಸು ಮೊದಲು ಗುಲಾಬಿಯ ಮನೆಗೆ ಹೋದಾಗ ದೊರೆತ ಸಮಾಚಾರವ 
ನ್ನೆಲ್ಲ ಇಲ್ಲಿನ ಪರಿಸ್ಥಿತಿಗೆ ಹೊಂದಿಸಿ ನೋಡಿದರು. ಇಂತಹ ಸಮಯದಲ್ಲಿ 
ತಾವು ದೂರಕ್ಕಿರುವುದು ಒಳಿತೆಂದು ತೋರಿ ಹೊರಕ್ಕೆಬಂದರು. ಹೊರಗೆ 
ನಿಂತಿದ್ದ ವಾಸಪ್ಪಯ್ಯ ಮೊದಲಾದವರು *ಹೇಗಿದ್ದಾರೆ?, ಹೇಗಿದ್ದಾರೆ?” 
ಎಂದು ಕಣ್ಣುಸನ್ನೆ ಮಾಡಿದರು. “ಇದ್ದಾರೆ? ಎಂದು ಮಿದುವಾದ ಮಾತಿ 
ನಲ್ಲಿಯೆ ಉತ್ತರ ಸಲ್ಲಿಸಿ ಅಲ್ಲಿಂದ ಹೊರಬಿದ್ದರು. 

ಇನ್ನರೆಗಳಿಗೆಯಾದರೂ ದವಾಖಾನೆಯಲ್ಲಿ ಕಾದಿರುವ ರೋಗಿಗಳನ್ನು 
ನೋಡಿಕೊಂಡು ಬರಬೇಕು. ಗಂಟಿ ಹತ್ತು ಸರಿದುಹೋಗಿದೆ. ತಂದೆ ಅಷ್ಟ 
ಕೊಳಗೇ ಬರುವಂತೆ ಹೇಳಿದ್ದಾರೆ. ಆದರಿ ನಿತ್ಯ ಕರ್ತವ್ಯವನ್ನು ಬಿಡಲಾರದೆ 
ದವಾಖಾನೆಗೆ ಹೊರಟುಹೋದರು. ಬಂದು, ಕಾದಿದ್ದ ಹತ್ತೆಂಟು ಹಳ್ಳಿಯ 
ಜನರನ್ನು ಒಬ್ಬೊಬ್ಬರನ್ನಾಗಿ ಕಕಿದುಕೇಳಿದರು; ಪರಿಶೀಲಿಸಿದರು,ಚೀಟಿ ಬರೆ 
ಯಲು ಕುಳಿತರು. ಚೀಟಿಯ ಮೇಲಿನ ಹೆಸರು ಒಂದಕ್ಕೊಂದಾಯಿತು; 
ಮದ್ದಿನ ಪ್ರಮಾಣ ಒಂದಕ್ಕೊಂದಾಯಿತು; ಔಷಧದ ಹೆಸರೂ ಒಂದಕ್ಕೊಂ 
ದಾಗುವಂತೆ ಕಂಡಿತು. ಬೆಳಗಿನಿಂದಲೂ ತಲೆ ಬಿಸಿಗೊಳಿಸುವ, ಮನಸ್ಸು 
ಕಳವಳಿಸುವ ವಿಚಾರಗಳಿಗೆ ಸಾಕ್ಷಿಯಾಗಿದ್ದ ಅವರು, ಈ ಗಳಿಗೆಯಲ್ಲಿ ಮನ 
ಶಾಂತಿಯಿಂದ ಮದ್ದು ಕೊಡುವುದಾದರೂ ಹೇಗೆ? ಕೊನೆಗೆ ಚೀಟಿ ಬರೆಯುವ 
ಕೆಲಸ ಸಾಗದೆ, ತಮ್ಮ ಕಂಪೌಂಡರ್‌ ಶೀನಪ್ಪನನ್ನು ಕರೆದು “ನೋಡಪ್ಪ, 
ಇವಳಿಗೆ ಇದನ್ನು ಕೊಡು, ಪಥ್ಯ ಹೇಳು” ಎಂದರು. ಎರಡನೆಯ ಮೂರ 
ನೆಯ ಕೋಗಿಗಳ ಸಲುವಾಗಿಯೂ “ಏನು, ಏನು?* ಎಂದು ತಿರು ತಿರುಗಿ 
ಕೇಳಿ, ಮದ್ದು ಕೊಡುವಂತೆ ಹೇಳಿದರು. ಅನುಪಾನ ಹೇಳಿಸಿದರು. ಬರೆ 
ಯುವ ಕೈಯೇ ಅವರಿಗಿದ್ದಂತೆ ಕಾಣಿಸಲಿಲ್ಲ. ಕೊನೆಯಲ್ಲಿ ನಿಂತು ಕೊಡಿದ್ದ 
ನಾಲ್ವರಿಗೆ “ತುಸು ನಿಲ್ಲಿ, ನನಗೆ ಮ್ಳ ಚೆನ್ನಾಗಿಲ್ಲ” ಎಂದು ಹೇಳಿ, ಕಣ್ಣಿನ 
ಮೇಲೆ ಕೈಯೊತ್ತಿಹಿಡಿದು, ತಲೆಯನ್ನು ಮೇಜಿನಮೇಲೆ ಒರಗಿಸಿಕೊಂಡು 
ವಿರಮಿಸಿದರು. ಹಣೆ ಮೆಲ್ಲಗೆ ಕ್ಷಣಕಾಲ ಬೆವರಿತು. ಶೀನಪ್ಪನನ್ನು ಕರಿದು 
(ಒಂದು ಚಾ ತೆಗೆದುಕೊಂಡು ಬಾ' ಎಂದು ಹೇಳಿದರು. ಅದು ಬರುವ ತನಕ 


೧೩೬ ಜಾರುವ ದಾರಿಯಲ್ಲಿ 


ತಲೆಯೆತ್ತದೆ, ಬಂದ ಚಹವನ್ನು ಕುಡಿದು ತಲೆಯೆತ್ತಿದರು; ಸುಧಾರಿಸಿ 
ಕೊಂಡರು. «ಏನಪ್ಪ, ಈಗ ಹೇಳು' ಎಂದು ಒಬ್ಬೊಬ್ಬರನ್ನೇ ಕರೆದು 
ವಿಚಾರಿಸತೊಡಗಿದರು. ಒಬ್ಬೊಬ್ಬರ ಹಾಲಾಹವಾಲೆಯಾಯಿತು. ಬಾಗಿಲ 
ಬಳಿಯಲ್ಲಿ ನಿಂತೊಬ್ಬ ಮುದುಕನನ್ನು ಕಂಡು "ನಿನ್ನ ದೇನಪ್ಪಾ, ಬೇಗ ಬೇಗ 
ಹೇಳು. “ನನಗೆ ಅವಸರವಿದೆ? ಎ೦8: 

“ನಾನು ಬಡವ, ಸ್ವಾವಿರಾ.? 

“ಅಯ್ಯೋ ಮಹಾರಾಯಾ.-.- ನಿನಗೆ ಏನು ಬೇಕು ಎಂದರಿ-ಬಡವೆ 
ಎನ್ನು ತಿ ಶ್ರೀಯಲ್ಲಿ.” 

“ಹೌದು ದೇವರು. ಮೊಮ್ಮಃ ಗಳು ಮನೆಗೆ ಬಂದಿದ್ದಾ ಳೆ. ಬಂದ ಜ್ವ ರ 
ಬಿಡುವುದಿಲ; ಜೀವ ಸಂಕಟ ಹೇಳುವುದಲ್ಲ. ನೀವು ಒಂದುಸ ಸಾರಿ ಬಂದು.. 

“ನಾನು ಬರಬೇಕೆ?” 

“ಬಂದರೆ ಒಂದು ಜೀವ ಉಳಿಯುತ್ತಿತ್ತು.” 

“ಜ್ವ ರವೆ? ಜ್ವರ ಬಿಟ್ಟಾಗ ಮೈ ಬೆವರುತ್ತದೆಯೆ? ಈಗ ಮೈ ಹೇಗಿದೆ? 

“ನಗೆ ಸಂ ಸ್ಪಾಮಿ. ಏನಾಯಿತು ಏನಾಗುತ್ತದೆಂದು, ನನಗೆ 
ಏನು ಹೇಳಲಿಕ್ಕೆ ಗೊತ್ತಾಗುತ್ತದೆ. ನೀವು ಬಂದು ಪರೀಕ್ಷೆ ಮಾಡಿದರೆ 
ನಿಮಗಾದರೂ ಗೊತ್ತಾದೀತೆಂದು ಓಡಿ ಬಂದೆ. ಹಡೆದ ಬಾಣಂತಿ. ನಂಜು 
ಮಾರಿದೆ ಎನ್ನುತ್ತಾ ರಿ.” 

RS ಬರಬೇಕೇ? ಎಲ್ಲಿ ಮನೆ?” 

“ಮನೆ ದೂರವಿಲ್ಲ. ಕಾರ್ವಿ ಕೇರಿಯ ಹತ್ತಿರ.” 

“ಬಾಣಂತಿಯೆ?” 

“ಹೆರುವುದಕ್ಕೆ ಹೆತ್ತಿದ್ದಾಳೆ. ಮಗು ಹೋಯಿತು.” 

“ಎಷ್ಟು ತಿಂಗಳಾಯಿತು, ಅಲ್ಲ, ದಿನವಾಯಿತು?” 

“ದಿನ ಆಯಿತು... .ಸುಮಾರು, ಅಂದರೆ, , ..? ಎಂದು ಬೆರಳೆಣಿಸ 
ತೊಡಗಿದ. 

“ಆಯಿತು. ಹೋಗಿಯೆ ತಿಳಿಯಬೇಕಾದದ್ದು? ಎಂದರು ಉದಾಸೀನ 
ರಾಗಿ. ಆದರೆ ಆ ಮುದುಕನ ಕಂಗಾಲ ಮುಖವನ್ನು ನೋಡಿ, "ಇಲ್ಲ' ಎನ್ನ 
ಲಾರರು. ಆ ಗಳಿಗೆಯಲ್ಲಿ ಮನೆಯ-ನೆನಪು ಮಕಿತಂತಿ ಕಾಣುತ್ತದೆ, ಆಚೀಚೆ 
ನೋಡಿ,ಇನ್ನಾರೂ ಉಳಿದಿಲ್ಲವೆಂದು ಕಂಡು"“ಶೀನ,ಬ್ಯಾಗ್‌ಹಿಡಿದುಕೊಂಡು 


ಜಾರುವ ದಾರಿಯಲ್ಲಿ ೧೩೭ 


ಹೊರಡು.” ಎಂದರು, ತುಸುಮೊದಲು ದಣಿದು, ತಲೆತಿರುಕನ್ನು ತೋರಿಸಿದ 
ಅವರ ಸಹಾಯಕ್ಕೆ ತಾನಿದ್ದರೆ ವಾಸಿ ಎಂದನಿಸಿದರೂ, ಶೀನನಿಗೆ ಉತ್ಸಾಹ 
ವಿಲ್ಲ. ಅದಕ್ಕೆ ಮುದುಕನ ಪೀಠಿಕೆಯ ಮಾತು ಕಾರಣವಾಗಿತ್ತು. ಆತ 
ಮಾತಿಗೆ ಮೊದಲೇ ತಾನು ಬಡವ ಎಂದು ರಾಗ ಮಾಡತೊಡಗಿದ್ದ. ಅವನ 
ಕರಿಯನ್ನು ನಂಬಿ ಹೋದರೆ, ನಮಸ್ಕಾರಕ್ಕಿಂತ ಹೆಚ್ಚಿನ ಕಾಣಿಕೆ ದೊರಿಯ 
ಲಾರದೆಂದು ಶೀನನ ಅನುಭವ. ಆದರೂ ಬಾ? ಎಂದ ಮೇಲೆ ಹೊರಡ 
ದಿರಲಾರ. 

ಆ ಮುದುಕನ "ಸಮೀಪದ ಮನೆ'ಯನ್ನು ಸೇರುವುದಕ್ಕೆ ಎರಡು 
ಮೈಲು ದೂರವನ್ನು ನಡೆಯಬೇಕಾಯಿತು. ಕಾರ್ನಿಯರ ಕೇರಿಯನ್ನು ದಾಟಿ 
ಮತ್ತೂ ಒಂದು ಮೈಲು ದೂರ ಉಸುಬನ್ನು ತುಳಿದು ಸಾಗಿದ ಬಳಿಕ ಬಂದಿತು 
ಮನೆ. ಮನೆಯಲ್ಲಿ ನಾಲ್ಕಾರು ಹೆಂಗಳೆಯರು ಮಕ್ಕಳು, ಎಲ್ಲ ಆಸೆಯನ್ನು 
ಬಿಟ್ಟು ಅವರನ್ನು ಕಾದಿದ್ದರು. ಕತ್ತಲು ಕೋಣೆಯೊಂದರಲ್ಲಿ ಬರಿಯ ಗೋಣಿ 
ತಟ್ಟಿನ ಮೇಲೆ ಹದಿನೆಂಟು ವರ್ಷದ ಒಂದು ಕಂಗಾಲಜೀವ ಮಲಗಿತ್ತು, 
ಆಕೆ ಬಾಣಂತಿಯಾಗಿ ಕೂಸನ್ನು ಕಳೆದುಕೊಂಡಿದ್ದಳು. ಹೆರಿಗೆಯ ಕಾಲ 
ದಲ್ಲಿರಕ್ತಸ್ರಾವವಾಗಿ ನಿಶ್ಶಕ್ತಿಯಿಂದ ಬೆಂಡಾಗಿದ್ದಳು. ಆದರೆ ಅದಕ್ಕೆಲ್ಲ 
ಆಚೀಚಿನ ಜನಗಳು ಹೇಳಿದ ರೂಢಿಯ ಚಿಕಿತ್ಸೆ ಮಾಡಿದ್ದಾ ಗಿದೆ. ನಂಜು 
ಮಾರಿ ಹೆರಿಗೆಯ ದಿನದಿಂದೆ ತೊಡಗಿದ ಜ್ವರವೇ. ಬಲವಾಗಿತ್ತು. 

ಬಾಣಂತಿಯ ಅಜ್ಜಿ ಯಾಗ- ತಾವು LAE ನು ಮಾಡಿದೆವೆಂದು, ತಂದು, 
ಕಾಯಿಸಿ, ಬೇಯಿಸಿ, ಕುಡಿಸಿದಂಥ ಸೊಪ್ಪುಸದೆಗಳ ಕಷಾಯಗಳ Ae: 
ಹೇಳುವಾಗ ಶಿವಪ ನವರು ಕಿವುಡಾಗಿದ್ದ ರು. ರೋಗಿಯನ್ನು ಸಮಿಾಪಿಸಿ 
ನಾಡಿ ಹಿಡಿದರು. ಕಣ್ಣು ಕಿಸೆ ಯನ್ನು ಒಂದಕ್ಕೆ ಳೆದರು, ಆನಂ ಮನಸ್ಸಿ ಗನಿ 
ಸಿತು ತಾನಾಗ ತಾತ್ಲಾ ರವನ್ನಾಗಲೀ, ಔಟಾಸೀ ನೃವನ್ನಾಗಲೀ ತೋರಿ 
ಸಿದ್ದರೆ ಒಂದು ಜೀವ ವೃರ್ಥವಾಗುತಿತ್ತೆಂದು. ದೀಪ ಪ ತೆಗೆದರು, ನೀರು 
ಕಾಯಿಸಿದರು. ಮದ್ದು ಚುಚ್ಚಿದರು. ಒಂದು ಗಳಿಗೆಯಕಾಲ ಅಲ್ಲೇ ಕಾದು 
ಕುಳಿತರು. ರೋಗಿಯು ಆಪತ್ತಿನ ಗಡುವಿನಿಂದ ಪಾರಾಗುವಳೆಂದು ಧೈರ್ಯ 
ವಾದ ಮೇಲೆ ನಕ್ಕು ಉಸಿರುಗರಿದರು. “ಸಂಜೆ ಬಂದು ಹೇಗಿದ್ದಾ ಳೆಂದು 
ಹೇಳು. ಗಾಬರಿಯಾಗುವುದುಬೇಡ. ಅವಳಿಗೇನು ಹೊಟ್ಟೆ ಗೆ ಕೊಟಿ, ಸ್ಪಿದ್ದೀರಿ? 
— ಹೊಟ್ಟಿಗೆ ಹಾಲುಗೀಲೇನಾದರೂ ಇದೆಯೆ?” ಎ ಕೇಳುವಾಗಲೇ 


೧೩೮ ಹಾರುವ ದಾರಿಯಲ್ಲಿ 


ಅವರ ಮನಸ್ಸು «ಆ ಮನೆಯಲ್ಲಿ ಹಾಲೆಲ್ಲಿಂದ ಬರಬೇಕು?? ಅನ್ನುತ್ತಿತ್ತು. 
*ಹುರಿಯಕ್ಕಿ ಗಂಜಿ ಕೊಡಲೇ? ಎಂದು ಕೇಳಿದ ಮುದುಕ. “ ಹಾಲಿದ್ದರಾಗು 
ತಿತ್ತು, ಹಸುನಿನದು. ಇಲ್ಲವಾದರೆ ತೆಳ್ಳಗಿನ ಗಂಜಿ ಮಾಡಿಕೊಡು” ಎಂದು 
ತಿಳಿಸಿ ಹೊರಟರು.ಮುದುಕ ಅವರನ್ನು ಹಿಂಬಾಲಿಸಿದ. “ನೀನೇಕೆ ಬರುತ್ತೀ? 
ಹೋಗು ಮನೆಗೆ” ಎಂದರೆ “ನಾನು ತೀರ ಬಡವ ಒಡೆಯ” ಎಂಬ ಸಂಗೀತ 
ಅವನದ್ದು. “ಅದು ಗೊತ್ತಾಯಿತಲ್ಲ” ಎಂದರು. 

“ನನ್ನ್ನ ಮೊಮ್ಮಗಳು ಬದುಕಿದರೆ ಏನಾದರೂ ನಿಮ್ಮ ಸೇವೆಮಾಡಿ 
ಯಣ ತೀರಿಸುತ್ತೇನೆ. ದೇವರು, ಊಟಕ್ಕಿ ಲ್ಲದವರು ನಾವು.” 

*ಆಯಿತಾಯಿತು, ಹೋಗು. ಮೈ ತಣ್ಣಗಾಗುವಂತೆ ಕಂಡರೆ, ಶಾಖ 
ಕೊಡುತ್ತಿರಲು ಮರೆಯ ಬೇಡ, ತೌಡನ್ನು ಕಾಯಿಸಿ ಶಾಖ-ತಿಳಿಯಿತೇ? 
ಹೋಗು, ಅವಳನ್ನು ನೋಡಿಕೋ” ಎಂದು ಅಟ್ಟಿದರು. ಆತ ಇನ್ನೂ ತುಸು 
ದೂರ ನಡೆದು ಬಂದು, ಅವರನ್ನು ರಸ್ತೆಗೆ ಮುಟ್ಟಿಸಿ ಮನೆಗೆ ಮರಳಿದ. 

ಮನೆಗೆ ಮರಳುವಾಗ ಒಂದು ಗಂಟ ಮಧ್ಯಾಹ್ನವಾಗಿತ್ತು. ದಾರಿಯಲ್ಲಿ 
ಮುಗುದುಮ್‌ ಸಾಹೇಬರು ಶತೀರಿಕೊಂಡಂಥ ಖಚಿತ ವಾರ್ತೆಯೂ ಸಿಕ್ಕಿತು. 
ಮನೆಯಲ್ಲಿ ಪುರೋಹಿತರು ಅವನನ್ನು ಶಪಿಸುತ್ತ ಕಾದು ಕುಳಿತಿದ್ದರು. 

“ಎಲ್ಲಿಗೆ ಹೋಗಿದ್ದೆ? ಇನ್ನೆಪ್ಟೆಲ್ಲಾ ಕೆಲಸವಿದೆ” ಎಂದು ತಂದೆ ಕೇಳಿ 
ದಾಗ ಮಗನು ನಡೆದ ಸಂಗತಿಯನ್ನು ಬಣ್ಣಿಸಿದ. 

“ಅಯ್ಯೋ, ನಿನಗೆ ಬುದ್ಧಿ ಎಂಬುದೇ ಇಲ್ಲ. ತಾಯಿಯ ದಿವಸ ಎಂದು 
ಗೊತ್ತಿಲ್ಲವೆ? ಆ ಹೊಲೆಯರು, ಮುಸಲ್ಮಾನರುಗಳ ಮನೆಗೆ ಹೋಗಬೇಕೆ?” 
ಎಂದರು. ಶಿವಪ್ಪನವರು ನಗುತ್ತ, ಸ್ನಾನದ ಮನೆಗೆ ಹೋದರು. ಅಲ್ಲಿಂದ 
ಪುರೋಹಿತಕೊಡನೆ ಸೇರಿ ಪಿತೃ ನಿಷ್ಠೆಗೆ ಸಂಬಂಧಿಸಿದಂಥ ಕೆಲಸಗಳನ್ನು 
ತೊಡಗಿದರು. ಆ ದಿನವಂತು ಅವರ ಮನಸ್ಸುತೀರ ಚಿಂತಾಕ್ರಾಂತವಾಗಿತ್ತು. 
ಒಂದು ಕಡೆ ತಾಯಿಯ ನೆನವರಿಕೆ; ಮತ್ತೊಂದು ಕಡೆ ಸಾಯುವಾಗಲೇ 
ತಂದೆಯ ಬದುಕಿಗಾಗಿ ಕಚ್ಚಾಡುತ್ತಿದ್ದ ಮಕ್ಕಳ ವಿಚಾರ, ಮಗದೊಂದು 
ಕಡೆಯಲ್ಲಿ-ಎಲ್ಲ ಬಗೆಯ ಸಹಾಯಗಳನ್ನು ಕಳಚಿಕೊಂಡು ನಿರ್ಗತಿಕಳಾದ 
ಗುಲಾಬಿ ಮತ್ತು ಅವಳ ಮಗುವಿನ ಚಿಂತೆ. ಎಷ್ಟು ವಿಚಿತ್ರವಪ್ಪಾ ಈ 
ಸಂಸಾರ” ಎಂದು ಗಳಿಗೆ, ಗಳಿಗೆಗೂ ಮನಸ್ಸು ವಿಸ್ಮಯಗೊಳ್ಳು ತ್ತಿತ್ತು. 

ಅವರು ಆ ದಿವಸ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ, ದವಾಖಾನೆ 


ಜಾರುವ ದಾರಿಯಲ್ಲಿ ೧೩೯ 


ಯನ್ನು ಸೇರುವಾಗ ಮುಸ್ಸೆಂಜೆಯಾಗಿತ್ತು. ಎಲ್ಲೆಲ್ಲಿ ನನೇನಾಯಿತು...ಎಂದು 
ತಿಳಿಯುವುದಕ್ಕೆ ಅವಕಾಶವಿರಲಿಲ್ಲ, ತಿಳಿದು ತಾವೇನು ಮಾಡುವಂತೆಯೂ 
ಇರಲಿಲ್ಲ. ದವಾಖಾನೆಯನ್ನು ಸೇರುವಹೊತ್ತಿಗೆ, ಮಧ್ಯಾಹ್ನ ಅವರನ್ನು 
ಕರದೊಯ್ದಿದ್ದ ಮುದುಕ ತಿರುಗಿ ಅಂಗಡಿಗೆ ಬಂದು ಕಾದಿದ್ದ. “ಏನು 
ಬಂದೆ? ಹೇಗಿದ್ದಾಳೆ ನಿನ್ನ ಮೊಮ್ಮಗಳು” ಎಂದು ವಿಚಾರಿಸಿದರು. ಆಕೆಯ 
ಜ್ವರ ಕಡಿಮೆಯಾಗಿದೆಯೆಂದು ಕೇಳಿ ಸಂತೋಷಗೊಂಡರು. ಬಂದವನಿಗೆ 
ಔಷಧ ಕೊಡಿಸಿದರು. ಬಂದವರನ್ನೂ, ಒಬೊಬ್ಬರಾಗಿ ಬರುತ್ತಿರುವವರನ್ನೂ, 
ವಿಚಾರಿಸಿ, ಚೀಟಿ ಬರೆದುಕೊಟ್ಟರು. ಕಂಪೌಂಡರ್‌ ಶೀನು ಅಷ್ಟರೊಳಗೆ 
"ಇವತ್ತೂ ಬಂದಿದ್ದರು ಸುಂದರಿಯಮ್ಮ. ಗಂಡೆನಿಂದೇನಾದರೂ ಕಾಗದ 
ವಿದೆಯೆ?” ಎಂದು ಹೇಳಿ, ಔಷಧ ಮಿಶ್ರಣದ ಕೆಲಸಕ್ಕೆ, ಹೋದನು. 
ಆಗಲೇ ಅಂಚೆಯವನು ಬಂದು, ಅವರ ಮೇಜಿನ ಮೇಲೆ ಒಂದೆರಡು 
ಕಾಗದಗಳನ್ನು ಎಸೆದು ಹೊರಟುಹೋದ. ಬಂದ ಟಪ್ರಾಲನ್ನು ಬಂದ ಕ್ಷಣ 
ವೇ ಬಿಡಿಸಿ ನೋಡುವ ಅವಸರ ಅವರದ್ದಲ್ಲ. ಆ ವೇಳೆಯಲ್ಲಿ ಎದುರಿಗೆ 
ನಾಲ್ಕುಮಂದಿ ಕುಳಿತಿರುತ್ತಾರೆ, ಕಾದಿರುತ್ತಾರೆ. ಈ ದಿನವೂ ಆ ಗೊಡವೆಗೆ 
ಹೋಗಲಿಲ್ಲ. ಆದರೆ-೧ನದ ಕೆಲಸ ಮುಗಿಯುವಾಗ ದೀಪ ಹಚ್ಚಿ ಒಂದು 
ಗಂಟಿಯ ವೇಳೆ ಕಳೆದಿತ್ತು. ವೆಂಕಟುವಿನ ಸವಾರಿ ಸಪ್ಪೆನೋರಿ ಮಾಡಿ 
ಕೊಂಡು ಅಂಗಡಿಗೆ ಬಂದು ಕುಳಿತಿತು. ಸಾಹೇಬರನ್ನು ಇಷ್ಟು ದಿನ ಚಿಕಿತ್ಸೆ 
ಮಾಡಿ ದಣಿದ ಶಿವಪ್ಪನವರ ಕಿವಿಗೆ ನಾಲ್ಕು ಸುದ್ದಿಯ ಮಾತುಗಳನ್ನು ಹೇಳಿ 
ಹೋಗುವ-ಎಂದು ಆತ ಬಂದಿದ್ದ. ಸಾಹೇಬರ ಕಳೇಬರವನ್ನು ಗೂಡಿನಲ್ಲಿ 
ರಿಸ್ಕಿ ಮಸಣದ ತನಕ ಸಾಗಿಸುವವರೆಗೂ ಅವನು ನಿಂತು ನೋಡಿದ್ದ. ಅವರಿ 
ನಗಿ ಕಂಬನಿ ಸುರಿಸಿದ್ದ. ತನ್ನ ಅವರ ದೀರ್ಥಕಾಲದ ಗೆಳೆತನವನ್ನು ನೆನೆದು 
ಅವನ ಜೀವ ಕಂದಿಹೋಗಿತ್ತು. "ಇವತ್ತು ಅವರು, ನಾಳೆ ನಾನು' ಎಂಬ 
ಸ್ಮಶಾನ ವೈರಾಗ್ಯ ಪ್ರಾಪಿಸಿತ್ತು. ಕಾಲ ಬಂದಾಗ ಎಲ್ಲರೂ ಸಾಯಬೇಕು. 
ಅದರಲ್ಲಿ ಹೆಚ್ಚಿಲ್ಲ. ಆಗ ಉಳಿದವರು ಸತ್ತವರ ಗೌರವವನ್ನು ಉಳಿಸಿ ಬಾಳೆ 
'ದಕಿ ಆಗೊಂದು ಸಮಾಧಾನ. ಸಾಹೇಬರ ವಿಚಾರದಲ್ಲಿ ಅವರ ಮಕ್ಕಳು 
ಹಾಗೆ ನಡೆಸುವರಿಂಬ ಭರವಸೆ ಅವನಿಗೆ ತೋರಿ ಬರಲಿಲ್ಲ. ಎದುರೂ, ಹಿಂದೆ 
ಯೂ ಆತ ಕೇಳಿದ ಮಾತುಗಳಿಂದಾಗಿ, ಅವರು ತೀರಿಕೊಂಡ ಚಿಂತೆಯನ್ನು 
ವೊರಿಸುವ ಚಿಂತೆಯುಂಬಾಗಿತ್ತು. ಸಾಹೇಬರು ಹಾಸಿಗೆ ಹಿಡಿದ ಗಳಿಗೆ 


೧೪೦ ಜಾರುವ ದಾರಿಯಲ್ಲಿ 


ಯಿಂದ ದಿನಕ್ಕೆ ನಾಲ್ಕು ಬಾರಿ ಅವರ ಮನೆಗೆ ಆತ ಹೋಗಿಬರುತ್ತಿದ್ದ. 
ಅವರ ಬಳಿಯಲ್ಲಿ ಕುಳಿತು ದೀನವದನನಾಗಿ ಮುಖವನ್ನೇ ನೋಡುತಿದ್ದ. 
ಎಂದು ಅವರ ಕಿರಿಯ ಮಗನು ಊರಿಗೆ ಬಂದನೋ, ಅಂದಿನಿಂದ ಅವ 
ನಿಗೂ ಗಾಬರಿಯಾಗತೊಡಗಿತು. ಭಟ್ಕಳದ ಮೊರ ಸಾಹೇಬರೂ ಕಿರಿಯ 
ಮಗ ಆದಮನೂ ಸೇರಿ ಏನೋ ಹ ನಡೆಸುತ್ತಿ ದ್ದಾ ಕಿ-ಎಂಬುದು ಸ್ಪ ಷ್ಟ 
ವಾಗಿತ್ತು. ಸಾವಿನ ಒಂದೆರಡು ದಿನಗಳ ಮೊದಲಿಂದ ಮನೆ, ಒತ್ತಿಲುಗರ 
ಮೂಲೆ ಮೂಲೆಗಳನ್ನು ಅಗೆದು ನೋಡುವ ಪ್ರಯತ್ನವಾಗುತ್ತಿತ್ತೆಂದು ಬಲ್ಲ. 
" ಏನಾದರೂ ಹೂತಿಟ್ಟ ಹಣವಿರಬೇಕು. ಅದಕ್ಕಾಗಿ ಈ ಗದ್ದಲ? ಎಂಬುದನ್ನು 
ಅರಿತುಕೊಂಡಿದ್ದ. ಅಲ್ಲದೆ ಅವನ ವಿಶ್ವಾಸಿಗಳಾದ ಕರೀಮ್‌ ಸಾಹೇಬರು 
ನಾಲ್ಕಾರು ಬಾರಿ ಅವನ ಕಿವಿಯಲ್ಲಿ “ವೆಂಕಟ, ಸಂಗತಿ ಹೇಗೆ ನಿಲ್ಲುತ್ತದೆ 
ಎನ್ನುವ ಹಾಗಿಲ್ಲ; ನಮ್ಮ ತಮ್ಮಬಂದಿದ್ದಾನೆ. ಮಾವನೂ ಸೇರಿದ್ದಾರೆ. ತಂದೆ 
ಯವರಿಗೆ ಭಾಯಿಬರುವ ಸ ಸ್ಥಿತಿಯಿಲ್ಲ. ಅವರು ಏನು ಗದ್ದಲ ಎಬ್ಬಿ *ಸಿಯಾರು 
ಎಂದೇ ನಂಬಿಗೆ ಇಲ್ಲ. ಅಂ ಸಥ ಅಗತ್ಯಬಿದ್ದರೆ-ಒಂದು ಇಪ್ಪ ತ್ತು ಕ 
ಕರೆದಾಗ ಬರುವಂತೆ ಹೇಳು? ಎಂದೂ ತಿಳಿಸಿದ್ದರು. ಇಷ್ಟನ್ನೆಲ್ಲ ತಿಳಿದು 
ಬಂದವನಾದ್ದರಿಂದ ಡಾಕ್ಟರರ ಮುಂದೆ ಕೈಕಟ್ಟಿ ಕುಳಿತವ “ಏನು ವೆಂಕಟು, 
ಏನು ಬಂದೆ? ಯಾರು ಹುಷಾರಿಲ್ಲವೆ ಮನೆಯಲ್ಲಿ?” ಎಂದು ಕೇಳಿದರೆ 
“ಬರಿದೆ ಬಂದೆ ಒಡೆಯ. ನಮ್ಮ ಧನಿಗಳೊಬ್ಬರು ಹೋದರು-ಧರ್ಮರಾ 
ಯರ ಹಾಗಿನವರು” ಎಂದು ಮಾತು ಮುಗಿಸಿ ಕುಳಿತ, 

ಕತ್ತಲಾಗಿ ಶಿವಪ್ಪನವರು ಮನೆಗೆ ಹೊರಡುವಾಗ ವೆಂಕಟು ಅವರ ಬೆನ್ನ 
ಹಿಂದೆಯೇ ಹೊರಟ. ತನ್ನ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಅವರೊಡನೆ ಹಂಚಿ 
ಉಣ್ಣುವುದಕ್ಕೆ ಆತ ಹಂಬಲಿಸಿ ಬಂದಿದ್ದ. ಸಾಹೇಬರ ಮರಣವನ್ನು 
ವೂರಿಸುವ ಕಷ್ಟ ಮುಂದೆ ಅವರ ಮನೆಯಲ್ಲಾ ಗಬಹುದಾದ ಗದ್ದ ಲದಿಂದಾ 
ದೀತೆಂದು ಚಿಂತಿಸುತ್ತಿದ್ದ. ದಾರಿಯುದ್ದಕ್ಕೂ ಅದನ್ನು ಕುರಿತೇ ಮಾತ 
ನಾಡುತ್ತಿ ದ್ದ. “ಬಂಗಾರದಂತಹ ಮನುಷ್ಯ ರು ಅವರು; ಇನ್ನು ಈ ಮಕ ಳೆಲ್ಲ 
ಏನು ಮಾಡುತ್ತಾ ಕೋ? ಅದರಲ್ಲೂ ಮತತತ. ನಿ ತೊ 
ದಿಂದ ಯಾಕೆ ಬಂದಕೊ, ಯಾರು ಕರಠಿಯಿಸಿದರೊ. ದೇವರಿಗೇ ಗೊತ್ತು. 
ಈಗ ಬಂದು ಮನೆಯನ್ನು ತಲೆಕೆಳಗೆ ಮಾಡುವುದಿರಲಿ, ಊರನ್ನು ತಲೆ 
ಕೆಳೆಗು ಮಾಡದಿದ್ದರೇ ದೊಡ್ಡದು. ನನಗೆ ಸಣ್ಣದರಲ್ಲೇ ಅವರ ಗುರುತು. 


ಜಾರುವ ದಾರಿಯಲ್ಲಿ ೧೪೧ 


ಎಷ್ಟೆಂದರೂ ಇವರೆಲ್ಲ ನಮ್ಮ ಕಣ್ಣಮುಂದೆ ಬೆಳೆದ ಮಕ್ಕಳಲ್ಲನೆ? ಇಪ್ಪತ್ತು 
ವರ್ಷದೊಳಗಾಗಿ ಅವರು ಮಾಡದಂಥ ಕಾರುಭಾರನಿದ್ದಿಲ್ಲ. ಒಂದು ಹೆಣ್ಣಿ 
ಗಾಗಿ ಯಾರ ನ್ನೋ ಹೊಡೆದು, ಅನರ್ಥ ಮಾಡಿ, ಸಿಕ್ಕಿಬೀಳುವುದರಲ್ಲಿದ್ದ ರು 

ಸಿಗೆ ಈ ಪಜೀತಿ ಬೇಡವೆಂದು ಹೆದರಿ,ತಂದೆಗೂ ಹೆದರಿ, ಓಡಿಹೋದರು, 
ಎಷ್ಟೋ ವರ್ಷ ಅಪ್ಪ, ಮಕ್ಕಳಲ್ಲಿ ಸುದ್ದಿ, ಸಮಾಚಾರವಿರಲಿಲ್ಲ. ಆ ಮೇಲೆ 
ದೊಡ. ಸಾಹೇಬರಿನ್ನುತ್ತಿದ್ದರು.. "ಮಗ 'ಬಹಳ ದೊಡ್ಡ ವಾ ಪಾರಮಾಡುತ್ತಿ 
ದ್ಹಾಸೆಂದು. ನನಗೆ ಎ ನಿಜವೆಂದು ಕಾಣುವುದಿಲ್ಲ. ಕ ಮಾವ ಅಳಿ 
ಯಂದಿರು ಸೇರಿ, ಇನ್ನೊಂದು ಕೊಲೆಯನ್ನೋ, ಮತ್ತೇನನ್ನೋ ಮಾಡಿ 
ಯಾರಿಂಬ ಹೆಡರಿಕೆ ನನಗೆ” ಎಂದು ಹೇಳುತ್ತ, ಹಾದಿ ಸಾಗಿ, ಅವರ ಮನೆ 
ಯನ್ನು ಮುಟ್ಟಿದ ಮೇಲೆ ಅಲ್ಲಿಯೂ ಕುಳಿತ. 

ಡಾಕ್ಟರರು ಅವನ ಮಾತುಗಳಿಗೆ ಹೂಂಗುಡುತ್ತ ಬಹು ಹೊತ್ತಿನ 
ತನಕ ಕೇಳಿದರು. ಕಟ್ಟ ಕೊನೆಗೆ ಪ್ರಶ್ನಿಸಿದರು “ಅದಿರಲಿ ವೆಂಕಟು, ನಿನಗೆ 
ಗೊತ್ತಿರಬಹುದು. ನಮ್ಮ ಸಾಹೇಬರು ಆ ಗುಲಾಬಿಗೆ ಒಟ್ಟಿಗೆ ಎಷ್ಟು ಸಾವಿರ 
ರೂಪಾಯಿ ಕೊಟ್ಟಿ ರಬಹುದು?” 

“ಯಾಕೆ ಕೇಳಿದಿರಿ] ಹಾಗೆ ಮಿತಿನೊರಿ ಏನನ್ನೂ ಕೊಟ್ಟಿಲ್ಲ. ಆ 
ಹಿಂದಿನವಳಿಗೆ, ಸತ್ತಳಲ್ಲ ಕಲಾವತಿ, ಅವಳಿಗೆ ಹೆಚ್ಚಾ ಗಿಯೇ ಕೊಟ್ಟೆ ದ್ದರು, 
ಕೊಟ್ಟಿ ಚಿನ್ನನೆ ೯ ನಾಲ್ಕೈದು ಸ ಸಾವಿರ ಕೂಸಾಹುಗಳು ಗಟಕುತು: ನವಗೆ 
ಆಷ್ಟನ್ನೂ ತೊಟ್ಟಿ ರಲಾರರು. ಈ ಹುಡುಗಿ ಒಂದು ದಿನವೂ ಅಂತಹ ಚಿನ್ನಾ 
ಭರಣವನ್ನು ಮೆ ತುಂಬ ಹಾಕಿಕೊಂಡು ತಿರುಗಿದ್ದನ್ನೇ ನಾನು ಕಂಡಿಲ್ಲ.” 

“ಅನಳ ಮನೆಯಲ್ಲೂ ಒಂದಿಷ್ಟು ಚಿನ್ನಗಿನ್ನ ಹೂತಿಟ್ಟಿರಬಹುದೆ?? 

“ನಿಮಗೆ ಭ್ರಮೆ. ಹಾಗೆ ಹೂತಿಡುವಷ್ಟು ಚಿನ್ನಾಭರಣ ಅವರಲ್ಲಿತ್ತೆಂದೇ 
ನಾನು ಹೇಳಲಾರೆ. ಅದೆಲ್ಲ ಊರವರ ಕಟ್ಟುಕತೆ. ಒಂದಕ್ಕೆ ನಾಲ್ಕು ಮಾಡಿ 
ಹೇಳುತ್ತಾರೆ.ಹಾಗೆ ಅವರ ಮುತ್ತಜ್ಜನಿಗೋ,ಅಜ್ಜನಿಗೋ ಎಂದೋ ಹೂತಿಟ್ಟ 
ನಿಧಿ ಸಿಕ್ಕಿದೆ-ಎಂಬ ಕತೆಯೂ ಇದೆ. ಅದು ಸಿಕ್ಕಿದ್ದರೂ ಇಲ್ಲಿಯ ತನಕ 
ಉಳಿದೀತೆ? ಅವರ ದರ್ಬಾರನ್ನು ನೀವು ನೋಡಿಲ್ಲವೆ? ಅವರ ಮನೆಯ 
ಊಟಪಾಶಠಕ್ಕೆ ಎಷ್ಟು ಬೇಕು? ಎಷ್ಟು ಜನರಿದ್ದಾರೆ? ನಮ್ಮ ಕೇರಿಯ ಕೋಳಿ 
ಪಿಳ್ಳೆಗಳೆಲ್ಲ ಅವರೊಬ್ಬರ ಮನೆಯಲ್ಲೇ ಚಟ್ಟು, ಅಂದಾ ದರ್ಬಾರು! 
ಉಣ್ಣುವ, ತಿನ್ನುವ ವಿಷಯದಲ್ಲಿ ಹಳೆಯ ಕ್ರಮಗಳಂತೆ ಡೌಲಾಗಿ ನಡೆಸಿ 


೧೪೨ ಜಾರುವ ದಾರಿಯಲ್ಲಿ 


'ದವರು ಅಷ್ಟೇ ಹೊರತು. ಹೂತು, ಹರಡಿ, ಕಿತ್ತು ನೋಡುವುದಕ್ಕೆ ಏನು 
ಮಣ್ಣಿದೆ? ಇದ್ದಿದ್ದರೆ ಮಕ್ಕಳಿಗೆ ತಿಳಿಸದೆ ಇರುತಿದ್ದರು ಅನ್ನುತ್ತೀರಾ.” 

“ಹೇಗೆ ಹೇಳಲಿ? ತಾನು ಸಾಯುತ್ತೇನೆಂದು ಗೊತ್ತಿತ್ತೆ? ಗೊತ್ತಿದ್ದರೂ 
ಬಾಯಿ ತೆರೆಯಲಾರದೆ ಸತ್ತರು.” 

“ಅದು ನಿಜ--ಆದರೆ ಅವರಿಗೆ ತಮ್ಮ ಎರಡನೆಯ ಮಗನ ಮೇಲೆ 
ಬಹಳ ಪ್ರೀತಿ. ಅವರಿಗೂ ಅದನ್ನು ಹೇಳದಿರುತ್ತಾಕಿಯೆ?” 

ಸ್ವಲ್ಪ ಹೊತ್ತು ಶಿವಪ್ರನವರು ಸಮ್ಮನೆ ಕುಳಿತಿದ್ದು ಅನಂತರ "ಏನೋ 
ಅಪ್ರ, ಅವರ ಸಂಗತಿ ನಮಗೇನು ಗೊತ್ತು? ಆದರೆ ಅವರ ಕಿರಿಯ ಮಗ 
ಈ ಒಂದು ಕೆಲಸಮಾಡಿದ್ದು ಏನೂ ಚೆನ್ನಲ್ಲ” ಎಂದು, ಹಿಂದಣ ರಾತ್ರಿ 
ಗುಲಾಬಿ ಮನೆಯಲ್ಲಿ ನಡೆದ ಪ್ರಕರಣವನ್ನೆ ಲ್ಲ ತಿಳಿಸಿದರು. ಅದನ್ನು ಕೇಳಿ 
ಆತನಿಗೂ ಗಾಬರಿಯಾಯಿತು; ಕನಿಕರವಾಯಿತು. “ನಿಜವೇ? ಅಂತಹ 
ಅನ್ಯಾಯ ಮಾಡಿದರೇ? ಅವಳು ಸೂಳೆಯಾದರೇನು? ಅವರ ಚಾಕರಿ ಮಾಡಿ 
ದ್ವಕ್ಕಲ್ಲವೆ. ಸಾಹೇಬರು ಏನಾದರೂ ಕೊಟ್ಟದ್ದು. ಹಾಗಾದರೆ ಈ ತಮ್ಮನ 
ಸಂಗತಿಯಲ್ಲಿ ಅಣ್ಣ ಂದಿರಿಗಿರುವ ಅನುಮಾನ ಸಮನಾದದ್ದೇ? ಎಂದನು. 
ಈ ಸುದ್ದಿಯನ್ನು ಕೇಳಿ ಅವನಿಗೂ ತುಂಬ ಕಳವಳವಾದುದರಿಂದ ಆತ 
ಮನೆಗೆ ಹೊರಟವನು, ಗುಲಾಬಿಯಕ್ಕನನ್ನು ಕಂಡು,ನಾಲ್ಕು ಸಮಾಧಾನದ 
ಮಾತುಗಳನ್ನು ಹೇಳುತ್ತೇನೆಂದು ಹೊರಟುಹೋದ. 

ಈ ಎಲ್ಲ ಮಾತುಗಳನ್ನು ಕೇಳಿದ ಮೇಲೈ, ಶಿವಪ್ಪನವರಿಗೆ ಮನಸ್ಸು 
ತುಂಬ ಕರೆಕರಿಗೊಂಡಿತು. ಊರಲ್ಲೊಂದು ಬಿರುಗಾಳಿ ಏಳುವಂತೆ ಕಂಡಿತು; 
ಪ್ರಪಂಚದಲ್ಲೇ ಅಂಥ ಬಿರುಗಾಳಿ ಬೀಸುವ ಸೂಚನೆ ಕಂಡಿತು. ಅವರು ಆ 
ದಿನ ತಮಗೆ ಬಂದ ಟಪ್ರಾಲನ್ನು ಓದಿ ಮನೆಗೆ ಬಂದಿದ್ದರು. ರಾತ್ರಿ 
ಊಟವಿ ಬ್ಲದ್ದರಿಂದ ಒಂದಿಷ್ಟು ಹಾಲನ್ನು ಕುಡಿದು, ಮಲಗಿ ನಿದ್ದೆ ಹೋದರು. 
ಮರುದಿವಸ ದವಾಖಾನೆಗೆ ಹೋಗಿ ಕೋಟನ್ನು ತೆಗೆದಿರಿಸುವಾಗ, ಒಂದು 
ಲಕೋಟಿ ಸಿಕ್ಕಿತು. ನಿನ್ನೆ ಓದಬೇಕಾಗಿದ್ದ ಟಪ್ಪಾಲದು. ಇಂದುಮತಿಯ 
ಕಾಗದ. ಅತ್ತೆಯ ನಿಧನವಾರ್ತೆಯನ್ನು ಕೇಳಿ ಸಂತಾಪ ವ್ಯಕ್ತಮಾಡಿದ್ದಳು. 
ಪತ್ರದ ಕೊನೆಯಲ್ಲಿ “ನಾನು ಈ ವೇಳೆಯಲ್ಲಿ ಇಲ್ಲಿಗೆ ಬರಬಾರದಿತ್ತು- ಎಂದೆ 
ನಿಸುತ್ತದೆ. ಇಲ್ಲಿ ನನ್ನ ತಂದೆಯ ಮನಸ್ಸೂ ನೆಮ್ಮದಿಯಾಗಿಲ್ಲ; ತುಂಬ 
ಚಿಂತೆಗೊಳೆಗಾಗಿದ್ದಾರಿ. ಅವರು ನಮ್ಮ ದೊಡ್ಡ ಭಾವನವರಿಗೆ ಬೇಂಕಿಗೆ 


ಜಾರುವ ದಾರಿಯಲ್ಲಿ ೧೪೩೩ 


ಹೌನಿನು ಹಾಕಿ, ನಾಲ್ವ ತ್ತು ಐವತ್ತುಸಾವಿರ ರೂಪಾಯಿಗಳಿಗೆ ತಲೆಯೊಡ್ಡಿ »` 
ಈಗ ತಾವೇ ತುಂಬ $ೊಂದಕಿಕೊಳಿಗಾಗಿದ್ದಾರೆ. ಇದ್ದು ದನ್ನೆಲ್ಲ ಕಳೆದು 
ಕೊಳ್ಳುವ ಸ್ಥಿತಿ ಬಂದಿದೆ. ಇಷ್ಟೆಲ್ಲ ನಡೆದು. ತಿಂಗಳೆರಡು ತಿಂಗಳಾಯಿ 
ತಾದರೂ ನನಗೆ ತಿಳಿದದ್ದು ಈಚೆಗೆ, ನಿಮಗೆ ತಿಳಿಸಬಾರದೆಂದೇ ಹೇಳಿದ್ದಾರೆ. 
ಇಂತಹ ವೇಳೆಯಲ್ಲಿ ನಾನು ಹೆರಿಗೆಗೆ ಬರುವಂತಾಯಿತಲ್ಲ” ಎಂಬ ವಿಷಾದ 
ವನ್ನು ವ್ಯಕ್ತಮಾಡಿದ್ದಳು. ಇಂದುಮತಿಯ ಪಾಲಿಗೆ ಅದೊಂದು ಆಘಾತ. 
ತವರು ಟು ಶ್ರೀಮಂ ತಿಕೆಯನ್ನು ಕುರಿತಾದ ಹೆಮ್ಮೆ ಅವಳಲ್ಲಿ ತುಂಬಿ 
ಕೊಂಡಿತ್ತು. ಜಡ್‌ ಮಾವನ ಮನೆಯ ಬಡತನವನ್ನು ಒಪ್ಪುವುದಕ್ಕೆ 
ಮನಸ್ಸು ಸಿದ್ಧವಾಗಿರಲಿಲ್ಲ. ಮನೆಯ ಜನಗಳನ್ನು ಕಂಡು ಮನಸ್ಸು ಒಗ್ಗಿ 
ದರೂ, ಬಡತನದ ಆವರಣ ಮಾತ್ರ ಅಸಹನೀಯವಾಗಿತ್ತು. ಅವಳು ಬೆಳೆದು 
ಬಂದ ಬಗೆ ಹಾಗೆ; ಎಳೆಯಳು. ಕಷ್ಟವೇನೆಂದು ಜೀವನದಲ್ಲಿ ಅನುಭವಿಸಿ 
ರಲಿಲ್ಲ. ಆದುದರಿಂದ ಮಾವನ ಮನೆ ಇಕ್ಕಟ್ಟಿನ ಗುಡಿಸಲಾಗಿ ಕಂಡದುದ 
ರಲ್ಲಿ ಸುತತ ಆದರೆ ತಂದೆಗೆ ಉಂಟಾದ ಆರ್ಥಿಕ ವಿಪತ್ತು 
ಅವಳ ದ ೃಷ್ಟಿಯನ್ನೇ ತತ್ತರಿಸಿತು. ಅತ್ತೆ ಸಾಯುವಕಾಲದಲ್ಲಿ ತಾನುತಪ್ಪಿಸಿ 
AEE ಎಂಬ ನೋವು ಆತ್ಮಸಾಕ್ಷಿಯನ್ನು ಇನ್ನಷ್ಟು ಚುಚ್ಚಿತು. 

ಶಿವಪ್ಪನವರು ಆ ಕಾಗದವನ್ನೊ ಡಿದರು, ಲೆ ಗಳಿಗೆಯಲ್ಲಿ ಅದಕ್ಕೆ 
ಪ್ರತ್ಯು ತ್ತರವನ್ನೂ ಬರಿದು ಹಾಕಿದರು. p ಈಗ ನಮ್ಮ ಮನೆ ತಿರುಗಿ ತೆರವು 
ಗಿದೆ. ತಾಯಿಯಿಲ್ಲದ ಮನೆ, ಹೆಂಗುಸರಿಲ್ಲದ ಮನೆ- ಎಂದು ಹೊಕ್ಕಾಗಲೇ 
ಹೊಳೆಯುತ್ತದೆ. ನಿನ್ನನ್ನು ಕಳುಹಿಸದಿದ್ದರಿ ಚೆನ್ನಾಗಿರುತ್ತಿತ್ತು ಎಂದು ಕಂಡ 
ರೂ ತಿರುಗಿ ಕರೆಯಿಸಿಕೊಳ್ಳುವುದು ಸಮನಾಗಲಾರದು. ನಿಮ್ಮ ಮನೆಯ 
ವರೂ ಒಪ್ಪಲಾರರು. ಅವರ ಈ ಕಷ್ಟದ ವೇಳೆಯಲ್ಲಿ ಅವರಿಗೆ ನನ್ನ ಉಳಿದ 
ಸಾಲವನ್ನು ಒಮ್ಮೆಗೇ ಸಲ್ಲಿಸುವುದು ಸಾಧ್ಯವಾಗಿದ್ದರೆ ಎಷ್ಟೋ ಉಪಕಾರ 
ವಾಗುತಿತ್ತು. ನನ್ನ ಕಷ್ಟಕ್ಕೆ ಅವರು ಒದಗಿರುವಾಗ, ಅವರೆ ಕಷ್ಟಕ್ಕೆ ನಾನು 
ಒದಗದಾಡೆಸೇ?” ಜು 4 ್ಯಥೆಯನ್ನು ಸೂಚಿಸಿದರು. 

ಅದೇ ಒಂದೆರಡು ದಿನಗಳಲ್ಲಿ ಮಹಾನುಭಾವ ಮದು ೨ ರಾಯನಿಂದಲೂ 
ಪತ್ರ ಬಂದಿತು. ಅಂಚೆಯ ಮುದ್ರೆ "ಕಾಲ್ಬಾ ದೇವಿ, ಮುಂಬಯಿ? ಎಂದಿತ್ತು. 
ಬರಹ ನೋಡಿಯೇ ಮಾಧವನದ್ದೆಂದು ಗೊತ್ತಾಗಿ “ಅಂತೂ ಬದುಕಿದ್ದಾನೆ” 
ಎಂದು ನಗುತ್ತ ಪತ್ರವನ್ನು ತೆಕೆದು ಓದಿದೆರು. ಅದರ ಹೂದಣ ದಿನವಷ್ಟೆ 


೧೪೪ ಜಾರುವ ದಾರಿಯಲ್ಲಿ 


ಪತ್ರಿಕೆಯಲ್ಲಿ-ಹಿಟ್ಲರ್‌ ಜಕೊಸ್ಸೊನೇಕಿಯಾದ ಮೇಲೆ ದಂಡೇರಿಹೋದ 
ವಾರ್ತೆ ಬಂದಿತ್ತು. ಅಖಿಲ ಯುರೋಪು ಕದನರಂಗವಾಗ ಬಹುದೆಂಬ 
ಸೂಚನೆಯಿತ್ತು. ಇಂಥವೇಳೆಯಲ್ಲಿ ಮಾಧವ ಒಂದಿಷ್ಟು ಔಷಧ ಸಾಮಗ್ರಿ 
ಗಳನ್ನು ಸಂಗ್ರಹಿಸಿ, ತಂದದ್ದಾದರೆ ಹೆಚ್ಚಿನ ಪ್ರಯೋಜನವಾಗುತ್ತಿತ್ತು. 
ಎಂಬ ಸವಿಗನಸಿನಿಂದ ಪತ್ರವನ್ನು ತೆರೆದರು. ಕಾಗದ ಚುಟುಕಾಗಿತ್ತು. 
“ಶಿವಪ್ಪನವರಿಗೆ-ಮಾಧವ ಮಾಡುವ ನಮಸ್ಕಾರಗಳು. ನಾನು ಹೋದಲ್ಲಿಗೆ 
ನನ್ನ ಗ್ರಹಗತಿ ಬೆನ್ನು ಬಿಡದೆ ಬಂದಿದೆ. ನಾನಿಲ್ಲಿ ಬಂದವನು ತಂದ ಹಣವ 
ನ್ಸೆಲ್ಲ ಕಳೆದುಕೊಂಡಿದ್ದೇನೆ. ಊರಿಗೆ ಹಿಂದಿರುಗುವ ಮುಖನಿಲ್ಲ. ನಾನು 
ಬದುಕಿದ್ದರೆ ನಿಮ್ಮ ಹಣವನ್ನು ಖಂಡಿತವಾಗಿ ಹಿಂದೆ ಕೊಡುತ್ತೇನೆ.” ಎಂಬ 
ಒಕ್ಕಣೆಯನ್ನು ಓದಿದರು. "ಛೀ-ಎಂತಹೆ ದಿವಸಗಳಪ್ಪಾ ಇವು! ಒಂದಾ 
ದರೂ ಸುಖದ ಸುದ್ದಿ, ಸಂತೋಷದ ಸುದ್ದಿ ಬರಬೇಡವೆ? ಈತ ಮತ್ತೇನಿಲ್ಲ- 
ಕೇಸಿಗೆ ಹೋಗಿ ಕೈ ತೊಳೆದುಕೊಂಡು ಜೊಕ್ಕವಾಗಿರಬೇಕು. ಇವನ ಪಾಡು 
ಹಾಗಾದಕಿ, ಇವನ ಹೆಂಡತಿ ಮಕ್ಕಳೆ ಗತಿಯೇನು? ಎಂದುಕೊಂಡರು. 
ಅದಕ್ಕೂ ಮಿಗಿಲಾಗಿ-ಗುಲಾಬಿಯ ಹಂಬಲ ಹೇಗೆ ವ್ಯರ್ಥವಾಯಿತೆಂದೂ 
ಅನಿಸಿತು. ಅದೊಂದು ಜೀವ, ಇವನನ್ನು ವ್ಯರ್ಥವಾಗಿ ಹಂಬಲಿಸಿ ತನ್ನ 
ಶೇಷಾಯುಷ್ಯವನ್ನು ನಷ್ಟಮಾಡಿಕೊಳ್ಳುವುದಂತು ನಿಜವೆಂದು ತೋರಿತು. 
ಅತ್ತ ಜೀವನವೂ ಕೆಟ್ಟಿತು; ಇತ್ತ ಆಸೆಯೂ ಮಣ್ಣುಗೂಡಿತು. ಈ 

ಹೀಗೆಲ್ಲ ಯೋಚಿಸುವುದರೊಳಗೆ ಕೋಗಿಗಳು ಬರತೊಡಗಿದರು. 
ನಿತ್ಯದ ಸೇವೆಗೆ ಅನುವಾದರು. ತ 

ಅದೇ ದಿನ ಅವರಲ್ಲಿಗೆ ಗೆಳೆಯನಾದ ವೈಕುಂಠ ಬಂದಿದ್ದ. ಆತ ತೆಗೆದ 
ಬಾಯಿಗೆ “ಡಾಕ್ಟರರೇ, ನಿಮ್ಮ ದೊರೆ ಮಾಡಿದ ಕೆಲಸ ಕೇಳಿದಿಕೊ? ನಮ್ಮ 
ದಲಾಲರು ಕಾಗದ ಬರಿದಿದ್ದಾರೆ -_ ರೇಸಿನಲ್ಲಿ ಆರೆಂಟು ಸಾವಿರ ರೂಪಾಯಿ 
ಕಳೆದುಕೊಂಡನಂತೆ. ಈ ಸಮಯದಲ್ಲೇನಿಲ್ಲ- ಮುಂಬಯಿಯಿಂದ ಖಾಲಿ 
ಗೋಣಿಚೀಲಗಳನ್ನುಮಚ್ಚೆಗೆ ತುಂಬಿಸಿದ್ದರಿ ರೂಪಾಯಿ ಎರಡು ರೂಪಾಯಿ 
ಯಾಗುತ್ತಿತ್ತು” ಎಂದು ಸುದ್ದಿಯಮೇಲೆ ಸುದ್ದಿಯನ್ನು ಸಾರಿದ. ಹುಣ್ಣಿನ 
ಮೇಲೆ ಬರೆಯನ್ನುಎಳೆದ.“ ನನ್ನದೂ ಐನೂರುರರೂಪಾಯಿಗಳಿದ್ದುವು;ಅದೂ 
ಕೃಷ್ಣಾರ್ಪಣವಾಯಿತು. | ಎನ್ನುವ ನಾಲಿಗೆ ಅವರಿಗೆ ಬರಲಿಲ್ಲ. ಆದರೆ 
ಆಜ "ವೈಕುಂಠ, ಇನ್ನೊ ಮೆ ಅಲ್ಲಿ ಬಂದಾಗ “ಡಾಕ್ಟರಕೀ ನನಗನಿಸುತ್ತದೆ; 


ಜಾರುವ ದಾರಿಯಲ್ಲಿ ೯.೪೫ 


ಎಲ್ಲ ಮ್ಹಾಲುಗಳಿಗೂ ಒಳ್ಳೆಯ ತೇಜಿಯ ಸಮಯ ಬರುತ್ತದೆ-ಎಂದು. ಕೆಲ 
ವಕ್ಕೆ ಈಗಾಗಲೇ ಬೆಲೆಯೇರಿಬಿಟ್ಟಿದೆ. ಇಷ್ಟೇಅಲ್ಲ; ಇನ್ನೂ ಏರುವುದುಂಟು. 
ನಮ್ಮ ಮಾಧವ ಹೋದದ್ದು ಔಷಧ ತರಲಿಕ್ಕಲ್ಲವೆ? ನಿಮ್ಮ ಬೋಧನೆಯಂತೆ 
ಮದ್ದಿನ ಶಾಪು ಇರಿಸುವುದಕ್ಕ ಲ್ಲವೆ? ನಾವೇ ಅಂತಹ ಒಂದು ಅಂಗಡಿಯನ್ನು 
ತೆರೆಯುವ ಯೋಚನೆ ಮಾಡಿದ್ದೇವೆ. ಏನೆನ್ನುತ್ತೀರಿ?” ಎಂದು ಕೇಳಿದ. 

“ನಾನು ಅನ್ನುವುದೇನು? ಊರಿಗೆ ಎಷ್ಟೋ ಔಷಧ, ಸಾಮಗ್ರಿಗಳೂ 
ಬೇಕಾಗುತ್ತದೆ.ಜನಗಳಿಗೆ ನಾನವುಗಳ ಹೆಸರುಗಳ ನ್ನು ಹೇಳಬೇಕೇ ಹೊರತು 
ತಂದಿರಿಸಿ ಕೊಳ್ಳುವಂಥ ಸ್ಥಿತಿ, ದಾಸ್ತಾನು ಮಾಡಿಕೊಳ್ಳುವ ಸ್ಥಿತಿ ನನಗಿಲ್ಲ. 
«ಅದೆಲ್ಲಿ ಸಿಗುತ್ತದೆ? ಎಂದು ಕೇಳಿದರೆ «ಹುಬ್ಬಳ್ಳಿ ಯಲ್ಲಿ? ಎಂದನ್ನುತ್ತಿದ್ದೇನೆ.? 

“ನಾವು ಸ್ಟಾ ತಂದಿರಿಸಿದರೆ ಆಗಬಹುದಲ್ಲ. ನನಗೆ ಡಾಕ್ಟರ” ಮಡ 
ಗಾಂವಕರರೂ ತುಂಬ ಹೇಳುತ್ತಿ ದ್ದಾರೆ.” 

“ನೀವು ತಂದಿರಿಸಿದಕೆ ನಿಮ್ಮ ಅಂಗಡಿಯ ಹೆಸರನ್ನು ಹೇಳುತ್ತೇನೆ- 
ಹುಬ್ಬಳ್ಳಿಯವರಿಗಿಂತ ಊರವರೀ 'ವಾಸಿಯಲ್ಲವೆ?” 

ಆ ನಗೂ ಅಷ್ಟೇ ಬೇಕಾದದ್ದು.” 

ವೈಕುಂಠನ, ಆ ಗಳಿಗೆಯ ಅತಿ ಹಿಗ್ಗಿನ ಮುಖವನ್ನು ಕಂಡು ಶಿವಪ್ಪ 
ನವರು ನಗುತ್ತ "ಅಂಗಡಿ ಇರಿಸುವುದೆಲ್ಲಾ ಸಮನೇ. ಆದರಿ ಬಡವರು 
ಬಂದರೆ ರೂಪಾಯಿ ಮ್ಹಾಲಿಗೆ ನಾಲ್ಕು ರೂಪಾಯಿ ಹೇಳಿ ತಲೆಯೊಡೆಯ 
ಬೇಡ” ಎಂದು ನಕ್ಕು ಹಾಸ್ಯಮಾಡಿದರು. “ಛೇ, ಛೇ, ಉಂಟೇ!” ಎಂದು 
ವೈ ಕುಂಠ ನಗುತ್ತಲೇ ತ ಅದೇ ನಾಲ್ಕಾ ರು ದಿನಗಳಲ್ಲಿ ಮುಂಬಯಿಗೆ 
ಹೋದಳು: ಅವನಿಗೆ ಈ ಹೊಸ ಯೋಚನೆಯ ಜತೆಗೆ, ತಮ್ಮನ ನಿಜವಾದ 
ಸಮಾಚಾರವೇನೆಂದು ತಿಳಿಯುವ ಕುತೂಹಲವಾಗಿತ್ತು. ಆತನು ಊರಿಗೆ 
ಬಾರದೆ ಕುಳಿತಲ್ಲಿ ತನ್ನ ನಾದಿನಿ, ನಾದಿನಿಯ. - ಮಕ್ಕಳನ್ನು ತಮ್ಮ.ಮನೆಗೆ 
ಕರಿದೊಯ್ದು ಸಾಕಬೇಕಾಗುತ್ತದಲ್ಲ--ಎಂಬ ಚಿಂತೆ ಅವನದು. 

ಆ ಒಂದು ತಿಂಗಳ ಕಾಲವೆಂಬುದು ಕಾಳೂರಿನ ಭವಿಷ್ಯವನ್ನಷ್ಟೇ ಅಲ್ಲ 
ಯಾವತ್ತು ಜಗತ್ತಿನ ಭವಿಷ್ಯವನ್ನೇ ಬದಲಿಸುವ ದಿನಗಳಾಗುತ್ತವೆಯೆಂದು 
ಯಾರು ಅರಿತಿದ್ದರು? ಮಹಾಯುದ್ದದ ದಳ್ಳುರಿಯು ಎಲ್ಲೆ ಛ್ಲೂ ವಿಸ್ತರಿಸಿತು. 
* ಮ್ಯೂನಿಕ್‌? ಒಪ್ಪಂದವು ಮುರಿಯಿತು. ಪಾಶ್ಚಾತ್ಯ ರಾಷ್ಟ್ರಗಳ ಅಧಃಪತನ 
ಸಿಶ್ಚಯವೆಂದು ತೋರಿತು. ದೂರದ ಭರತಖಂಡದ ಬಾಜಾರಗಳಲ್ಲಿ ವಸ್ತು, 


೧೪೬ ಜಾರುವ ದಾರಿಯಲ್ಲಿ 


ಒಡವೆಗಳು ಒಂದೊಂದಾಗಿ: ಕಣ್ಮರೆಯಾಗತೊಡಗಿದುವು. ಅದರಲ್ಲಿಯೂ. 
ಔಷಧ ಸಾಮಗ್ರಿಗಳು, ನಿತ್ಯ ಜೀವನಕ್ಕೆ ಬೇಕಾದ ಅನೇಕ ವಸ್ತು ಒಡವೆಗಳು 
ಮಂಗಮಾಯವಾಡುವು. ೫% 

ಶಿವಪ್ಪನವರಿಗೂ ಅನ್ನಿಸ ತೊಡಗಿತು... ಇಂಥ ವೇಳೆಯಲ್ಲಿ ತನಗೆ 
ಯಾರಾದರೂ ಒಂದಿಷ್ಟು ಸಾಲಕೊಡುತ್ತಿದ್ದರೆ, ಜನಗಳ ಆಪತ್ತಿಗೆ ನೆರವಾಗ 
ತಕ್ಕ ಕೆಲವಾದರೂ ಔಷಧ ವಸ್ತುಗಳನ್ನು ತರಿಸಿ, ಇಟ್ಟುಕೊಂಡಲ್ಲಿ ಎಷ್ಟು 
ಚೆನ್ನುಗುತಿತ್ತು.ಎಂದು, ಆದರೆ ಬರಿಗೈಯ ತನ್ನ ಹಂಬಲ ವ್ಯರ್ಥವೆಂದು 
ಬಲ್ಲರು. ಹಣದ ಕೊರತೆ ಅವರನ್ನು ಕಾಡುತ್ತಿದ್ದ ಈ ಗಳಿಗೆಯಲ್ಲಿ ಸಾಹೇ 
ಬರ ವಿಚಾರದಲ್ಲಿ ಮನಸ್ಸೋಡುವುದುಂಟು, “ಒಂದು ಶಿಂಗಳ ಮೇಲೆ 
ಅವರ ಮನೆಗೆ ಓಡಾಡಿದ್ದೇನೆ. ತನ್ನಲ್ಲಿರುವ ಔಷಧಗಳನ್ನೂ ದಂಡ ಮಾಡಿ 
ದ್ದೇನೆ. ಆ ಬಗ್ಗೆ ಅವರ ಮಕ್ಕಳಲ್ಲಿ ಯಾರೊಬ್ಬರೂ "ನಿಮ್ಮ ಬಿಲ್‌ ಎಷ್ಟಾ 
ಯಿತು'ಎಂದು ಕೇಳಿದವರಿಲ್ಲ.ಅದನ್ನು ಕೊಟ್ಟಿದ್ದರೆ ಎಷ್ಟು ಲೇಸಿತ್ತು” ಎಂದು 
ತೋರಿತು. ಆದರೆ ಅಲ್ಲೋ! ಮನೆಯನ್ನು ಹಂಚಿಕೊಳ್ಳುವ ಗದ್ದಲ! ಇಂಥ 
ವೇಳೆ ವಾಸಪ್ಪಯ್ಯನವರನ್ನು ಕೇಳೋಣವೇ-ಎಂದು ಯೋಚನೆ ಹೊಳೆದಕಿ, 
ತಾಯಿಯ ಉತ್ತರಕ್ರಿಯೆಗಾಗಿ ಈಗಾಗಲೇ ಕೊಂಡ ಐನೂರು ರೂಪಾಯಿ 
ಸಾಲದ ನೆನಪಾಯಿತು.ಹೀಗೆ ಅವರು ಚಿಂತೆಯಲ್ಲಿದ್ದಾಗ ಒಂದು ದಿನ ಸಾಹೇ 
ಬರ ಕರಿಯ ಮಗಂದಿರಾದ ಆದಮ್‌ ಸಾಹೇಬರೂ, ನೊರ ಸಾಹೇಬರೂ 
ಅವರ ದವಾಖಾನೆಗೆ ಬಂದು ಕುಳಿತರು. ನೊರ ಸಾಹೇಬರು ಸಲುಗೆಯಿಂದ 
“ಡಾಕ್ಟರರೇ, ನೀವು ನಮ್ಮ ಭಾವನವರನ್ನು ಉಳಿಸಲು ತುಂಬ ಮೆಹನತ್ತು 
ಮಾಡಿದಿರಿ. ಆದರೆ ಅಲ್ಲಾನು ನಮ್ಮ ನಸೀಬಿನಲ್ಲೇ ಬರೆಯಲಿಲ್ಲ” ಎಂದು 
ಮಾತಿಂದ ತೊಡಗಿ “ಇವರು ನಮ್ಮ ಅಳಿಯಂದಿರು, ನೋಡಿದ್ದೀರಲ್ಲ. ... 
ಇಷ್ಟರಲ್ಲೇ ನಮ್ಮ ಸುದ್ದಿಯೆಲ್ಲ ನಿಮಗೆ ಸಿಕ್ಕಿರಬೇಕು. ನಮ್ಮ ನಮ್ಮಲ್ಲೇ 
ರಾಜಿಯಿಂದ ಓಸೆಮಾಡಿ ಮುಗಿಸುವ ಪಂಚಾಯತಿಯಾಗಿದೆ” ಎಂದರು. 

“ಯಾವ ಬಾಬಿನಲ್ಲಿ?”ಎಂದು ಕೇಳಿದರು ಶಿವಪ್ಪನವರು.ಅನ್ಯ ಮನಸ್ಕ 
ರಾಗಿದ್ದ ಅವರಿಗೆ ಆ ಪ್ರಸ್ತಾಪದ ತಲೆಬುಡವೇ ಆಗಿರಲಿಲ್ಲ. 

“ನಮ್ಮಭಾವನವರ ಆಸ್ತಿಯ ವಿಚಾರದಲ್ಲಿ ನಾವೆಲ್ಲರು ಕೂಡಿ ಪಂಚಾ 
ತಿಕೆ ಮಾಡಿದ್ದೇವೆ. ನಿಮಗೆ ಅದು ತಿಳಿದಿರಲಾರದು. ಅಂದರೆ ನೀವು ಆ ಕಡೆಗೆ 
ಆಮೇಲೆ ಬಂದೇ ಇಲ್ಲ. ಅಂಗಡಿ, ಬಂಡಸಾಲೆ, ಮನೆ, ಭೂಮಿ, ನಗದು- 


ಜಾರುವ ದಾರಿಯಲ್ಲಿ ೧೪೭ 


ಇದ್ದುದನ್ನೆಲ್ಲ ಹಂಚಿಕೊಂಡು,ಪಾಲುಪಟ್ಟಿಮಾಡಿ ರಾಜಿಯಿಂದತೀರಿಸಿದೆವು. 
ಘಃ ನಮ್ಮ ಅಳಿಯ ಇನ್ನುಮುಂದೆ ಊರಲ್ಲೇ ಇರುವುದೆಂದು ನಿಶ್ಚಯಮಾಡಿ 
ದ್ದಾನೆ. ನಾನು ಅವನಿಗೆ ಹೇಳಿದೆ! (ಕೊಲಂಬೊ ಗಿಲಂಬೊ ಬೇಡ, ಊರ 
ಲ್ಲಿಯೇ ಇರು?-ಎಂದು. ಅವನೂ ಆಗಲಿ- ಎಂದಿದ್ದಾನೆ. ಈ ಅಂಗಡಿಯ 
ಸಾಲು ಅವನ ಹಿಸೆಗೆ ಬರುತ್ತದೆ” ಎಂದು ಪೀಠಿಕೆ ಹಾಕಿದರು. 

“ಹೋ! ಇನ್ನುಮುಂದೆ ಆದಮ್‌ ಸಾಹೇಬರು ನಮ್ಮ ಧನಿಗಳೋ? 
ಬಾಡಿಗೆಯ ಹಣ ನಿಮಗೆ ಮುಟ್ಟಿ ಸಿದರಾಯಿತಲ್ಲ.? ಎಂದು ನಕ್ಕು ನುಡಿದರು 
ಶಿವಪ್ಪನವರು. 

“ಅದೇನು ದೊಡ್ಡ ಮಾತು!” ಎಂದು ಮಾತುಮುಗಿಸಿ, ದವಾಖಾನೆ 
ಮುಚ್ಚುವ ತನಕವೂ ಅಲ್ಲಿಯೇ ಕುಳಿತರು. ಅನಂತರ ಬಂದ ಜನಗಳೆಲ್ಲ 
ಹೋದಮೇಲೆ, ಕುಳಿತ ಕುರ್ಚಿಯನ್ನು ಮಗ್ಗುಲಿಗೆ ಸರಿಸಿ, ಶಿವಪ್ಪನವರನ್ನು 
ಗುಪ್ತಾಲೋಚನೆಗೆ ಕರೆಯುವಂತೆ ಕರೆದು “ಇಗೊಳ್ಳಿ” ಎಂದು ಆದಮ್‌ 
ಸಾಹೇಬರಿಂದ ನೂರು ರೂಪಾಯಿಗಳ ನೋಟನ್ನು ಅವರ ಕೈಮೇಲೆ 
ಹಾಕಿಸಿದರು. “ನಿಮ್ಮ ಮೆಹನತ್ತಿಗೆ ಇದು ಕಡಿಮೆಯೇ! ಆದರೂ ಇರಲಿ, 
ನಿಮ್ಮದು ಬಿಟ್ಟಿ ಸೇವೆ ಆಗಬಾರದಲ್ಲ” ಎಂದರು. 

ಆ ಬೆನ್ನಿಗೆ “ನಿಮ್ಮಿಂದೊಂದು ಉಪಕಾರವಾಗಬೇಕಿತ್ತಲ್ಲ” ಎಂಬ 
ವಿನಂತಿಯೂ ಬಂದಿತು. “ಏನಪ್ಪ” ಎಂದು ಶಿವಪ್ರನವರು ನಿಸ್ಮಯ ತಾಳೆ 
ಖೇಕಾಯಿತು. “ನಿಮಗೆಲ್ಲಾ ಸಂಗತಿಗಳು ತಿಳಿದಿವೆಯೆ:೦ದು ನಮಗೆ ಗೊತ್ತು. 
ನಾವು ಒಂದು ತಪ್ಪು ಕೆಲಸಮಾಡಿದೆವೆಂದು ಈಗ ಗೊತ್ತಾಗಿದೆ. ಯಾರಿಂ 
ದಲೋ ಏನೋ, ಆ ಹಾಳು ಸುದ್ಧಿ ಊರ ಜನಗಳ ಕಿವಿಗೂ ಮುಟ್ಟಿದೆ.” 
ಎಂದು, ಒಂದು ಪುಟ್ಟ ಅರಿವೆಯ ಗೆಂಟನ್ನು ಅವರ ಮೇಜಿನ ಮೇಲಿರಿಸಿ 
“ ನಿಮ್ಮಿಂದಿಷ್ಟು ಉಪಕಾರವಾಗಬೇಕು-ಅದನ್ನು ಅವಳಿಗೆ ಮುಟ್ಟಿಸಬೇಕು. 
ಜನ ಹೇಳುವಮಾತು ಸುಳ್ಳು ಅನ್ನಿಸಬೇಕು” ಅಂದರು. 

“ತಿಳಿಯಿತಲ್ಲ” ಎಂದು ಮತ್ತೂ ಮತ್ತೂ ಅದನ್ನೇ ಹೇಳತೊಡಗಿದರು. 
ಶಿವಪ್ಪನವರಿಗೆ ಗುಲಾಬಿಯ ಮನೆಯಲ್ಲಾದ ಪ್ರಕರಣ ಹೊಳೆದು, ಚಿಂಕಟು 
ವಿನಿಂದ ಇಷ್ಟು ಕೆಲಸವಾಗಿರಬೇಕೆಂದು ತೋರಿ “ಗುಲಾಬಿಯ ಮನೆಯಿಂದ 
ಕೊಂಡು ಹೋದದ್ದೇ?” ಎಂದು ಕೇಳಿದರು. 

“ಹೌದು, ಆ ರಿಕಾರ್ಡು, ಗಿಕಾರ್ಡುಗಳು ನಮ್ಮಲ್ಲಿಗೇ ಸೇಕ. 


೧೪೮ ಜಾರುವ ದಾರಿಯಲ್ಲಿ 


ಅವಳದ್ದಲ್ಲ.ಈ ಚಿನ್ನವನ್ನು ಮಾತ್ರ ತರಬಾರದಿತ್ತು.ನಮ್ಮಿಂದ ಸ್ವಲ್ಪ ಮಗರೂ 
ರಿಯಾಯಿತು. ತಪ್ಪಾಯಿತು. ನೀವು ಅದನ್ನು ಸು ಜಾ ಫಸದಬೀಕು: ಈ 

“ಅದನ್ನು ನೀವೇ ಕೊಂಡುಹೋಗಿ ಕೊಟ್ಟರೆ ಚಂದವಲ್ಲವೆ? ನಾನೇಕೆ 
ಆ ನಡುವೆ?” 

ನಿಮಗೆ ಗೊತ್ತಲ್ಲ ಅವಳು.” 

“ಗೊತ್ತು. ಆದರೂ ನೀನಿದ್ದು ಕೊಡುವುದೇ ಚಂದ. ಜತೆಗೆ ಬೇಕಾ 
ದಶೆ ನಾನೂ ಬರುತ್ತೇನೆ” ಎಂದು ಅನುಮಾನಿಸುತ್ತಿದ್ದ ಅವರನ್ನು ಕರೆದು 
ಕೊಂಡು ಅಲ್ಲಿಗೆ ಹೊರಟರು. “ಕೊಟ್ಟಿಲ್ಲ ಎಂದ ಕಾಲಕ್ಕೆ ನಾನು ಸಾಕ್ಷಿಗೆ 
ಇದ್ದೇನಲ್ಲ” ಎಂದು ಹೇಳುತ್ತ ಮುಂದುವರಿದರು. 

ಮಾವ ನೊರ ಸಾಹೇಬರು ಮಾತ್ರ ಅವರ ಜತೆಗೆ ಹೊರಟರು. ಅಳಿಯ 
ಆದಮ್‌ ಹೋಗುವುದಕ್ಕೆ ಇಷ್ಟಪಡಲಿಲ್ಲ. ಅದರಿಂದಾಗಿ ದೊರಕಿದ್ದೂ ನಷ್ಟ 
ವಾಗಬಾರದೆಂದು ಶಿವಪ್ಪ ನವರು ಅವರೊಬ್ಬರನ್ನೆ € ಕರೆದುಕೊಂಡು ಬಾ 
ಬಿಯಮನೆಗೆ ಹೋದರು. ಅವಳನ್ನು ಕರಿದು ಹೇಳುವುದನ್ನೆ ಲ್ಲ ಹೇಳಿ"ಎಲ್ಲ 
ಸಮನಾ ಗಿದೆಯೇ ನೋಡಿಕೊ?”ಎಂದರು. ಆಕೆ ಗಂಟನ್ನು ಬಿಡಿಸಿ ಸಂತೋಷ 
ಗೊಂಡು “ನಿಮ್ಮ ಉಪಕಾರ ಡಾಕ್ಟ ರಕೀ ಎಂದು ಕುನಯದಂದ ನುಡಿದಳು. 

“ನನ್ನ ಉಪಕಾರವೇನಿಲ್ಲ. ಕಸಿ ತಂದದ್ದು. ಏನೋತಫು ಗ, ಓಕೆ 
ಯಿಂದ ಕೊಂಡುಹೋಗಿದ್ದರು” ಎಂದು ನೂರ ಸಾಹೇಬರನ್ನು ಒಂದಿಷ್ಟು 
ಹೊಗಳಿ, ಅಲ್ಲಿಂದ ಹೊರಟುಹೋದರು. ಅದಕ್ಕೆ ಕಾರಣ ಯಾಕೇ ಇರಲಿ 
ಗುಲಾಬಿಗೆ ಬಂದೊದಗಿದ ಒಂದು ನಷ್ಟವು ಹೀಗೆ ಪರಿಹಾರವಾದ ಬಗ್ಗೆ 
ಶಿವಸ ಶ್ರನವರಿಗೆ ತುಂಬ ಸಂತೋಷವಾ ಜು 

ಮರುದಿನ ಬೆಳಗ್ಗೆ ಗುಲಾಬಿಯು ಡಾಕ್ಟರರನ್ನು ಅರಸಿಕೊಂಡು ಬಂ 
ದಿದ್ದಾಳೆ. ಅವರು ಹಾಸುಗೆಯಿಂದೇಳುವ ಮೊದಲೇ ಬಂದು, ಕಿಟ್ಟಪ್ಪ 
ಮಾಸ್ತರರನ್ನು “ಡಾಕ್ಟರರು ಇಲ್ಲವೆ?” ಎಂದು ಕೇಳಿಯೂ ಆಯಿತು. 

ಅವಳ ಮುಖದ ಮೇಲಿನ ಆತುರ ಕಂಡ ಕಿಟ್ಟಪ್ಪ ಶ್ರನವರು “ಅವರು 
ಮಲಗಿದ್ದಾರಲ್ಲ. ಸ್ವಲ್ಪ ಕುಳಿತುಕೋ. ನಿನಷ್ಟು ಜಂಟಿ ಬಂದೆ? 
ಮಗು ಹುಷಾರಿಲ್ಲವೆ, ನೀನು ಹುಷಾರಿಲ್ಲವೆ?” fy ಕೇಳಿದರು. ಮರು 
ಗಳಿಗೆಗೆ, ಹಾಗೆಂದೂ ಆಕೆ ತನ್ನ ಮನೆಬಿಟ್ಟು ತಮ್ಮ ಮನೆಗೆ ಬಂದವಳಲ್ಲವಲ್ಲ, 
ಎಂಬುದು ಹೊಳೆಯಿತು. ಆಕೆ ಬಂದುದನ್ನು ಕಂಡು ಸೋಜಿಗವೂ ಆಯಿತು, 


ಜಾರುವ ದಾರಿಯಲ್ಲಿ ೧೪೯ 


ಆದುದರಿಂದ ಆಗಷ್ಟೆ ಕಣ್ಣುತೆರೆಯುತ್ತಿರುವ ಮಗನ ಬಳಿಗೆ ಹೋಗಿ *ಶಿವೂ, 
ಯಾರೋ ಬಂದಿದ್ದಾರೆ" ಬಂದು ಹೇಳಿದರು. 

“ಯಾರು? ಬರುತ್ತೇನೆ” ಎಂದು ಶಿವಪ್ಪನವರು ಅವಸರವಾಗಿ ಬಚ್ಚಲ 
ಮನೆಗೆ ಹೋಗಿ ಬಂದಾಗ, ಆಕೆಯನ್ನು ಕಂಡು “ನೀನೇಕೆ ಬಂದೆ? ಮಗು 
ವಿನೇನಾದರೂ..... y ಎಂದು ಪ್ರ ಸಿ ಸಿದರು, 

“ಮಗುವಿಗೇನಾಗಿಲ್ಲ, ಚೆನ್ನಾ ಗಡೆ. ನಿನ್ನೆ ನೀವು ತರಿಸಿಕೊಟ್ಟಿರಲ್ಲ- 
ನನ್ನ ಚಿನ್ನ. ರಾತ್ರೆ ಅದನ್ನಿರಿಸಿಕೊಂಡು ಚ ಕ್ಷಣವೂ ನನಗೆ ನಿದ್ದೆ ಹತ್ತ 
ಲಿಲ್ಲ. ಹಾಳು ಹೆದರಿಕೆಯಿಂದ ಕಂಗಾಲು. ಅದನ್ನು ತಂದಿದ್ದೇನೆ. ನಿಮ್ಮಲ್ಲಿ 
ರಲಿ. ನಾನು ಮನೆಯಲ್ಲೊಬ್ಬಳೇ ಆಗಿರುವಾಗ, ಯಾವ ಧೈರ್ಯದಿಂದ ಅದ 
ನ್ನಿರಿಸಿ ಕೊಳ್ಳು ವುದು? ಒಂದು ಸಾರಿ ಆದ ಹಾಗೆ ಇನ್ನೊಂದು ಸಾರಿಯೂ 
ಆದಕಿ!” ಹು ತಾನು ತಂದ ಆಭರಣಗಳ ಕಟ್ಟನ್ನು ಅವರಿಗೆ ಕೊಡು 
ವುದಕ್ಕೆ ಹೋದಳು. 

“ನಾನದನ್ನು ಎಲ್ಲಿರಿಸಿಕೊಳ್ಳ ಬೇಕೆನ್ನುತ್ತೀಯೂ? ನಮ್ಮ ಮಸೆ ನಿನ್ನ 
ದಕ್ಕಿಂತ ಚಿಕ್ಕದು, ಇಷ್ಟರೊಳಗೆ ಯಾಕೆ ಅವಸರ ಮಾಡಬೇಕಿತ್ತು? ಬೆಳಗು 
ಮೂಡುವುದರೊಳಗಾಗಿ ಓಡಿಬಂದೂ ಆಯಿತು” ಎಂದು ಅದನ್ನು ಕೈಯಲ್ಲಿ 
ಹಿಡಿದುಕೊಂಡು, ಅವರೂ ಯೋಚಿಸುತ್ತ ನಿಂತರು. ಅವಳ ಬೆದರಿಕೆ ಅವರಿ 
ಗರ್ಥವಾಗುತಿತ್ತು. ನ್ನಲ್ಲಷ್ಟು ನಂಬಿಕೆ ಇರಿಸಿದ ಬಗ್ಗೆ ಸಂತೋಷವೂ 
ಆಯಿತು. ತಂದೆಯನ್ನು ಕರೆದರು; ನಡೆದ ಚಿನ್ನದ ಪ್ರಕರಣವನ್ನು ಚುಟುಕಿ 
ನಲ್ಲಿ ಹೇಳಿ ಮುಗಿಸಿದರು. ಅನಂತರ" ಇದನ್ನು ನಾನಾದರೂ ಎಲ್ಲಿ ಇರಿಸಲಿ?” 
ಎಂದು ಕೇಳಿದರು. 

“ಈಗ ಅಷ್ಟೆಲ್ಲ ಸಂಗತಿಯಾಯಿತೋ? ಚಮತ್ಕಾರ ಈ ಲೋಕ! 
ಆ ಚಿನ್ನ ಇರಿ ಸಿಕೊಳ್ಳಬೇಕಾದರೆ ಇರಿಸಿಕೊಳ್ಳುವುದಂತೆ. ಮನೆಯಲ್ಲಿ ನಿನ್ನ 
ಹೆಂಡತಿಯ ಚಿನ್ನವನ್ನು ಇರಿಸಿಕೊಂಡಿಲ್ಲವೆ? ಇದೂ ಬಿದ್ದಿರುತ್ತದೆ ಅದರ 
ಜತೆಯಲ್ಲಿ” ಎಂದರು ಮಾಸ್ತರರು. ಮನಸ್ಸಿನಲ್ಲಿ "ಕದ್ದುಹೋದರೇನುಗತಿ' 
ಎಂಬ ಯೋಚನೆಯೂ ಹೊಳೆಯಿತು. *ಕಳೆದುಗಿಳಿದು ಹೋದರೆ ನಾವು 
ಜವಾಬ್ದಾರರಲ್ಲ” ಎಂಬ ಲೌಕಿಕದ ಎಚ್ಚರವನ್ನೂ ಹೇಳಿದರು, 

ಆಕೆ ಅದಕ್ಕೆ “ಕಳೆದು ಹೋದರೆ ನಾನು ಹೆದರುವುದಿಲ್ಲ. ನಿಮ್ಮದೂ 
ಹೋದೀತ್ಕು ನನ್ನ ದೂ ಹೋದೀತು. ಅಷ್ಟೆ ೇ ಅಲ್ಲವೆ? ನನ್ನ ಮನೆಯಲ್ಲಿದ್ದ ಕೆ 


೧೫೦ ಜಾರುವ ದಾರಿಯಲ್ಲಿ 


ಚಿನ್ನದ ಜತೆಗೆ ನನ್ನ ಜೀವವನ್ನೂ ತೆಗೆದಾರು ಎಂದು ಹೆದರಿ ತಂದೆ” ಎಂದಳು. 

“ಅಂಥ ಹೆದರಿಕೆಯೆ?-ನಿನಗೆ ಮರುಳು” ಎಂದು ಶಿವಪ್ಪನವರು ಅವ 
ಳಿಗೆ ಸಮಾಧಾನ ಹೇಳಿ, ಚಿನ್ನವನ್ನು ಒಳಕ್ಕೆ ಕೊಂಡುಹೋಗುತ್ತ “ಮಗು 
ಚೆನ್ನಾಗಿದೆಯಲ್ಲ” ಎಂದು ಉಪಚರಿಸಿ, ಅವಳನ್ನು ಕಳುಹಿಸಿಕೊಟ್ಟು, ತಮ್ಮ 
ಸ್ನಾನಕ್ಕೆ ಹೋದರು. 


ಅಧ್ಯಾಯ ೬. 

ಎರಡನೆಯ ಮಹಾಯುದ್ಧವು ಪ್ರಾರಂಭವಾಗುತ್ತಲೆ, ಸುದ್ದಿ ಕೇಳಲು 
ಕುತೂಹಲಗೊಳ್ಳು ತಿದ್ದ ಕಿವಿಗಳಿಗೆ ಸಾಕಷ್ಟು ಆಹಾರ ದೊರೆಯತೊಡಗಿತು. 
ಅನೇಕ ಜೀವಿಗಳ ಪಾಲಿಗೆ ಸುದ್ದಿಯಿಂದ ದೊರೆಯುವ ಸಂತೋಷ, ಇನ್ನೇತ 
ರಿಂದಲೂ ಸಿಗಲಾರದು. ಜೀವನದಲ್ಲಿಯ ತಮ್ಮ ಬರಡುತನ, ಆಪೌರುಷ, 
ಅಸೂಯೆ, ವ್ಯಥೆಗಳಿಗೆ ಅದು ತಕ್ಕ ಪರಿಹಾರವನ್ನೊದಗಿಸುತ್ತದೆ. ಯಾವ 
ಊರಲ್ಲಿ ಯಾರು ಬಡಿದಾಡಿದರೂ ಸಾಕಾಗುತ್ತದೆ-ಕನಿ ನಿಮಿರಿಸಿ, ನಾಲಿಗೆ 
ಚಪ್ಪರಿಸು ವುದಕ್ಕೆ. ದೂರದ ಸುದ್ದಿಗಳಿಗೆ ಸನೊಪದ ವಾರ್ತೆಗಳ ಮೋಹಕತೆ 
ಇಲ್ಲ. ಸುದ್ದಿಗೆ ಗುರಿಯಾದ ವ್ಯಕ್ತಿ "ಗಳು ಸಂದರ್ಭಗಳು, ಪರಿಚಿತವಾದಷ್ಟು 
ಸುದ್ದಿಯ ಸನಿ ಹೆಚ್ಚು. ಹಾಳೂರ ಗೆ "ಸಾಹೇಬರ ಮರಣ? ಒಂದು ವಾರಕ್ಕೆ 
ಸಾಕಷ್ಟು ಆಹಾರವನ್ನೂ ದೆಗಿಸಿತ್ತು. ಆವರ ಮಕ್ಕಳ ಖಾಡಾಖಾಡಿ ತಿಂಗಳು, 
ವರ್ಷ ನಡೆದಲ್ಲಿ ಇನ್ನಷ್ಟು ಸಂತೋಷವಾಗುತ್ತಿತ್ತು. ಅವರ ಮಗ ಆದಮ್‌ 
ಬಹು ಪ್ರತಾಪಶಾಲಿ;ಊರಿಗೆ ಹೊಸಬ. ಲಕ್ಷಾಂತರ ರೂಪಾಯಿ ಗಳಿಸಿದ್ದಾನೆ 
-ಎಂದಮೇಲೆ ಪರಿಚಯವಿಲ್ಲದೆಯೂ ಅವನ ಪಕ್ಚವಹಿಸುವವರು ಎಷ್ಟೋ 
ಮಂದಿ, ತಂದೆ ಸಾಯುವ ಮೊದಲೇ ಅಣ್ಣತಮ್ಮಂದಿರು ಕಾದಾಡತೊಡಗಿದರು 
ಎಂದಾಗ-- ಎಷ್ಟು ಹರ್ಷವಾಗಿತ್ತೋ, ಅಷ್ಟು ಹರ್ಷ ಅವರೆಲ್ಲರು ರಾಜಿ 
ಯಾಗಿ, ತಮ್ಮ ವಿವಾದ ಶೀರಿಸಿಕೊಂಡರು- ಎಂದಾಗ ಆಗಲಿಲ್ಲ. ಅವರಲ್ಲಿ 
ಹೂತಿಟ್ಟ ಹಣವಿರಲಿಲ್ಲ ಎಂಬ ಸುದ್ದಿಯನ್ನು ಕೇಳಿದಾಗ, (ಅದು ಇದ್ದರೆ 
ತಮಗೆಸೇ ಸಿಗಲಿ, ಇನ್ನೊಬ್ಬರಿಗೆ ಸಿನಿ) ತೀರ ಸೆ ಶ್ರಯಾದ ಅಡುಗೆಯ 
ಮಟ ಸಿಕ ಳಿಯಿತು. 

ಆನಂತರ ನಾಲ್ಕು ದಿನ ಕಾಲ ಆದಮ್‌ ಸಾಹೇಬರು ಇವತ್ತೋ 
ನಾಳೆಯೋ ಕೊಲಂಬೋನಿಗೆ ಹೋಗುತ್ತಾರೆ ಎಂದು ಸಿರೀಕ್ಷಿಸಿದವರು, 
ಹೋಗದುದನ್ನು ಕಂಡಮೇಲೆ “ಕೊಲಂಬೋವಿನ ಅಂಗಡಿ, ಅರಮನೆಗಳೆಲ್ಲ 
ಬರಿಯ ಸುಳ್ಳೇ. ಅಲ್ಲ, ಮದುವೆಯಾಗಿದೆಯಂತೆ, ಮಕ್ಕಳು ಮರಿಗಳಿದ್ದಾ 
ರಂತೆ. ತಿರುಗಿಹೋಗುವುದಿಲ್ಲವೆಂದರೇನರ್ಥ!” ಎಂದು ಅವರ ಮಡದಿ 
ಮಕ್ಕಳ ಸಲುವಾಗಿ ಮರುಕ ತಾಳುವುದೂ ಒಂದು ತಮಾಷೆ ಷೆಯೇ.ಕಟ್ಟಕಡೆಗೆ 
«ಅಂಥವರಿಗೇನಯ್ಯ? ನಾಲ್ನು ಊರುಗಳಲ್ಲಿ ನಾಲ್ಕು ಹೆಂಡಂದಿರಿರಬಹುದು. 


ಸ 


೧೫೨ ಜಾರುವ ದಾರಿಯಲ್ಲಿ 


ಇಲ್ಲಿಯೂ ಇನ್ನೊಂದು ಮದುವೆಯಾದಾರು. ಅಥವಾ ಕುಲದ ಮರ್ಯಾದೆಗೆ 
ಲೋಪಬಾರದ ಹಾಗೆ, ಯಾರನ್ನಾದರೂ ಕುಮಟಿಯಿಂದಲೋ, ಅಂಕೋಲೆ 
ಯಿಂದಲೋ, ಕಾರವಾರದಿಂದಲೋ ಕೆರಿಸಿಕೊಂಡು,ಬಂಗಲೆಯನ್ನು ಕಟ್ಟಿಸಿ 
ಕೊಟ್ಟಾರು? ಎಂದು ಮರುಕವನ್ನು ಮಕಿತು ಅಪಹಾಸ್ಯಮಾಡಿದರು. ಇನ್ನೂ 
ನಾಲ್ಕುದಿನಗಳು ಕಳೆದ ಮೇಲೆ ನಿಮಗೆ ಕೆಲಸವಿಲ್ಲ, ಕೊಲಂಬೋದಲ್ಲಿ 
ಹೆಂಡತಿ, ಮನೆ, ಅಂಗಡಿ, ಭೂಮಿ ಇರುತ್ತಿದ್ದರೆ ಹೋಗುತ್ತಿರಲಿಲ್ಲವೆ? ಅವೆಲ್ಲ 
ಸೋದರ ಮಾವ ನೊರ ಸಾಹೇಬರು ಹಾಕಿದ ಢಮಾಮಿ. ಅವರು ಈಗಾಗಲೆ 
ಯಲ್ಲಾಪುರದಲ್ಲಿ ಕಾಡಿನ ಕಂಟ್ರಾಕ್ಟು ಹಿಡಿದಿದ್ದಾ ರಂತೆ. ಹ್ಯಾ ಗೂ ಯುದ್ಧ 
ತೊಡಗಿದೆ. ದುಡ್ಡಿದ್ದವರಿಗೆ ಕುಳಿತಲ್ಲಿ ಕಿಫಾಯಕಿಯ ಈ ಸಿಕ್ಕಿ ಯೇ 
ಸಿಗುತ್ತದೆ. ಸರಕಾರದವರಿಗೆ ಒಂದು ಡೆಮ್ಮು ಮರ ಬೇಕಂತೆ. ಅವರು NR 
ಗಲೇ ನಾಲ್ಕು ಲಾರಿಗಳಿಗೆ ಆರ್ಡರು ಕೊಟಿ ಕೈದ್ದಾರಂತೆ. ಕೂಲಿಗೆ ಕೆಲಸ 
ದವರನ್ನು ಹುಡುಕುವುದಕ್ಕೆ ವೆಂಕಟು ತೊಡಗಿಯೂ ಆಯಿತು” ಎಂದೆನ್ನ 
ತೊಡಗಿದರು. 

“ವೆಂಕಟುವೆ?” ಎಂದು ಅವರಲ್ಲೊಬ್ಬನಿಗೆ ವಿಸ್ಮಯ. 

“ಹೌದು, ವೆಂಕಟು ಯಾಕೆ ಆಗಬಾರದು? ಇವತ್ತಿಗೆ ನಮ್ಮೂರಿನ 
ಆಳು ಮಕ್ಕಳಿಗೆ ಅವನ್ನೊಬ್ಬ ಗುರಿಕಾರನಲ್ಲವೆ? ಅವನು ಕೈಯಲ್ಲಿ ಚಿಟಿಕೆ 
ಹೊಡೆದರೆ ಸಾಕು- ನೂರು ಮಂದಿ ಕಾರ್ನಿಯರು ಮೈ ಮೇಲೇ ಬಿದ್ದಾರು.” 

“ಹಾಗಲ್ಲ. ವೆಂಕಟು ಅಣ್ಣಂದಿರ ಪಕ್ಷ ಎಂದು ಕೇಳಿದ್ದೆ. ಕೇರಿಮ್‌ 
ಸಾಹೇಬರಿಗೂ ಅವನಿಗೂ ಅಷ್ಟು ಸ್ನೇಹ. ಅವನು ಎಂದೂ ಆದಮ್‌ ಸಾಹೇ 
ಬರ ಬಾಲವನ್ನು ಓಡಿಯುವವನಲ್ಲ.” ಎಂದು ಆಕ್ಟೇಪಿಸಿದ್ದಕ್ಕೆ "ಹಾಗಿದ್ದರೆ 
ವೆಂಕಟುವಿರಲಾರದು. ಹುಲಿವೇಷ ಹಾಕುವ ಕೊಗ್ಗ ನಿರಬೇಕು” ಎಂಬ 
ತೀರ್ಮಾನಕ್ಕೆ ಬಂದರು. 

ಇತ್ತ ಗುಲಾಬಿಯ ಮನೆಯಲ್ಲಿ ನಡೆದ ಪ್ರಸಂಗದ ಕತೆ ಯಾರ ಕಿನಿಗೂ 
ಬಿದ್ದಿರದು ಎಂದು ಅವಳೂ ತಿಳಿದಿದ್ದಳು, ನೊರ ಸಾಹೇಬರೂ ತಿಳಿದಿದ್ದರು. 
ಆದರೆ ಸಂಗತಿ ನಡೆದು, ಪ್ರಕರಣ ಮುಗಿದು, ಎಲ್ಲವೂ ಥಂಡಿಯಾದ ಎರಡು 
ತಿಂಗಳ ಬಳಿಕ, ಒಬ್ಬರು ಶಿವಪ್ಪ ಡಾಕ್ಟರರ ಹತ್ತಿರವೇ ಬಂದು “ಅಹುದೇ 
ಡಾಕ್ಟರರೇ, ನಿಮ್ಮ ಗುಲಾಬಿ ಮನೆಯ ಚಿನ್ನ ಗಿನ್ನ ಮೊನ್ನೆ ಹೊತ್ತರಂತಲ್ಲ” 
ಎಂದು ಅಂದರು.ಅವರಾಡಿದ'ಮೊದಲ ಮಾತಿನ ಅರ್ಥವು ವಿಪರೀತಕ್ಕಿಟ್ಟೀ 


ಜಾರುವ ದಾರಿಯೆಲ್ಲಿ ೧೫೩ 


ತೆಂದು ತೋರಿ,ಆಡಿದ್ದನ್ನು ಅಳಿಸಲಾರದೆ,ಅದನ್ನು ನಿಷಯಾಂತರಕ್ಕೆ ಒಯ್ಯು 
ವುದು ಲೇಸೆಂದು ತೋರಿ "ಕಡೆಗೆ ನಮ್ಮ ಮದ್ದು ರಾಯರ ಸವಾರಿ ಮುಂಬ 
ಯಿಯಲ್ಲಿ ಕುದುರೆ ಜೂಜಿನಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಕಳೆದು 
ಕೊಂಡುದು ನಿಜವೇ?” ಎಂದು ಇನ್ನಿ ಲ್ಲಿಗೋ ಹೊರಳಿದರು. 
ಅನೇಕ ವೇಳೆ ಔಷಧಕ್ಕೆ ಬಂದವರು, ಮಾತಿಗೆ ಬಂದವರು, ಡಾಕ್ಟರರ 
ಬಂದೆ ಬೆಂಚಿನಲ್ಲಿ ಕುಳಿತು ಈ ತೆರನಾಗಿ ಹರಟಿ ಕೊಚ್ಚುವುದುಂಟು,ಅವರು 
ತಮ್ಮ ಕೆಲಸವನ್ನು ನಡೆಸುವಾಗ ಇವೆರಿಗೆ ಈ ಕೆಲಸ, ಎಷ್ಟೋ ಬಾರಿ 
ಕಂಪೌಂಡರ್‌ ಶೀನಪ್ಪನಿಗೆ ಬುದ್ಧಿಯೇ ಸ್ವಾಧೀನವಿರುವುದಿಲ್ಲ; ತರಬೇತಿ 
ಯೂ ಸಾಲದು. ಮದ್ದುಗಳನ್ನು ಸೇರಿಸುವಾಗ ಒಂದಕ್ಕೊಂದು ಮಾಡು 
ವುದುಂಟು. ತುಸು ಜಾಗ್ರತೆಯಿಂದ ಸೇರಿಸಬೇಕಾದ ಔಷಧಗಳಿದ್ದರೆ ಡಾಕ್ಟ 
ರರು ಶೀನಪ್ಪನ ಕೈಗೆ ಕೊಡುವುದೇ ಇಲ್ಲ. ಅವನ ವಿಷಯದಲ್ಲಿ ಅವರಿಗೆ 
ಹೆಚ್ಚಿನ ನಂಬಿಕೆಯೂ ಇಲ್ಲ. ಇಷ್ಟೇ ಕಾರಣ-ಅವನ ಧ್ಯಾನನೆಲ್ಲ ಔಷಧ, 
ರೋಗಿಗಳ ವಿಚಾರದಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ, ಅರಳೆ ಧಾರಣೆಯ ಅಂಕೆ, 
ಸಂಖ್ಯೆಗಳ ಕಡೆಗೆ ಓಡಾಡುತ್ತಿರುತ್ತದೆ. ಕಾಳೂರಿನ ಜನಗಳ ವಿನೋದ, 
ಉತ್ಸಾಹಗಳಲ್ಲಿ ಅಂಕೆಯ ಮೇಲೆ ಸಟ್ಟಾ ಆಡುವ ಆಟವೂ ದಿನ ದಿನ 
ಬೆಳೆದು ಬರುತ್ತಿದೆ. ಅಂತಹವನ ಕೆಲಸದ ಮೇಲೆ ಶಿವಪ್ಪನವರು ವಿಶ್ವಾಸ 
ಇಡದವರಾಗಿದ್ದಾರೆ. ಬೇರೊಬ್ಬ ಸಿಗುತ್ತಲಿಲ್ಲ. ಅವರ ನಿತ್ಯ ಚಿಂತನೆಗಳಲ್ಲಿ 
"ಒಬ್ಬ ಬುದ್ಧಿ ಸ್ವಾಧೀನವಿರುವ ಕಂಪೌಂಡರು, ಇನ್ನೊಬ್ಬ ಚುರುಕಿನ ಮಿಡ್‌ 
ವೈಫ್‌ ಇಬ್ಬರು ಸಿಕ್ಕಿದ್ದರೆ ನನ್ನ ತಾಪತ್ರಯ ಎಷ್ಟೋ ಕಡಿಮೆಯಾಗು 
ತ್ತಿತ್ತು. ಎಂದಿದೆ. ದೂರದ ನಗರಗಳಿಂದ ತರಬೇತಿಗೊಂಡ ಅಂಥವರನ್ನು 
ಕರಿಯಿಸುವುದಕ್ಕೆ ಅವರ ಬೇಡಿಕೆಗೆ ಸಮನಾದ ವೇತನವನ್ನು ತಮ್ಮಿಂದ 
ಕೊಡುವುದಾಗದೆಂದು ಗೊತ್ತಿತ್ತು. 
ಇಂಥೆಲ್ಲ ಊರಿನ ಸುದ್ದಿಸೂರುಗಳ ಎಡೆಯಲ್ಲಿ ಮಹಾ ಯುದ್ಧದ 
ವಾರ್ತೆಯೂ ಸೇರಿಕೊಂಡು, ಊರ ಜನಕ್ಕೆ ಹೊಟ್ಟಿಗೆ ಆಹಾರ ಕಡಿಮೆ 
ಯಾದರೂ, ಕಿವಿಗೆ ಆಹಾರ ಕಡಿಮೆಯಾಗಲಿಲ್ಲ. ದಿನ ದಿನ ಪತ್ರಿಕೆ ತರಿಸಿ 
ಓದುತ್ತಾರೆ. ಯುದ್ಧದ ಜ್ವರವು ತಮಗೇ ಅಂಟಿದವರಂತೆ, ಕಾವು ಏರಿ ಮಾತ 
ನಾಡುತ್ತಾರೆ. ಮೊದಲಿನ ಎರಡು ವರ್ಷಗಳ ಕಾಲದಲ್ಲಿ ಎಲ್ಲರ ಮನಸ್ಸಿಗೂ 
ಅದೊಂದು" ಕೋಳಿಯ ಅಂಕ'ವೆನಿಸಿತ್ತು. ತಾವು ದೂರದಲ್ಲಿ ಕುಳಿತು, ಲಾಭ 


ಎ೫೪ ಜಾರುವ ದಾರಿಯಲ್ಲಿ 


ನಷ್ಟಗಳ ಹೊಣೆಯಿಲ್ಲದೆ, ಕೇಳಿ, ಸಂತೋಷಗೊಳ್ಳ ಬಹುದಾದ ಪ್ರೇಕ್ಷಕ 
ದರ್ಗಜಿವರು ಎಂಬ ಮನೋಭಾವವು ಮೂಡಿತ್ತು.ಬರಿಯ ಕೆಲವರು ಮಾತ್ರ 
“ಕಬ್ಬಿಣ ಕಾದಿದೆ. .ಕಾದಾಗಲೇ ಬೇಕಾದಂತೆ ಅದನ್ನು ETS 
ಎಂದು ಸಂದರ್ಭಸಾಧನೆಗೆ ತೊಡಗಿದ್ದರು. ಈ ವೇಳೆಯಲ್ಲಿಯೇ ಹಣ ಕೂಡಿ 
ಡುವ ಹೊಂಚಿನಲ್ಲಿ ಮಗ್ನ ರಾಗಿದ್ದ ರು. ಬಹು ಮಟ್ಟಿ ನ ಜನಸಮುದಾಯಕ್ಕೆ 
ಯುದ್ಧ ತಳದು! is ಪಂದ್ಯಾಟವೆನಿಸಿತ್ತು. ಒಟ್ಟ ರ್‌ ಆದರ್ಶ ಕಥಾ 

ಬಕನಾಗಿದ್ದ. ಅವನ(ಬ್ಲಿಟ್ಸ್‌? ಚಕ ಭಾಷೆ ಗೆ ಇದ್ದಿ ಕ್ಕಿದ್ದಂತೆಯೇ ಇಳಿ 
ಯಿತು. ನತ್ತ ಸ ಅ ಔುಗಿನೊ ಲೈನ್‌ 
ಗೋರಿಂಗ್‌, ಗೋಬೆಲ್ಸ್‌ ಎಂಬ ಹಲವಾರು ಹೆಸರುಗಳು ಕಂಠಪಾಠವಾ 
ದುವು. ಇಂಗ್ಲೆಂಡಿನ ಚೆಂಬರ್‌ಲೇನನು ಬಯಲಾಟದ ಹನುಮನಾಯಕ 
ನಾದ, ಸೋತವನಿಲ್ಲರು ಕನಿಕರಕ್ಕೆ ಪಾತ್ರ ರಾಗುವ ಬದಲು ಹಾಸ್ಯಕ್ಕೆ ಗುರಿ 
ಯಾದರು; ಗೆದ್ದವರ ಪ್ರಶಂಸೆ ಗಗಸೆಕ್ಸೇಕತು. ಬಿ ಶ್ರಿಟಿನಿನ ಹಿಂದೆ ಜು 
ಸೇರಬೇಕಾಯಿತು. ಅದರ ಕಾವು ಜನಕ್ಕೆ ಸ್ವಲ್ಪ ದಿನ ಹತ್ತಲಿಲ್ಲ. ಆಗಲೂ 
ಯುದ್ಧ ಲಾಭದಾಯಕ ಅವಕಾಶವೆಂದು ತಿಳಿಯತೊಡೆಗಿದವರು ಕೆಲವೇ 
ಮಂದಿ-ಮೊದಲನೆಯ ಮಹಾಯುದ್ಧದ ನೆನಪಸ್ನಿರಿಸಿಕೊಂಡು ಈಗ ತ್ರಾಣ, 
ಉತ್ಸಾಹವುಳ್ಳ ವರು ಮಾತ್ರ. ಉಳಿದ ರೀತಿಗಳಿಂದ ಜನರು ಸಂತೋಷ ಪಡ 
ಬೇಕಾದುದೇನಿರಲಿಲ್ಲ. ಮನೆ, ಭೂಮಿ, ತೋಟಗಳ ಬೆಲೆಗಳು ಏರುವ 
ಬದಲು ಹಣದ ಬಿಗುನಿನಿಂದ ಇಳಿಯುವುದೇ ಕಾಣುತ್ತಿತ್ತು. 

ಈ ಮುಗ್ಗಟ್ಟಿಗೆ ಬಲಿಯಾದ ಕಾಳೂರಿನ ಪ್ರಥಮ ಮನೆತನವೆಂದಕಿ 
ಶ್ರೀಪತಿರಾಯರದ್ದು. ಸಾಹೇಬರಲ್ಲಿ ಹಿಸೆಯಾಗುವಾಗ, ಆ ಅಣ್ಣ ತಮ್ಮಂದಿರು 
ಕೂಡಿ ಶ್ರೀಪತಿರಾಯರ ಸಾಲವನ್ನು ಉಪಾಯವಾಗಿ ತಮ್ಮನ ಕೊರಳಿಗೆ ಕಟ್ಟಿ 
ದರು. ಊರಲ್ಲಿ ಹುಟ್ಟಿ ಬೆಳೆದ ತಾವು, ಊರವರೊಡನೆ ನಿಷ್ಠುರ ಕಟ್ಟಿಕೊಳ್ಳ 
ಬಾರದೆಂದು ಹಾಗೆಮಾಡಿದಸು. ತಮ್ಮ ಆದಮ್‌, ಕಾಳೂರಿನ ವಿಚಾರದಲ್ಲಿ 
ದಾಕ್ಷಿಣ್ಯಪರನಾಗಬೇಕಿರಲಿಲ್ಲ. ಮನೆಯ ವಿವಾದ ಮುಗಿದು ತಮಗೆ ಹಕ್ಕು 
ಬಂದೊಡನೆಯೆ ಮಾವಂದಿರಾದ ನೂರ ಸಾಹೇಬರನ್ನು ಕಟ್ಟಿಕೊಂಡು 
ಶ್ರೀಪತಿರಾಯರಲ್ಲಿಗೆ ಹೋದರು. ಅವರಿಗೆ ಆದರದ ಸ್ವಾಗತದೊಕಿಯಿತು. 
“ ಬನ್ನಿ, ಒನ್ನಿ ನಮ್ಮ ಸಣ್ಣ ಸಾಹೇಬರು ಈ ವರೆಗೂ ನಮ್ಮಮನೆಗೆ ಬಂದಿಲ್ಲ, 
ಅಲ್ಲವೆ? ಎಂದು ಕರೆದು ಕುಳ್ಳಿರಿಸಿದರು. ಎಳನೀರು ಬಂದಿತು; ತಾಂಬೂಲ 


ಜಾರುವ ಜಾರಿಯಲ್ಲಿ ೧೨೫ 


ಬಂದಿತು. ಅನಂತರ ಸ್ವಪ್ರತಿಸ್ಕೆಗೆ ಸಮ ನಾಗಿ ಮಾತು ತೊಡಗಿತು; “ಪಾಲಿನ 
ವ್ಯವಹಾರ ಎಲ್ಲವೂ ಚಂದವಾಗಿಯೇ ವನಗಿಯಿತಂತಲ? ನಾನು ಕಾಸೀಮ” 
ಸಾಹೇಬರಿಗೂ ನಮ್ಮ ಕರೀಮ್‌ ಸಾಹೇಬರಿಗೂ ಕರಿದು ಹೇಳಿದ್ದೆ ಅಣ್ಣ 
ತಮ್ಮಂದಿರು ನೀವು. ಹೊರಗಿನವರಿಗೆ ಅಸಹ್ಯವಾಗಿ ಕಾಣುವಂತೆ ಜಗಳಾಡು 
ವುದು ಸಮನಲ್ಲ. ಪ್ಟಿದ್ದರೂ ನಿಮ್ಮ ನಿಮ್ಮ ಗುಟ್ಟು ನಿಮ್ಮಲ್ಲೇ ಇರಬೇಕು; 
ನಿಮ್ಮ ವಿವಾದ ಕಾಟ ನತು ತೀರಚೇ ಕು ಎಂ ವದೆ ಹೀ ತಾವು ವಹಿ 
ಸಿರಬಹುದಾದ ಶ್ರಮವನ್ನು ಕುರಿತು ತುಸು ಕೊಚ್ಚಿಕೊಂಡರು. ಅನಂತರ 
ಉಪಚಾರಕ್ಕೆಂದು “ನಿಮ್ಮ ಮಾವ, ನಮ್ಮ ವಿರ ಸಾಹೇಬರು ನಮ್ಮೂರಿಗೆ 
ಬಂದು ಮೂರು ತಿಂಗಳ ಮೇಲಾಯಿತಲ್ಲವೆ? ಪಾಪ! ಅವರ ಊರಲ್ಲಿ ಎಷ್ಟು 
ಳೆಲಸವಿತ್ತೋ, ಏನು ಕತೆಯೋ? ಎಲ್ಲವನ್ನು ಬಿಟ್ಟು ಕಾಳೂರಿಗೆ ಜು 
ದರು. ಅಳಿಯನ ಹಿಸೆಗೆ ಮೋಸವಾಗಬಾರದೆಂದು NESSES 
ಅಷ್ಟು ಹೆದರಿಕೆ ಇರಬೇಕಿರಲಿಲ್ಲ. ಕಾಸೀಮ್‌ ಸಾಹೇಬರಾಗಲಿ, ಕರೀಮ್‌ 
ಸಣೇಬ ಕ ಸಗ ನಮ್ಮಂಥವರು ಹೇಳಿದರೆ ತಪ್ಪಿ ನಡೆಯುವವರಲ್ಲ. 


pi 


ಮುಖ್ಯ ನೋಡಿ, ಮನೆತನದ ಗೌರವ ಉಳಿಸಿಕೊಂಡು 'ಹೋಗಬೇಕಾದದ್ದು 
ದೊಡ್ಡ ಜಸ ಮುಕಾದಮ್‌ ಸಾಹೇಬರಿಂದಕೆ ನಮ್ಮ ಊರಿಗೆ ಅಕ್ಬರ್‌ 


ಬಾದಶೆಹಾ ಇದ್ದಹಾಗಿದ್ದ ರು” ಎಂದು ಬಾಯಿತುಂಬ ಹೊಗಳಿದರು. 
ಇಂತಹ "ಮಾತುಗಳನ್ನು ಕೇಳಿ ಮಾವ ಅಳಿಯಂದಿರಿಬ್ಬ ರಿಗೂ ಹಿಗ್ಗು 

ಉಂಟಾಯಿತು. ಇಬ್ಬರಿಗೂ ಹೊಗಳಿಕೆ ಬೇಕು. ಅದನ್ನು 4 ಆನಂದ 
ವಾಗುವುದೂ ಸರಿಯೆ. ಅಷ್ಟರಿಂದ ಬಂದ ಕೆಲಸವನ್ನು. ಮರೆಯುವಷ್ಟು 
ಹೆಡ್ಡರಲ್ಲ. ತಮ್ಮ ಮಾತಿನಲ್ಲಿ ಮೊರ ಸಾಹೇಬರು ಅಳಿಯನೊಡನೆ «ಹೇಳು, 
ಹೊತ್ತಾಯಿತು, ಹೇಳು” ಅನ್ನುತ್ತಲೇ ಇದ್ದರು. ಶ್ರೀಪತಿ ರಾಯರ ಕಿವಿಗೆ 
ಅದು “ಏಳು, ಹೊತ್ತಾಯಿತು, ಏಳು” ಅಂದಹಾಗೆ ಕೇಳಿಸುತಿತ್ತು. ಆದಮ್‌ 
ಸಾಹೇಬರು ಅಸ್ಟೊಂದು ನಯ ನಾಜೂಕನ್ನು ಬೆಳೆಯಿಸಿದವರಲ್ಲ. ಈ ಎರಡು 
ಮನೆಗಳೊಳಗೆ ಹಿಂದಿನಿಂದಲೂ ನಡೆದು ಬಂದ ಸ್ನೇಹ, ಶಿಷ್ಟಾಚಾರವನ್ನೂ 
ಬಣ್ಲವರಲ್ಲ. ಅವರು ತಾವು ಮರೆತ ಹಳೆಗನ್ನಡವನ್ನು ಹೊಸತಾಗಿ ಮಾಡಿ, 
“ಅದು ನಿಮ್ಮದು ನಮಗೆ ಕೊಡುವುದುಂಟಲ್ಲವೊ, .... ಹಣ, ಇಪ್ಪತ್ತು 
ಸಾವಿರ ಬಾಕಿ, ಆದು ನಮ್ಮ ಪಾಲಿಗೆ ಬಂದಿದೆ. ಆಮೇಲೆ ಬಡ್ಡಿ ಹಣ ಹೆಚ್ಚು 
ವರ್ಷ ಬಾಕಿಯಿದೆ. ಅದೆಲ್ಲಾ ಐವೆಜು ನಮಗೆ ಉಸೂಲಿ ಬರಬೇಕು. ನಮಗೆ 


೧೫೬ ಜಾರುವ ಜಾರಿಯಲ್ಲಿ 


ಗರ್ಜಿ ಉಂಟು.” ಎಂದರು. 

ಶ್ರೀಪತಿರಾಯರು ಆ ಮಾತು ಕೇಳುತ್ತಲೇ ಸ್ತಂಭಿತರಾದರು. ಅವರು 
«ನಮ್ಮ ಸಾಲದ ಹೊರೆಯನ್ನು ನಿಮ್ಮ ಪಾಲಿಗೇನೆ ಹಾಕಿಕೊಳ್ಳಿ? ಎಂದು 
ಕಾಸೀಮ್‌, ಕರೀಮರಿಬ್ಬರನ್ನೂ ಕೇಳಿಕೊಂಡಿದ್ದರು. ಅವರು "ಅದಾಗದು' 
ಎಂದಿಲ್ಲ. "ತಮ್ಮನು ಇತರ ಸಾಲವಹಿಸಿಕೊಳ್ಳು ವುದಾಡಕಿ ಹಾಗೆಮಾಡುವ' 
ಎಂದಿದ್ದರು. ಅದಕ್ಕೆ ವ್ಯತಿರಿಕ್ತವಾಗಿ, ಏನೊಂದೂ ಮರ್ಜಿತಿಳಿಯದ ಆದಮ್‌ 
ಸಾಹೇಬರ ಬಾಯಿಗೇ ತಾವು ತುತ್ತಾಗುತ್ತೇವೆಂದು-ರಾಯರು ತಿಳಿದಿರಲಿಲ್ಲ. 

ಹುಬ್ಬು ಒಂದುಗೂಡಿಸಿ, ಗಲ್ಲಕ್ಕೆ ಕೈಕೊಟ್ಟು, ಯೋಚಿಸಿ, “ಅಡು 
ನಿಮ್ಮ ಪಾಲಿಗೆ ಬಂದಿದೆಯೆ?” ಎಂದು ತಿರುತಿರುಗಿ ವಿಚಾರಿಸುವುದಕೊಳಗೆ, 
ವಿರ ಸಾಹೇಬರು ತಾವು ಅಳಿಯನಿಗಿಂತ ನಾಜೂಕಾಗಿ ಮಾತನಾಡಲು 
ಬಯಸಿ, ಬಾಯ ತಂಬುಲ ಉಗಿಯಲು ಆಚೀಚೆ ಕಣ್ಣು ಹೊರಳಿಸಿ, ಪೀಕ 
ದಾನಿಯನ್ನು ಕಾಣಲಾರದೆ, ಅವಸರದಿಂದ ಅಂಗಳಕ್ಕಿಳಿದು ಹೋಗಿ, ಎದು 
ರಿನ ಕಟ್ಟೆಯ ತೆಂಗಿನಮರದ ಮೇಲೆ ಚಿರ್ರನೆ ತುಪ್ಪಿ, ಮರಕ್ಕೊಂದು ಕೆಂಪು 
ನಾಮ ಹಾಕಿಬಂದರು, ತುಟಿಯ ಆಚೀಚೆ ಇಳಿದ ಕೆಂಪು ಜೊಲ್ಲನ್ನು ಕೈಯಿಂ 
ದ ಸವರಿಕೊಂಡು "ಅಂದಕಿ-ಸಿರಿಪತಿರಾಯರಿ, ಸಂಗತಿ ಮತ್ತೇನಿಲ್ಲ. ನಮ್ಮ 
ಅಳಿಯಂದಿರು ಕೊಲಂಬೊ ಬಿಟ್ಟು ಇಲ್ಲಿ ವ್ಯಾಪಾರ, ಕಂಟ್ರಾಕ್ಟು ಮಾಡುವು 
ದೆಂದು ಮಾಡಿದ್ದಾರೆ. ಯಲ್ಲಾ ಪುರದಲ್ಲಿ ಕಾಡಿನ ಕಂಟ್ರಾಕ್ಟು ಹಿಡಿದಾಯಿತು. 
ದೇವಿಮನೆಯ ಹತ್ತಿರ ಇನ್ನೊಂದು ಹಿಡಿದಾಯಿತು. ಮೊನ್ನೆಯಷ್ಟೇ ಹುಬ್ಬ 
ಳ್ಳಿಗೆ ಹೋಗಿ, ನಾಲ್ಕುಲಾರಿಗಳಿಗೆ ಆರ್ಡರ್‌ ಕೊಟ್ಟು ಬಂದಿದೆ. ಈಗ ನೋಡಿ 
ಯುದ್ಧ ಶುರುವಾದ್ದರಿಂದ ಲಾರಿ ಅಂದರೆ ಹಣ. ದಿನಕ್ಕೆನಾಲ್ಕು ಟ್ರಿಪ್‌ ಹೊಡೆ 
ದರೆ ನಾನ್ನೂರು ರೂಪಾಯಿಯುಂಟು, ಎಂಟು ಹೊಡೆದರೆ ಎಂಟ್ನೂರೇ, 
ಅಲ್ಲದೆ ನೋಡಿ-ಸರಕಾರಿ ಕಂಟ್ರಾಕ್ಟ್‌ ಆದ್ದರಿಂದ ಪೆಟ್ರೋಲು, ಗಿಟ್ರೋಲು 
ಏನೂ ತಕಲೀಫ್‌ ಇಲ್ಲದೆಯೆ ಸಿಗುತ್ತದೆ. ಅದಕ್ಕೆ ಹಣದ ಗರ್ಜಿ ಜೋರಾಗಿ 
ನಿಂತುಬಿಟ್ಟಿದೆ. ಆದ್ದರಿಂದ ನಿಮ್ಮದು ಅಸಲ್ಕು ಬಡ್ಡಿ ಎಷ್ಟಾಗುತ್ತದೆ ನೋಡಿ 
ಇನ್ನೊಂದು ವಾರದಲ್ಲಿ, ತಪ್ಪಿದರೆ ಹದಿನೈದು ದಿನಗಳಲ್ಲಿ ಕೊಟ್ಟರೆ ಮು! 
ಯಿತು. ಹಾಗೆ ನಿಂತ ಮೆಟ್ಟಿಗೆ ಕೊಡಿ ಅನ್ನಲಿಕ್ಕೆ ನಮಗೇನು ಅಖಲಿಲ್ಲವೇ' 


ಹದಿನೈದು ದಿನ ಪುರುಸೊತ್ತಿದೆ” ಎಂದರು. ಆ ಮಾತು ಶ್ರೀಪತಿರಾಯಃ 
ಅಗಿದೆ ೧ನೆ ೩೧ನೇ ಯಿತು. 


ಜಾರುವ ದಾರಿಯಲ್ಲಿ ೧೫೭ 


ಅವರು ಬನನ್ನುವುದಕ್ಕೂ ತೋಚದೆ *ಆ ಮೇಲೆ ನಾನು ಬಂದು 
ಕರೀಮ್‌ ಸಾಹೇಬರನ್ನು ಕಂಡು ಹೇಳುತ್ತೇನೆ” ಎಂದರೆ, ನೊರ ಸಾಹೇಬರು 
“ಅದು ನಮ್ಮ ಅಳಿಯನಿಗೂ ನಿಮಗೂ ಲಗತ್ತು. ಇನ್ನು ಕಾಸೀಮಂದು, 
ಕರೀಮಂದೂ ಯಾವುದೂ ಸಂಬಂಧ ಇಲ್ಲ,..... ನಮ್ಮದು ಅವರದ್ದು 
ನಿಕಾಲೆ ಎಂದು ಅಪ್ಪಣೆ ಕೊಡಿಸಿದರು. ಶ್ರೀಪತಿ ರಾಯರು ಆಡಬೇಕೆಂದಿದ್ದ 
ಮುಂದಿನ ಮಾತುಗಳೆಲ್ಲವು ಅವರ ಗಂಟಲಲ್ಲೇ ಕುಳಿತಿರಬೇಕಾಯಿತು. 
ಬಂದವರು ಹೋದರು; ಕುಳಿತವರು ಯೋಚಿಸತೊಡಗಿದರು. 
ಶ್ರೀಪತಿ ರಾಯರು ಒಮ್ಮೆಗೆ ಬಂದಂಥ ಈ ತಗಾದೆಯನ್ನು ಕುರಿತು 
ಚೋಟು ಗುಟ್ಟಿನಲ್ಲಿ ನ "ಹೋಗದರೀತಿಯಲ್ಲಿ, ಅದನ್ನು ಬಗೆ 
ಹರಿಸುವ ಪ ಪ್ರ ಯತ್ತ ನಡ. ಮೊದಲು ವಕೀಲ ಮಗನಿಗೆ ಜನವನ್ನ ಟ್ಟಿ 
ದರು, ಸತು ಡಿದ ಮಾತುಗಳಿಂದ ಅಣ್ಣ ತಮ್ಮಂದಿರು ಗುಸುಗುಟ್ಟ. 
ತೊದಗಿದರು. “ಬಡ್ಡಿಯೂ ಬಂದಿಲ್ಲ” ಎಂದ, "ಅವರೆ ಮಾತುಗಳನ್ನು Hp: 
ಅವರಿಗೂ ಅನುಮಾನ ಉಂಟಾಯಿತು. ವಾಸ್ತವವಾಗಿ ಶ್ರಿ ಯಂ 
ಬಡ್ಡಿಯನ್ನೇನೋ ಕೊಟ್ಟಿದ್ದರು. ಮುಗುದುಮ್‌ ಸಾಹೇಬರು ಅದಕ್ಕೆ ರಶೀದಿ 
ಕೂಡುವುದಕ್ಕೆ ಎರಡು el ಮರೆತಿದ್ದರು. ಲೆಕ್ಕ ದಲ್ಲಿ ಬರೆದಿದ್ದಾರೆ-ಎಂಬು 
ದರಿಂದ ಇವರೂ ಆ ಬಗ್ಗೆಎಚ್ಚರವನ ನ್ನ್ನ ವಹಿಸಲಿಲ್ಲ. ಶ್ರೀಪತಿರಾಯರು 
ತಾವಾಗಿಯೇ ಕರೀಮ್‌ ಬಾ ಭೇಟಿಗೆ ಹೋದರು, ಮಧ್ಯ ಸ್ಥ ಕೆಗೆ ಬರ 
ಬೇಕೆಂದು ಕೇಳಿಕೊಂಡರು. ಅದು ಪ್ರಯೋಜನವಾಗಲಿಲ್ಲ. ತಂತಮ್ಮ ಳಗೆ 
ಬಂದಿದ್ದ ಕುತ್ತು ಪಾರಾದ ಗಳಿಗೆಯಲ್ಲಪ್ಟೆ, ತಮ್ಮನ ವ್ಯವಹಾರದಲ್ಲಿ ತಾವು 
ಕೈ ಹಾಕಬಾರ ದು-ಎಂದು ಅವರು ನಿರ್ಧರಿಸಿ ಸುಮ್ಮನಾದರು. 
ಶ್ರಿ ೇೀಪತಿರಾಯರ ಮನೆಯವರಿಗೆ ಈ ಮುಖ್ಯಸಾಲವಲ್ಲದೆ ಹದಿನೈದು 
ಸಾವಿರನಳಷ್ಟು ಬೇಕಿ ಸಾಲವೂ ಇತ್ತು. ಮನೆಗೆ ಬಂದ ಮಗ ಚಲಪತಿ ಸಾಲ 
ಮೂಲಗಳೆರಡನ್ನೂ ಸಮನಾದ ಐದು. ಹಿಸೆಮಾಡುವುದೊಳ್ಳೆ ಯದೆಂದ್ಕೂ 
ಮೊದಲಿನಂತೆಯೆ, ಮನೆಯನ್ನು ಛತ್ರವಾಗಿ ನಡೆಯಿಸಿಕೊಂಡು ಹೋದರೆ 
ಶತಮಾನ ಸರಿದರೂ ಸಾಲ ತೀರಲಾರದೆಂದೂ ಬೋಧನೆ ಕೊಟ್ಟಿ. ಮನೆಯ 
ಲ್ಲಿದ್ದ ಅವನ ಇಬ್ಬರು ಚಿಕ್ಕತಂದೆಯರು ಸ್ವತಂತ್ರ ವ್ಯವಹಾರಮಾಡುವುದ 
ನ್ನು ಅವನು ಕಾಣುತ್ತಿದ್ದಾನೆ. ಹೀಗಿರುತ್ತ ತನ್ನ ತಂದೆ ಮನೆಯ ಯಜಮಾ 
ನಿಕೆ ಹೊತ್ತ ತಪ್ಪಿಗೆ, ಎಲ್ಲ ಕಷ್ಟಗಳನ್ನು ಅನುಭವಿಸುವುದು ಸಮನಲ್ಲ ಎಂದು 


೧೬೦ ಜಾರುವ ದಾರಿಯಲ್ಲಿ 


ದರೆ, ದುಡ್ಡಿನ ಮಳೆಯನ್ನು ಕಂಡೇವು ಎಂಬ ಧೈರ್ಯನಿದೆ. ಹೀಗಾಗಿ ಅವ 
ರಿಗೂ ಹಣದ ತಗಾದೆ ಮೇಲಿಂದ ಮೇಲೆ ಬಂದಿರುವಾಗ, ತಮ್ಮ ಸಾಲದ 
ಹಣಕ್ಕೆ ಅವರು ಬಲವಂತ ಮಾಡುವುದು ಸ್ವಾಭಾನಿಕವಾಗಿತ್ತು. ಈ ಅಣ್ಣ 
ತಮ್ಮಂದಿರಲ್ಲೂ ಒಬ್ರೊಬ್ಬನಾಗಿ ಸಾಲವಹಿಸಿಕೊಳ್ಳುವ ಸಾಹಸವಿರಲಿಲ್ಲ. 
ಸಾಲಮೂಲಗಳನ್ನು ಸಮನಾಗಿ ಹಂಚಿಕೊಳ್ಳುವ ಎಂದಕಿ-ಸಾಹೇಬರು ಆ 
ವಿಷಯವನ್ನೇ ಗಮನಿಸದೆ“ನೀವು ಏನೂ ಮಾಡಿಕೊಳ್ಳಿ; ನಮ್ಮಹಣ ಒಂದು 
ಗಂಟಿನಿಂದ ಬರಬೇಕು. ನಮಗೆ ಗರ್ಜು ಬಂದಾಗ ನಿಮ್ಮ ಹಣ ಬಾರದೆ 
ಹೋದರೆ ನಾವು ಮುಲಾಜ್‌ ಇರಿಸಿಕೊಳ್ಳುತ್ತೇವೆಯೇ?” ಎಂದು ಹೇಳ 
ತೊಡಗಿದರು. ಮಾವ, ಅಳಿಯ ಇಬ್ಬರೂ ಆಗಾಗ ಶ್ರೀಪತಿರಾಯರ ಮನೆಗೆ 
ಬರತೊಡಗಿದರು. 

ಊರಿನ ವಾತಾವರಣ ಹೀಗೆ ಚಂಚಲಿಸಿದ್ದ ಕಾಲದಲ್ಲಿಯೇ ಡಾಕ್ಟರ್‌ 
ಶಿವಪ್ಪನವರ ನಿತ್ಯ ಜೀವನದ ಹೋರಾಟವೂ ಸಾಗುತ್ತಿತ್ತು. ಊರ ಗೊಂದಲ 
ಗಳನ್ನು ಕೇಳಿಯೂ ಕೇಳದವರ ಹಾಗೆ ಅವರು ಬದುಕಲೆತ್ಲಿಸಿದ್ದಾರಿ. ಅವ 
ರಿಗೂ ಅವರ ಪಾಲಿನ ಯಣ ಭಾರ ಕಾಡುತ್ತಿದೆ. ರಂಗರಾಯರು ತಾವಾಗಿ 
ಕೊಟ್ಟ ಸಾಲ ಕೇಳದಿದ್ದರೂ, ಇಂದುಮತಿಯಿಂದ ಸ್ಥಿತಿಗತಿಗಳನ್ನು ತಿಳಿದು 
ಕೊಂಡ ಬಳಿಕ್ಕ ಉಳಿದ ಯಣವನ್ನು ಆದಷ್ಟು ಬೇಗ ಸಲಿಸುವುದು ತನ್ನ 
ಕರ್ತವ್ಯ. ಅವರ ಕಷ್ಟಕ್ಕೆ ಒದಗದಂಥ ಹಣ ಆ ಮೇಲೆ ಒದಗಿದರೂ ಒಂದೇ 
ಒದಗದಿದ್ದರೂ ಒಂದೇ-ಎಂದು ತೋರುತ್ತಿದೆ. ಅವರು ಈ ವರೆಗೆ ಸಲಿಸಿದ್ದು 
ಸಾವಿರ ರೂಪಾಯಿಗಳಷ್ಟು. ಸಲಿಸಬೇಕಾದದ್ದು ಇನ್ನೂ ಮೂರು ನಾಲ್ಕರ 
ನ್ಬದೆ. ಅದರ ಜತೆಗೆ... ತಾಯಿಯ ಅಂತ್ಯಕ್ರಿಯೆಗಳಿಗಾಗಿ ತೆಗೆದ ಕಿರಿಯ 
ಸಾಲವಿದೆ. ಈ ಎಲ್ಲ ಚಿಂತೆಗಳು ಕಾಡುತ್ತಿರುವ ವೇಳೆಯಲ್ಲಿ ಅವರಿಗೆ ದೊರೆತ 
ಒಂದೇ ಒಂದು ಸಂತೋಷದ ವಾರ್ತೆಯೆಂದರೆ ಇಂದುಮತಿ ಧಾರವಾಡದಲ್ಲಿ 
ಗಂಡು ಮಗುವನ್ನು ಹಡೆದುದು. ಆ ವೇಳೆಗೆ ಧಾರವಾಡಕ್ಕೊಮ್ಮೆ ಹೋಗಿ 
ಬಂದಿದ್ದರು. ಅಲ್ಲಿ ಮಾವನ ಮನಸ್ಪಮಾಧಾನಕ್ಕಾಗಿಯೂ, ಹೆಂಡತಿಯ 
ಮನಸ್ಸಮಾಧಾನಕ್ಕಾಗಿಯೂ ಎರಡು ದಿನ ಕುಳಿತುಕೊಳ್ಳುವುದಾಗಲಿಲ್ಲ. 
ತಾನಲ್ಲಿ ಕುಳಿತರೆ ತನ್ನನ್ನು ನಂಬಿರುವ ರೋಗಿಗಳ ಗತಿಯೇನು?-- ಗುಡಿ 
ಗಾರರ ರಮಣಿಯ ಮನೆಯಲ್ಲಿ ಅವನ ಕಿರಿಯ ಹುಡುಗನಿಗೆ ಸನ್ನಿಪಾತ. 
ಎಗಡು ವಾರ ಸಂದಿದೆ; ಜ್ವರ ಅತೀವವಾಗಿದೆ. ಇತರ ವಿಕಾರಗಳಿಲ್ಲದಿದ್ದರೂ 


ಜಾರುವ ದಾರಿಯಲ್ಲಿ ೧೬೧ 


ಗಾಬರಿಗೊಳ್ಳುತ್ತಿದ್ದಾರೆ. ಒಂದು ಪಥ್ಚೈಮಾಡಿ ಎಂದಕಿ ಇನ್ನೊಂದು ಮಾಡು 
ತ್ತಾಕಿ. ಊರಿಂದ ಹೊರಡುವಾಗಲೇ “ನಾಳೆ ಸಂಜೆಗೇ ಬರುತ್ತೀರಲ್ಲ; ನೀವು 
ಬಾರದೆ ಹೋದಕಿ ನನ್ನ ಮಗು ಹೋದಂತೆಯೆ! ನಾನು ಜನ್ಮಕ್ಕೆ ಆಸ್ಪತ್ರೆಯ 
ಮದ್ದಿಗೆ ಹೋಗುವವನಲ್ಲ; ಅವರಿಗೆ ಮನುಷ್ಯರ ಗುರುತಿಲ್ಲ” ಎಂದಿದ್ದ. 

ಇನ್ನು ವಾಸಪ್ಪಯ್ಯನವರು ಅವರಿಗೆ ಧನಿಗಳಿದ್ದ ಹಾಗೆ. ಅವರ 
ಮಗಳು ಗರ್ಭಿಣಿಯಾಗಿ ಹೆರಿಗೆಗೆ ಮನೆಗೆ ಬಂದಿದ್ದಾಳೆ. ಅವಳಾಗಿ ಬಂದು 
ದೂ ಅದಲ್ಲ, ತಂದೆಯು ಅವಳೆ ಅನಾರೋಗ್ಯ ವನ್ನು ಕಂಡು ಗಾಬರಿಯಾಗಿ 
ಕರಿಯಿಸಿಕೊಂಡದ್ದು. ನಿಶ್ಶ ಕ್ಷಳಾದ ಅವಳ ಶರೀರಕ್ಕೆ ಕೆಲ್ಸಿಯಮ್‌ ನೊದ 
ಶಾಮದನ್ನು ತುಂಬಿಸಿ, ಯಿ ಸಾಕಾಗಿತ್ತು. Me SE ವಳು: 
ಹೆರಬೇಕು, ಶಿವಪ್ಪನವರು ಮಾವನೊಡನೆ ತಾನು ಅಲ್ಲಿ ಕುಳಿತಿರಲಾರದು 
ದಕ್ಕೆ ಈ ಎಲ್ಲ ಕಾರಣಗಳನ್ನು ಹೇಳಿದರು. ಅದನ್ನು ಕೇಳಿದ ಇಂದುಮತಿ: 
«ಅವರಿಗೇನು? ಅವರ ಮನೆಗೆ. ಮಡಗಾಂವಕರರೇ ಡಾಕ್ಟರರಲ್ಲವೆ?” ಎಂದು 
ವಾದಿಸುತ್ತಾಳೆ. 

“ಮಡಗಾಂವಕರರು ಹೋಗುತ್ತಾರೆ,ನಿಜ. ಇವರಿಗೆ ಅವರಲ್ಲಿ ಹೆಚ್ಚಿನ 
ಅಭಿಮಾನವೂ ಇದೆ. ಆದರೆ ಇದು ಮಗಳ ಹೆರಿಗೆಯ ಪ್ರ ಸಂಗವಾದ 
ದ್ದ ರಿಂದ ವಾಸಪ ಕಯ್ಯ ನವರು ನನ್ನ ನ್ನು ಒತ್ತಾ ಯಿಸುತ್ತಿದ್ದಾ ಕಿ. ಯ 
ವೆಂತಿಲ್ಲ. ಮೊನ್ನೆ ಸ ಕ್ರ ಯೆಗಳಿಗೆ ಅವರಿಂದಲೇ ಐನೂರು ರೂಪಾಯಿ: 

ಸಾಲ ಪಡೆದದ್ದಲ್ಲವೇ. 3 

“ಮಾಧವಗೆ ಕೊಟ್ಟ ಹಣ ಸಿಗಲೇ ಇಲ್ಲ ಅಲ್ಲವೆ?” 

“ಅದು ಬಂದೀತೆಂಬ ಯೋಚನೆಯೇ ಬೇಡೆ.” ಎಂದು ಹೇಳಿಮುಗಿಸ 
ಲಾರದೆ, ಮಾಧವ ಮುಂಬಯಿಗೆ ಹೋಗಿ ಹಣ ಕಳೆದುಕೊಂಡದ್ದು, ಅಲ್ಲಿಂದ 
ಊರಿಗೆ ಬಾರದಿದ್ದದ್ದು-ಎಲ್ಲವನ್ನೂ ಹೇಳಿ, ಮಡದಿಗೆ ತಮ್ಮ ಚಿಂತೆಯ 'ಭಾಗ 
ವನ್ನು ಅರ್ಪಿಸಿ, ಸಕಾಲದಲ್ಲಿ ಮರಳಿದರು. ಊರಿಗೆ ಬಂದ ಮೇಲೆ ತಿರುಗಿ 
ದುಡಿಮೆಗೆ ಆರಂಭ. ಬಿಡುವೆಂದರೆ ಬಯಸಿದರೂ ಸಿಗಲಾರದು. ಗುಡಿಗಾರ 
ರಮಣಿಯ ಮಗ ಸನ್ನಿ ಫಾತದಿಂದ ಪಾರಾದ. ರಮಣಿ ಶಿವಪ ರೈನವರಲ್ಲಿರಿಸಿದ 
ಶ್ರದ್ಧೆ ಸಾರಾ ವಾಜಿ, ಹತ್ತು ಸಾರಿಗಿಂತ ಹೆಚ್ಚಾಗಿ ಸ ಬಂದುದಕ್ಕೆ, 
ತೊಟ್ಟ ಮಡ್ಡಿಗೆ- ಒಟ್ಟು ಸಂ ಪಾದನೆ ಇಪ್ಪತ್ತು ರೂಪಾಯಿಗಳು, ಆತ ಹೇಳಿ 
ಕೇಳಿ "ಗುಡಿಗಾರ. ಅವನ ಕಸುಬಿಗೆ ಗಿರಾಕಿ ಇದ್ದರಲ್ಲವೆ ಇಂದು ಆತ ವೈದ್ಯ 


೧೬೨ ಜಾರುವ ದಾರಿಯಲ್ಲಿ 


ರಿಗೆ ದಂಡ ತೆರೆವುದು! ಬಾಸಿಗ-ಮಾಢಗರೂ ಬೆಲೆಯಿಲ್ಲ; ಮರದ ಕಡೆ 
ಗೋಲು,ಕೊಳವೆಗಳನ್ನು ಮಾಡಿದರೂ ಬೆಲೆಯಿಲ್ಲ. 

ವಾಸಪ್ಪಯ್ಯನವರ ಮಗಳ ಹೆರಿಗೆಯ ಕಾಲದಲ್ಲಿಯೂ ಶಿವಪ್ಪನವರು 
ಇದ್ದುದು ಸಾರ್ಥಕವಾಯಿತು. ಗರ್ಭಕೋಶದಲ್ಲಿ ಮಗುವು ತಿರುವಿ ಬಿದ್ದು, 
ಡಾಕ್ಟರರ ಕೈಚಲಾಕಿಯನ್ನು ತೂಗುವುದಕ್ಕೆಂದೇನೆ ಅದು ಕಾಯುತ್ತಿತ್ತು. 
ಅಲ್ಲಿಗೆ ಶಿವಪ್ಪ ನವರೇ ಹೋದದ್ದು, ಅವರಿಂದಲೇ ಜೀವ ಉಳಿದದ್ದು. ಊರ 
ವರ "ಕೈಗುಣ ಒಳ್ಳೆಯದೆಂಬ' ಮಾತೂ ಸಾರ್ಥಕವಾದನ್ನು. ಆದರಲ್ಲಿಯೂ 
ಒಂದು ವಿಚಾರನಿದೆ-ಜನರು ಹೀಗೆ “ಕೈಗುಣ ಚೆನ್ನಾಗಿದೆ” ಅನ್ನುತ್ತಾರೆಯೇ 
ಹೊರತು, “ಡಾಕ್ಟರರು ಬುದ್ದಿವಂತರು” ಎನ್ನುವ ಆಭ್ಯಾಸವನ್ನೇ ಮಾಡಿಲ್ಲ. 
ವಿಧಿಯ ವಿಲಾಸವನ್ನು, ಗ್ರಹಗಳ ಗತಿಯನ್ನು, ಕರ್ಮಫಲವನ್ನು, ಹೊರಟ, 
ಬಂದ, ಮಾಡಿದ ಗಳಿಗೆಯನ್ನು ನಂಬುವವರ ಊರಲ್ಲಿ “ನಾನಸ್ಸ ಎಂಥವ 
ನಿದ್ದರೂ ಆದೀತು” ಎಂದು ಶಿವಪ್ರನವರ ಅಭಿಮಾನವು ಕೆಲವೊಮ್ಮೆ 
ಹೇಳುವುದುಂಟು.ಇನ್ನೊಂದು ಗಳಿಗೆಗೆ ಅವರಿಗೇನೆ ಸಮಾಧಾನವಾಗುತ್ತದೆ- 
“ನಿಜ, ಅನೇಕರು ಬದುಕುವುದು ತಂತಮ್ಮ ಅದೃಷ್ಟದಂದಲೇ; ನನ್ನ ಮದ್ದಿ 
ನಿಂದಲ್ಲ. ಆದರೆ ಕೆಲವು ಸಾರಿ ಸಮಯಕ್ಕೆ ಸಹಾಯ ಮಾಡದೆ, ಬೇಕಾದ 
ಮದ್ದಿಲ್ಲದೆಯೆ, ಸಾಯುವುದನ್ನು ಕಂಡರೆ, ಹಾಗೆ ಸಾಯುವವರೂ ಉಳಿಯು 
ವುದನ್ನು ಕಂಡರಿ-ಸಟ್ಟ ಶ್ರಮ ಸಾರ್ಥ ಕವಾಯಿತು ಎಂದೆನಿಸುತ್ತದೆ. ಆದರೆ 
ಜನರ ಪಾಲಿಗೆ ಎಲ್ಲವೂ ಒಂದೇ. ಗುಣವಾಗದ್ದು ದುರ್ದೈವ; ಗುಣವಾದದ್ದು 
ಕೈಗುಣ... ..ತೀರ ಬುದ್ಧಿಯಿಲ್ಲದವುಗಳು!” ಎಂದುಕೊಳ್ಳುತ್ತಾರೆ. 

ನಿಜಕ್ಕೂ ಶಿವಪ್ರನವರಲ್ಲಿಗೆ ಬರುವ ಹಲವಾರು ಬಡಪಾಯಿಗಳನ್ನು 
ಕಂಡರಿ ಈ ಬಗೆಯ ಯಾವ ತೆರನಾದ ಅನುಮಾನಕ್ಕೂ ಅವಕಾಶವಿದೆ. 
ದಾರಿದ್ರ್ಯ, ಅಜ್ಞಾನಗಳ ವಿಶೇಷ ಪಾಕದಿಂದ ಸೃಷ್ಟಿಗೊಂಡ ಜನವರ್ಗವೆನ್ನ 
ಬೇಕಾಗುತ್ತದೆ. ಒಬ್ಬೊಬ್ಬರ ಗೋಳು ಒಂದೊಂದು ತೆರನದು. ಒಂದು ದಿನ 
ಶಿವಪ್ಪನವರಲ್ಲಿಗೆ ಆರು ಹರದಾರಿ ದೂರದಿಂದ ರೈತನೊಬ್ಬ ನಡೆದು ಬಂದ. 
ಅವನು ತನ್ನ ಊರಿನ ಮಟ್ಟಿಗೆ ಸಾಕಷ್ಟು ಅನುಕೂಲವಂತ; ಬುದ್ಧಿವಂತನೆ 
ನಿಸಿಕೊಂಡವನೇ, ಹಳ್ಳಿಯ ಶಾಲೆಯೊಂದರಲ್ಲಿ ತನ್ನ ಚಿಕ್ಕಂದಿನಲ್ಲಿ ನಾಲ್ಕ 
ಕ್ಷರ ಓದಿ ಮುಗಿಸಿದವನು. ಅವನ ಹೆಸರು ಗೋವಿಂದ ನಾಯಕನೆಂದು. 
ಸಾಹ 9೧ದವನೇ. ದವಾಖಾನೆಯಲ್ಲಿ ಶಿವಪ್ರನವರನ್ನು ಭೇಟಿಯಾದ; 


ಜಾರುವ ದಾರಿಯಲ್ಲಿ ೧೬ಕ್ನಿ 


* ನಮಸ್ಕಾರ, ಒಡೆಯ” ಎಂದ, ಪ್ರತಿವಂದನೆ ದೊರೆಯುವದರೂಳಗಾಗಿ 
“ನನ್ನ ಮನೆ ಚಂದಾವರವಾಯಿತು. ಆರು ಹರದಾರಿ ದೂರ, ನಡೆದು ನನ್ನ 
ಕಾಲೆಲ್ಲ ಸಿಂಬಿಯಾಯಿತು..... ” ಎಂದು ಪುರಾಣ ತೊಡಗಿಯೇ ಬಿಟ್ಟ. 
“ಇನ್ನೊಬ್ಬರೊಡಕನೆ ಮಾತನಾಡುತಿದ್ದಾಕಿ; ತಾನು ತುಸು ತಡೆಯಬೇಕು? 
ಎಂಬದು ಅವನಿಗೆ ತಿಳಿದಿಲ್ಲ; ಅವನದೇ ಅವನಿಗೆ, 

“ಅಯ್ಯಾ, ನನ್ನ ಗಂಡು (ಮಗ) ನೋಡಿ; ಮಾವಿನ ಮರ ಹತ್ತಿ ಬಿದ್ದ 
ಒಂದು ದಿವಸ-ಯಾವಾಗ ಎಂದು ಹೇಳುತ್ತೀನಿ...” ಎಂದು ಬೆರಳು ಎಣಿಕೆ 
ಹಾಕಿ "ಸಮ ಮೂರು ವರ್ಷವಾಯಿತು. ಮೊನ್ನೆ ಆಸಾದಿಗೆ ಮೂರು ಕಳೆ 
ಯಿತು. ಆಗ ಬಿದ್ದ ಪೆಟ್ಟಿಗೆ ನೆಶ್ತಿಯಲ್ಲಿ ಗಾಯವಾಗಿ, ರಕ್ತ ಹೆಪ್ಪುಗಟ್ಟಿ ಒಳಕ್ಕೆ 
ಹೀರಿಹೋಯಿತು. ಆ ಹೆಪ್ಪುಗಟ್ಟಿ ದ ನೆತ್ತರು ಈಗ ಬರಲಿಕ್ಕೆ ಸುರುವಾಗಿದೆ 
ಕೋಡಿ” ಎಂದ. 

ಕೊನೆಯ ಮಾತು ಡಾಕ್ಟರರ ಶಿವಿಗೆ ಬಿದ್ದು ಏನೇನು?” ಎಂದು ದಿಗಿ 
ಲಾಗಿಯೇ ಕೆ 
ತಿರುಗಿ ಕಥಾನಕವನ್ನು ಮೊದಲಿನಿಂದಲೇ ತೊಡಗಿದ. ಅಲ್ಲಿಂದ ಸದ್ಯದ 
ಸ್ಥಿತಿಯನ್ನು ಬಣ್ಣಿಸಿದ. “ ಈಗ ನೋಡಿ, ಹೊಟ್ಟೆನೋದು ಎಂದರೆ ತಡೆಯು 
ವುದಕ್ಕಾಗುವುದಿ ಲ್ಲ. ತಿಂಗಳೊಂದಾಯಿತು-ನನ್ನ ಗಂಡು ಬಚ್ಚಿ ,ಒಣಗಿ, ಕಡ್ಡಿ 


ಲ 
ಇದರು, 


a 
ಯಾಗಿ ಕಂಗಾಲು. ದಿನಕ್ಕೆ ಹತ್ತುಸಾರಿ ಹೊರಗೆ ಹೋದರೂ ಒಂದು ಸಾರಿ 


ಸಮನಾದ ಪಾಯಿಖಾನೆಯಿಲ್ಲ.ಬರಿಯ ನೆತ್ತರು, ಮತ್ತು ಸಿಂಬಳ, ಹಾಗೆಂದು 
ಏನೇನೂ ಹೊಟ್ಟಿಗೆ ತಿನ್ನುವುದಿಲ್ಲ. ಒತ್ತಾಯಕ್ಕಿಷ್ಟು ಅನ್ನ ಹಾಲು ಕೊಡು 
ತಿದ್ದೇವೆ. ಅದೂ ಎಷ್ಟೆನ್ನುತ್ತೀರಿ? ಎರಡು ಅಡಿಕೆ ಗಾತ್ರದಷ್ಟು? ಎಂದು 
ಡಾಕ್ಟರರಿಗೆ ಆಮಶಂಕೆಯ ಸಂಪೂರ್ಣ ಚಿತ್ರವನ್ನು ಬಣ್ಣಿಸಿದ. ಶಿವಪ್ಪ 
ನವರು ಅವನ ಮಾತನ್ನೆಲ್ಲ ಕೇಳಿದರು. ಈ ಕಥೆಯನ್ನು ಕೇಳಿದ ಕಂಪೌಂಡರ್‌ 
ಶೀನಪ್ಪ ಒಳೆಗಿಂದ ಕತ್ತೆಕಿರುಬನಂತೆ ನಕ್ಕ. ಡಾಕ್ಟರರು ತಮ್ಮ ನಗುವನ್ನು 
ತಡೆಯಲಾರದೆ, ಸೀನು ಬರುವ ನೆವದಿಂದ ಮುಖಕ್ಕೆ ಅರಿವೆ ಓಡಿದು, ಹೊರ 
ಜಗುಲಿಗೆ ಬಂದು, ಎರಡು ನಿಮಿಷಕಾಲ ಸ್ವರಹೊರಡಿಸದೆ ನಕ್ಕರು. ಅನಂತರ 
ಕುರ್ಚಿಯಲ್ಲಿ ಬಂದು ಸ್ಥಾಪಿತರಾಗಿ «ಈಗ ಹಾಗೊಂದು ಕತೆಯಿದೆಯೇ?” 
ಬಂದು ಕೇಳಿದರು, 

“ನಾನು ತಮಾಷೆಗನ್ನುತ್ತೇನೆಯೆ?” ಎಂದ ಗೋವಿಂದ. ಆತನ ತಲೆ 


೧೬೪ ಜಾರುನ ದಾರಿಯಲ್ಲಿ 


ಯಲ್ಲಿ-ಮೂರು ವರ್ಷಗಳ ಹಿಂದೆ ನೆತ್ತಿಯೊಡೆದು, ಹೆಪ್ಪುಗಟ್ಟಿದ ರಕ್ತವು ಈ 
ಬೇನೆಗೆ ಕಾರಣವಾಗಿದೆ; ಆ ರಕ್ತವೇ ಇಂದು ಆಮವಾಗಿ ಬರುತ್ತಿದೆ ಎಂಬ 
ನಂಬಿಕೆ ಮೂಡಿತ್ತು. ಅದನ್ನು ಕಳೆಯುವವರು ಯಾರು? 

“ತಮಾಷೆ ಅಂದಾಕಿಯೆ ಯಾರಾದರು? ನಾನು ಹೇಳುವುದನ್ನು ಕೇಳು 
ಮೊದಲು- ಅವನಿಗೆ ಆಮಶಂಕೆ ನಾನು ಹೇಳುವ ಹಾಗೆ ಮದ್ದು ಮಾಡು 
ನುದಾದಕಿ ಮದ್ದು ಕೊಡುವ” ಎಂದು ಅವನಿಗೆ ಸಂಗತಿಯನ್ನು.-ವಿವರಿಸಿದರು, 

“ನಿಮ್ಮ ಕೈಗುಣ ಒಳ್ಳೆಯದೆಂದು ಕಂಡವರಿಲ್ಲ ಹೇಳುತ್ತಾರೆ. ನಿಮ್ಮಿಂ 
ದೊಂದು ಥಟ್ಟನೆ ಇಂಜಶನ್‌ ಕೊಡಿಸಿದರೆ ಆಗಬಹುದೆಂದು ಹೇಳಿದ್ದಾರೆ. 
ಹಾಗೆ, ಕೇಳಿದವನೇ ಶಿರ್ಶಿಯ ಅಮ್ಮನವರಿಗೆ ಒಂದು ಹರಕೆ ಹೇಳಿಕೊಂಡು 
ಇಲ್ಲಿಯ ವರೆಗೆ ನೆಟ್ಟಗೆ ಓಡಿಬಂದಿದ್ದೇನೆ” 

“ಮಗುವನ್ನು ಕರಿತಂದಿದ್ದೀಯಾ?? 

“ಹ್ಯಾಗೆ ತರುವುದು ಒಡೆಯ? ಎಲುಬು ಚರ್ಮವಾಗಿದೆ ಅದು. 
ಹಾಸುಗೆಯಿಂದ ಎತ್ತಿದಕಿ ಕೈಯಲ್ಲಿ ಹಿಸಿದುಹೋದೀತು ಎಂಬ ಹಾಗಿದೆ.” 

* ಹಾಗಿದ್ದರೆ ನಾನು ಇಂಜಕ್ಷನ್‌ ಕೊಡುವುದು ಯಾರಿಗೆ? ನಾನೇ 
ಅಲ್ಲಿಗೆ ಬರಬೇಕೆ? ಎಷ್ಟ ದೂರ? ಗಾಡಿ ಹೋಗುವ ದಾರಿಯೇ; ಸೈಕಲ್‌ 
ಹೋಗುವ ದಾರಿಯೇ?” 

“ಚಂದಾವರಕ್ಕೊ? ಹಾಗೆ ಹೋಗದೆ ಏನು? ಬೇಸಿಗೆಯಲ್ಲಿ ಗಾಡಿ 
ಗಳು ಸರಾಸರಿ ತಿರುಗಾಡುತ್ತದೆ.” 

4 ಫಗ?” 

“ಈಗ ಬಂದೆನಲ್ಲ ನಡೆಡು-ಬೆಳೆಗಿನ ಜಾವಕ್ಕೆ ಹೊರಟಿದ್ದೆ. ಬರುವಾಗ 
ಇಷ್ಟು ಹೊತ್ತಾಯಿತು.” 

ಆತನನ್ನು ತೀರ ಹೆಚ್ಚಿಗೆ ಮಾತನಾಡಿಸಿದರೆ ಇನ್ನಷ್ಟು ತಲೆ ಕರಡಾ 
ದೀತೆಂದು, ಅವನಿಗೆ ಬೇಕಾದ ಮದ್ದಿನ ಮಿಶ್ರಣವನ್ನು ತಯಾರಿಸಲು ಹೇಳಿ 
ದರು, ಅದು ತಯಾರಾದ ಮೇಲೆ, ಅವನನ್ನು ಕರಿದು ಚಿಕಿತ್ಸೆ, ಪಥ್ಯಗಳ 
ಕ್ರಮಗಳನ್ನು ಹೇಳಿ, ಅದನ್ನು ಅವನಿಂದ ಉರುಹಾಕಿಸಿ "ಇನ್ನೆರಡು ದಿನ 
ಗಳಲ್ಲಿ ಬಾ' ಎಂದು ಕೊಟ್ಟರು. 

“ಎರಡು ದಿನದಲ್ಲಿ ಗುಣವಾದೀತಲ್ಲ, ಒಡೆಯ?” ಎಂದು ಕೇಳಿದ. 

“ನಾಲ್ಕಾರು ದಿವಸ ಹಿಡಿದೀತು, ಅದು ತೊಡಗಿಯೇ ತಿಂಗಳಾಯಿತು 


ಜಾರುನ ದಾರಿಯಲ್ಲಿ ೧೬೫ 


ಅನ್ನುತ್ತೀಯಾ. ನಾಲ್ಕು ದಿನ ಹೋದೀತು, ವಾರವೂ ಹೋದೀತು.” 

“ಮದ್ದು ಕೊಟ್ಟರೆ ಠಮ್ಮನೆ ನಿಂತು ಹೋಗುತ್ತದೆ-- ಎಂದರು ನಮ್ಮ 
ಊರವರು ಯಾರೋ, ಅಂಥ ಮದ್ದು ಉಂಟಂತೆ. ಇಂಜಶನ್‌ ಅಂತೆ- ಅದರ 
ಹೆಸರು.” 

ಆ ಮಹಾನುಭಾವನಿಗೆ ಖಾತ್ರಿಯಾಗಲು ಇನ್ನೊಬ್ಬನಿಗೆ ಇಂಜೆಕ್ಷನ್‌ 
ಕೊಡುವ ದೃಶ್ಯವನ್ನು ತೋರಿಸಿ, "ಅದಕ್ಕೆ ಒಂದೋ, ನಾನು ಅಲ್ಲಿಗೆ ಹೋಗ 
ಬೇಕು; ಇಲ್ಲವೇ' ಅವನು ಇಲ್ಲಿಗೆ ಬರಬೇಕು” ಎಂದರು, ಗೋವಿಂದನ 
ಪೀಡೆಯು ಅಲ್ಲಿಂದ ತೊಲಗುವುದಕ್ಕೆ ಮತ್ತು ಸಮಯ ಹೋಯಿತು.ಅಂತಹ 
ಸಾಮ್ರಾಜ್ಯದಲ್ಲಿ ಶಿವಪ್ಪ ಡಾಕ್ಟರರು ಕೇವಲ ಕೈಗುಣದ ವ್ಯಕ್ತಿಯಾದುದ 
ರಲ್ಲಿ ಆಶ್ಚರ್ಯವಿಲ್ಲ. 

ಈಗ ಮನೆಗೆ ಹೋದಾಗಲೆಲ್ಲ, ಇಂದುಮತಿಯು ಇಲ್ಲದ್ದರಿಂದ, ತಂದೆ 
ಮಕ್ಕಳು ತಾಸು ಅರ್ಧ ತಾಸು ಊರಿನ ಸಮಾಚಾರವನ್ನು ಕುರಿತು ಮಾತ 
ನಾಡುತ್ತಿರುತ್ತಾರೆ. ಕಿಟ್ಟಪ್ಪ ಮಾಸ್ತರರಿಗೆ ಬೇಕಾದಷ್ಟು ಸುದ್ದಿಗಳು ದೊರೆ 
ಯುತ್ತವೆ. ವಾಸಪ್ರಯ್ಯನವರ ಅಂಗಡಿಯೆಂಬುದು ಜವುಳಿಮಳಿಗೆಯಾದಂತೆ 
ಸುದ್ದಿಗಳಿಗೂ ಮಳಿಗೆಯೇ. ಕಿಟ್ಟಿಪ್ಪನವರು ಅಲ್ಲಿ ಬರವಣಿಗೆಯ ಮಂಚದ 
ಮುಂದೆ ಕುಳಿತು, ಲೇಖನಿ ಹಿಡಿದರೆಂದಕೆ ಎದುರಿಗೇನೆ ನಡೆಯುವ ಹರಟಿ 
ಗಳನ್ನು ಕೇಳುವುದಕ್ಕಾಗುತ್ತದೆ. ಅಂತಹ ವಾರ್ತೆಗಳಲ್ಲಿ ತೀರ ಇತ್ತೀಚೆಗಿನ 
ಸಮಾಚಾರವನ್ನು ವಾಸಪ್ಪಯ್ಯನವರೇ ಹೇಳಿದರು; “ಸುಮಾರು ನಾನ್ನೂರು 
ಮುಡಿ ಹುಟ್ಟುವಳಿಯಾಗುತ್ತದೆ. ನಾನೇ ಕೊಳ್ಳ ಬೇಕೆಂದು ಅವರ ಒತ್ತಾಯ 
ಬಂದಿದೆ” ಎಂದರು. 

“ಯಾರ ಆಸ್ತಿ?” 

“ಶ್ರೀಪತಿರಾಯರ ಮನೆಯದು.” 

“ಹಾಗೇನೋಸುದ್ದಿ ಇತ್ತು. ಸಾಲಕ್ಕಾಗಿ ಮಾರುತ್ತಾರಂತೆ. ಆದಕೆ ಈ 
ಸಮಯದಲ್ಲಿ ಒಳ್ಳೆಯ ಬೆಲೆ ಸಿಗುವುದು ಕಷ್ಟವಲ್ಲವೆ?” ಎಂದು ಶಿವಪ್ಪ 
ನವರು ತಂದೆಯೊಡನೆ ಆ ವ್ಯವಹಾರವನ್ನು ಕುರಿತು ಮಾತನಾಡಿದರು. 
ಅನಂತರ ಕುತೂಹಲದಿಂದ “ಅಪ್ಪಾ, ನಮ್ಮ ಭೂಮಿಯನ್ನು ಮಾರಿದರೆ 
ಎಷ್ಟು ಹಣ ಬಂದೀತು?” ಎಂದು ಕೇಳಿದರು. 

*ಏನು ನಿನ್ನ ಯೋಚನೆ?” ಎಂದರು ಮಾಸ್ತರರು. 


೧೬೬ ಜಾರುವ ದಾರಿಯಲ್ಲಿ 


“ಬರಿದೆ ಕೇಳಿದೆ. ಅದರಿಂದ ನಮಗೆ ಬರುವುದು ನಾಲ್ವತ್ತು ಮುಡಿ 
ಚಿಲ್ಲರೆ. ಬರಬೇಕಾದುದು ಐವತ್ತು. ನಾವು ಅದನ್ನು ಸಾಗುವಳಿ ಮಾಡು- 
ವುದೂ ಸಾಧ್ಯ ವಿಲ್ಲ. ಗೇಣಿಗೆ ಕೊಟ್ಟ ಕಿಗೇಣಿಯೂ ಗಾಜಾ ಗಿ ಬರು. 
ವುದಿಲ್ಲ. ಒಳ್ಳ ಯ ಬೆಲೆ ಬರುವ ಹಾಗಿದ್ದರೆ ಮಾರಾಟಮಾಡಿದರೇನು?? 

"ಒಳ್ಳೆಯ ಬೆಲೆ ಎಂದರೇನು? ಕರಾವಳಿಯಾದ ಈ ಊರಿನಲ್ಲೇ 
ಸಾವಿರಕ್ಕೆ ಹತ್ತರಿಂದ ಹದಿನೆರಡು ಮಾನಿಗೆಗಳ ಹಾಗೆ-ಬೆಲೆ ಬಂದೀತು. 

ನೂಡಣ ಊರಿಗೆ ಹೋದರಿ ಸಾವಿರಕ್ಕೆ ಇಪ್ಪತ್ತು ಮಾನಿಗೆಯಂತೆ ಕೊಟ್ಟರೂ: 
ಕೊಳ್ಳುವವರಿಲ್ಲ. ತೋಟಕ್ಕಾದರೆ ಸ್ವಲ್ಪ ಹೆಚ್ಚಿಗೆ ಬೆಲೆಸಿಗಬಹುದು. ಈಗ 
ಬರುವ ಅಕ್ಕಿಯನ್ನಾದರೂ ತಿಂದು ನಿಶ್ಚಿಂತೆಯಿಂದಿರೆ ಬಹುದಲ್ಲಿ. ಶ್ರೀಪತಿ 
ರಾಯರು ಸಾಲಕ್ಕಾಗಿ ಮಾರುತ್ತಿರುವುದು ಈ ಊರಿನ ಆಸ್ತಿ ಯನ್ನು. 
ಮೂಡಣದ ಆಸ್ತಿ ಬೇಕೆನ್ನುವವರಿಲ್ಲ. ವಾಸಪ್ಪ ಯ ನವರು ಕೆ ಸತ 
ದುಡ್ಡಿಗೆ ಪಂಛೇರಿನ ಹಾಗೆ ಕೊಳ್ಳುವವರು.” 

“ನಿನಗೆ ಹ್ಯಾಗೆ ಕಾಣುತ್ತದೆಯೋ? ನನ್ನ ಯೋಚನೆ ಹೀಗೆ-ಮಾವ 
ನಿಂದ ಕೊಂಡಸಾಲದ ಚಿಂತೆ ನನ್ನ ಮನಸ್ಸಿಗೆ ತುಂಬ ಕರಕರಿಯನ್ನುಂಟು 
ಮಾಡುತ್ತಿದೆ.ಎರಡು ವರ್ಷಗಳಲ್ಲಿ ಕಷ್ಟಪಟ್ಟು ಸಾವಿರ ರೂಪಾಯಿ ಸಲ್ಲಿಸಿದೆ. 
ಮೊದಲಿನ ವರ್ಷ ಏನೂ ಕೊಡುವುದಾಗಲಿಲ್ಲ. ಅಲ್ಲಿ ಅವರು ಯಾರಿಗೋ 
ಬೇಂಕಿಗೆ ಜಾಮೂನು ಹಾಕಿ, ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ. ಇಂತಹ 
ಸಮಯದಲ್ಲಿ, ನನ್ನಿಂದ ಸಲುವ ನಾಲ್ಕುಸಾನಿರ ಅವರಿಗೆ ಕೊಟ್ಟಿದ್ದಾದರೆ 
ಒಂದು ಯಣ ಭಾರ ತೀರುತ್ತಿತ್ತು. ಅವರು ನನಗೆ ಕೊಡುವಾಗ ಕಾಗದ ಪತ್ರ 
ವಿಲ್ಲದೆ ಕೊಟ್ಟರು; ಏನೊಂದೂ ಶರ್ತ ಹಾಕದೆಯೆ ಕೊಟ್ಟರು. ಅಂಥವರೇ 
ಕಷ್ಟಕ್ಕೆ ಸಿಕ್ಕಿರುವಾಗ ನಾವು ಹೇಗಾದರೂ ಮಾಡಿ ಆ ಯಣ ತೀರಿಸಿದರೆ 
ಒಳ್ಳೆಯದಲ್ಲವೆ? ಜೀವನದ ಮಟ್ಟಿಗೆ ನನಗೆ ಸಿಗುತ್ತಿರುವುದು ಸಾಕು.? 

“ನಿನ್ನ ಹೆಂಡತಿ ಹಾಗೆ ಬರೆದಿದ್ದಾಳೋ, ಅವರು ಬರೆದರೊ?” 

“ಅವಳೂ ಬರೆಯಲಿಲ್ಲ, ಅವರೂ ಬರೆಯಲಿಲ್ಲ. ನಮಗೆ ತೋರೆ 
ಬೇಕಾದ ಸಂಗತಿಯನ್ನು ಅವರು ಬರೆಯುವು ದೇತಕ್ಕೆ? ಶಿ 

“ಅವರು ನಿನಗೆ ನಕದಕ್ಷಿ ಣೆಯೆಂದು ನಗದು ಹಣ ಕೊಟ್ಟಿದ್ದಾ ಕೋ? 
ಅಲ್ಲದೆ ಶ್ರಿ ಶ್ರೀಪತಿರಾಯರಿಂದ ಸಿಗುವ ಧರ್ಮದ ಹಣವನ್ನು ತಪ್ಪಿ ಸಿ, "ಕೊಟ್ಟ 
ಹಣಕ್ಕೆ ಸಾಲದ ರೂಪ ಕೊಟ್ಟರೆ ನ್ಯಾಯವೇ?” ಎಂದು ಕಿಟ್ಟಪ್ಪ ಶ್ರ ಮಾಸ್ತ ರರ 


ಜಾರುವ ದಾರಿಯಲ್ಲಿ ೧೬೭ 


ವಾದ ಸರಣಿಯು ಹೊರಡುತ್ತಲೇ ಶಿವಪ್ಪನವರ ಮುಖವು ಸಪ್ಪಗಾಯಿತು. 
ಅವರು ನೆಟ್ಟಗೆ ಹೋಗಿ ಮಲಗಿಕೊಂಡರು. ತಂದೆ ಚಾವಡಿಯ ಇನ್ನೊಂದು 
ಮೂಲೆಯಲ್ಲಿ ಮಲಗಿಕೊಂಡರು. ಮಗನಿಗೆ ಮನಸ್ಸು ನೊಂದವೇಳೆಯಲ್ಲಿ 
“ಯಾಕೆ ಯೋಚಿಸುತ್ತೀ, ಶಿವು?” ಎಂದು ಮಾತಿನ ಉಪಚಾರವನ್ನಾದರೂ 
ಮಾಡುವ ತಾಯಿ ಇಲ್ಲ; ಗಂಡನ ಯೋಚನೆಯ ಸಾಲನ್ನು ವಹಿಸುವ ಹೆಂಡ 
ತಿಯೂ ಸನೂಪದಲ್ಲಿಲ್ಲ. ಬಳಿಯಲ್ಲಿರುವ ತಂದೆ, ಮಗನ ಪ್ರಾಮಾಣಿಕತನ 
ವನ್ನು ಮರುಳುತನವೆಂದು, ತಿಳಿಯುವವರು. ಮಗನು ಮಾವನ ಪರವಾಗಿ 
ವಾದಿಸಿದ್ದೇ ಮಹಾ ಅಪರಾಧವೆಂದು ತಿಳಿಯತಕ್ಕವರು. ಇಂಥ ಬೇಡದ 
ಕೆಲಸ, ಧರ್ಮರಾಯನ ನಡತೆಯು ಅವರಿಗೆ ಸಮ್ಮತವಲ್ಲ. ಒಂದು ವೇಳೆ, 
ಮಗ ಹೊಸಮನೆ ಕಟ್ಟುವ ಹಂಬಲದಿಂದ ಒಂದಿಷ್ಟು ಸಾಲಮಾಡುವುದಿದ್ದರೆ 
ಅವರು ಒಪ್ಪುತ್ತಿದ್ದರೋ ಏನೋ. ಇಂಥ ವಿಚಾರವನ್ನೇಕೆ ಒಪ್ಪಿಯಾರು? ಈ 
ಸಂಭಾಷಣೆಯು ನಡೆದ ಎರಡು ದಿನಗಳ ತನಕ ತಂದೆ ಮಕ್ಕಳೊಡನೆ ಯಾವ 
ಮಾತುಕತೆಯೂ ಸಾಗಲಿಲ್ಲ. ಮೂರನೆಯ ದಿನ ಕಿಟ್ಟೆಪ್ಪ ಮಾಸ್ತರರಿದ್ದು 
ಕೊಂಡು, ಮಗನಿಗೂ ಹೇಳದೆ ತಮ್ಮ ಮಗಳ ಮನೆಗೆ ಹೊರಟು ಹೋದರು, 
“ಯಾಕಪಫ್ಪ-ನಾನು ತಂದೆಯವರೊಡನೆ ಒಣ ನಿಷ್ಕುರವನ್ನು ಕಟ್ಟಿ ಕೊಂಡೆ?» 
ಎಂದು ಶಿವಪ್ಪನವರು ಯೋಚಿಸುವಂತಾಯಿತು. 

ಅವರ ಮನಸ್ಸಿನ ಸಮಾಧಾನವು ತೀರ ಕೆಟ್ಟಿತ್ತು. ಅತ್ತ ಇಂದುಮತಿಯ 
ಬಾಣಂತಿತನದ ಅವಧಿಯೂ ಕಳೆದಿತ್ತು. ಮನೆ ಬರಿದಾದಂತೆ, ಮನಸ್ಸೂ 
ಬರಿದಾಗಿತ್ತು. ಈಗ ಅವರನ್ನು ಬಿಟ್ಟು ಮನೆಯಲ್ಲಿ ಬಂಧುವರ್ಗದ ಒಬ್ಬಳು 
ಮುದುಕಿ ಇಷ್ಟು ಅನ್ನ, ಸಾರು ಬೇಯಿಸಿ ಹಾಕುತ್ತಿದ್ದಾಳೆ. ಇಂತಹ ವೇಳೆ 
ಇಂದುಮತಿಯನ್ನು ಕರೆದು ತರುವ; ಮಾವನ ಯಣ ತೀರಿಸುವುದಕ್ಕೆ 
ಅಸಾಧ್ಯವಾದರೂ ಅವರ ಹೊರಿಯನ್ನು ಕಡಿಮೆಮಾಡಬಹುದಲ್ಲ-ಎಂಬು 
ದಾಗಿ ಯೋಚಿಸಿದರು. ಯೋಚನೆಯು ಹೊಳೆದ ಮರುದಿನವೇ ಧಾರವಾಡಕ್ಕೆ 
ಪಯಣ ಬೆಳೆಯಿಸಿದರು. ಆದರೆ ಬಾಣಂತಿತನಕ್ಕೆ ಬಂದ ಹೆಣ್ಣುಮಗಳನ್ನು 
ಕಳುಹಿಸಿಕೊಡುವ ತಾಯಂದಿರು ತಿಥಿ, ನಕ್ಷತ್ರಗಳನ್ನು ನೋಡದೆ ಕಳುಹಿಸಿ 
ಕೊಡುತ್ತಾರೆಯೆ? ಯಾವೊಂದೂ ಸುದ್ದಿಯನ್ಸುತಿಳಿಸದೆ, ಒಮ್ಮಿಂದೊಮ್ಮೆಗೆ 
ಕರೆಯಲು ಬಂದ ಗಂಡನನ್ನು ನೋಡಿ ಇಂದುವಿಗೂ ಆಶ್ಚರ್ಯವಾಯಿತು. 
ಅವಳೊಡನೆ ಅವರು ತಮ್ಮ ಆಸಮಾಧಾನವನ್ನೂ, ತಂದೆಗುಂಟಾದ ಬೇಸರ 


೧೬೮ ಜಾರುವ ದಾರಿಯಲ್ಲಿ 


ವನ್ನೂ ಕುರಿತು ಹೇಳಬೇಕಾಯಿತು. ಅವಳೂ ವ್ಯಥೆಗೊಂಡಳು. “ ಹೋಗಲಿ, 
ಊರಿಗೆ ಹೋದ ಮೇಲೆ ನನ್ನ ಮೆ ಶಮೇಲಿರುವುದನ್ನು ಅಡವಿರಿಸಿಯಾಗಲೀ, 
ಮಾರಿಯಾಗಲೀ ಸಿಕ್ಕಿ ದಷ್ಟು ಹಜ ಕಳುಹಿಸುವ ನಿಮಗೆ ಆಕ್ಷೇಪವಿಲ್ಲ 
ದಿದ್ದ ರಿ” ಎಂದು ಆಕೆಸ ನ ಹೇಳಿದಳು. ಇಂದುವಿನಲ್ಲಿ ಅಷ್ಟೊ ೦ದು 
ಪರಿವರ್ತನೆಯಾದ ಬಗ್ಗೆ ಶಿವಪ್ಪನವರಿಗೆ ಸಂತೋಷವೇ ಆಯಿತು. 
ಆದಕ್ಕೆ ಆ ಬಾರಿ ಶಿವಪ್ಪ ಸಾ ಹೋದವರು, ಹೋದಂತೆಯೇ ಮರಳಿ 
ದರು, ಇನ್ನೊ ಮ್ಮೆ ಜಾ ಮು ಹೂರ್ತಕ್ಕೆ ಮುಂಚಿತವಾಗಿ ಹೋಗಿ 
ಇಂದುಮತಿಯನ್ನೂ, ತಮ್ಮ ಚಿಕ್ಕ ಕೂಸನ್ನೂ ಕರಿದೊಯ್ಯ ಬೇಕಾಯಿತು. 
ಸೊಸೆ ಮನೆಗೆ ಜನ “ಸ್ತ ರರ ಸರಾ ಮನೆಗೆ ಮರಳಿತ್ತು. 
ಮೊಮ ಗನ ಮುಖವನ್ನು ಕಂಡ ಮೇಲೆ ಮನಸ್ಸು ಸಮಾಧಾನವಾಯಿತೇ 
ಎಂದರೆ ಅದೂ ಕಾಣೆ. ನೊಮ್ಮಗನ ನನ್ನು ಮಾತನಾಡಿಸುತ್ತಾರೆ-ನಿಜ. ಆದರೆ 
ಸೊಸೆಯ ವಿಚಾರದಲ್ಲಿ ಇದ್ದ Rs ಕರಗಿದೆ. ತಮ್ಮ ಮಗನ ಮನಸ್ಸು 
ಕೆಡುವುದಕ್ಕೆ ತವರನ್ನು ನೆಚ್ಚಿರುವ ಇಂದುವೇ ಕಾರಣ ಎಂದು ಅವರು ಯೋ 
ಚಿಸತೊಡಗಿದ್ದಾರೆ. ಹಾಗೆ ಯೋಚಿಸಿದುದು ಮಾತ್ರವಲ್ಲ, ಬಾಯಿಯಿಂದ 
ಅಂದೂ ಆಯಿತು. ಆದು ಇಂದುಮತಿಯ ಕಿವಿಗೂ ಕೇಳಿಸಿತು. ಇದರಿಂದ 
ಅವಳ ಅಭಿಮಾನಕ್ಕೆ ತುಂಬ ನೋವಾಯಿತು. 
ಮಾಸ್ತರರು ಮಾತನಾಡತೊಡಗಿದರೆ ಅವರ ನಾಲಿಗೆಗೆ ಕಡಿವಾಣವಿ ಲ್ಲ. 
“ದೊಡ್ಡ ವರೆಂಬಜಂಭ ಅವಳಿಗೆ ಬಹಳ. ಅದನ್ನು ತವರಿಂದ ತಂದೆ,ಳದನ್ನೂ 
ತವರಿಂದ ತಂದೆ, ಮಾವನವರು ಕೊರಳ ತಾಳಿ ಕರಿಮಣಿಗಳನ್ನೂ ಸಹ ಚ 
ಟ್ಪದ್ದಿಲ್ಲ,... ಎನ್ನುತ್ತಿದ್ದಳು. ಈಗ ತವರು ಮನೆಯ ರೊಡ್ಡ ಸ್ಥಿಕೆ ತಿಳಿ 
ಯುತ್ತದೆಯಲ್ಲ. ಅವಳ ತಂದೆ ಮೊಮ್ಮಗನಿಗೆ ಹಾಕಿ ಕಳುಹಿಸಿಕೊಟ್ಟ ಪವನು 
ಸರ, ಉಡಿದಾರ, ಒಂಟಿ, ಒಡ್ಯಾಣ ಎಲ್ಲ ಕಾಣುತ್ತಿದೆಯಲ್ಲ” ಎಂದು ಹಂಗಿಸಿ 
ದರು. ಮಗು ಅಷ್ಟು ಬರಿದಾಗಿ ಮನೆಗೆ ಬಂದಿಲ್ಲ. ಅದರ ನಡುವಿನಲ್ಲಿ ಒಂದೆಳೆ 
ಯ ಚಿನ್ನದ ಉಡಿದಾರವನ್ನಾದರೂ ಹಾಕಿಯೇ ಕಳುಹಿಸಿದ್ದರಾದರೂ,ಮಾಸ್ತ 
ರರ ಮಾತಿನಲ್ಲಿ, ಆ ಉಡಿದಾರ ರೇಶಿಮೆ ಹಗ್ಗಕ್ಕಿಂತ' ಕಡಿಮೆಯಾಗಿ ಬಿಟ್ಟಿದೆ. 
ಅವೆಲ್ಲ ಬೇಡದ ಮಾತುಗಳು. ಮನೆಯ ಹಿರಿಯಠೂ,ತಿಳುವಳಿಕೆ ಇದ್ದವರೂ 
ಅಂಥ ಮಾತುಗಳನ್ನು ಆಡುವಾಗ ಪ್ರತ್ಯುತ್ತರ ಕೊಡುವವರು ಯಾರಿದ್ದಾ ಕಿ? 
ನೋವನ್ನು ತಡೆಯದ. ಗಳಿಗೆಯಲ್ಲಿ Bako 3 ಗಂಡನೊಡನೆ" ಓಂದೆಂದೂ 


ಜಾರುನ ಜಾರಿಯಲ್ಲಿ ೧೬೯ 


ಹೀಗೆ ಅವರು ನಂಜನ್ನು ಕಾರಿದವರಲ್ಲ. ನನ್ನ ದುರ್ಡೈವಕ್ಕೆ ಅವನ್ನೆಲ್ಲ ಕೇಳೆ 
ಬೇಕಾಗಿದೆ. ಅತ್ತೆಯವರು ಮನೆಯಲ್ಲಿದ್ದಿದ್ದರೆ ಅವರಾದರೂ ತಡೆಯುತ್ತಿ 
ದ್ದರು.” ಎಂದು ತನ್ನ ಕೊರಗನ್ನು ಹೇಳಿ, ಗಂಡನ ಕೊರಗನ್ನು ಹೆಚ್ಚಿಸು 
ತ್ತಿದ್ದಳು. 4 ಈ ಸುಖಕ್ಕೋ, ದುಃಖಕ್ಕೋ ನನ್ನನ್ನು ನಂಬಿ ಬಂದಳು. 
ಎಳೆತನದಲ್ಲಿ ಸುಖ, ಸಂಪತ್ತನ್ನನುಭವಿಸಿ ಈ ತಾರುಣ್ಯದಲ್ಲಿ ಅದನ್ನು ಕಳೆದು 
ಕೊಂಡು, ಆ ನೋವನ್ನು ಸಹಿಸುತ್ತಿರುವ ಗಳಿಗೆಯಲ್ಲೇ ಇಂಥ ಮಾತಿನ 
ನಂಜನ್ನೂ ಸಹಿಸಬೇಕಾಯಿತೇ?” ಎಂಬ ಚಿಂತೆ ಶಿವಪ್ರನವರಿಗೆ. ಆನೋವು 
ತಡೆಯದ್ದ ಕೈ “ಅಪ್ಪಾ, ಅವಳಿಗೆ ಅಂತಹ ಮಾತನ್ನು ನೀವೇಕೆ ಹೇಳಬೇಕು? 
ಅವಳೇನು ತಪ್ಪು ಮಾಡಿದಳು? ನಿಮಗೆ ಬಯ್ಯುವ ಮನಸ್ಸಾಗಿದ್ದರೆ ನನ್ನನ್ನು 
ಬಯ್ಯಬಹುದಿತ್ತು? ಎಂದರು. ಮಗನು ಹೆಂಡತಿಯ ಪಕ್ಷವನ್ನು ಹಿಡಿದು, 
ತನ್ನನ್ನು ಅನಾದರಿಸತೊಡೆಗಿದ್ದಾನೆ ಎಂದು ತಿಳಿದು ಕಿಟ್ಟಿಪ್ಪನವರು ಇನ್ನಷ್ಟು 
ಕೀಗಿದರು. “ನಿನಗೆ ನಾನು ಕಣ್ಣಿಗೊಂದು ಕಸವಾಗಿ ಕಾಣುತಿದ್ದೇನಲ್ಲವೆ?” 
ಎಂದು ಪ್ರತ್ಯುತ್ತರವನ್ನು ಸಲ್ಲಿಸಿದರು, 

ಇಂದುಮತಿ ತನ್ನ ಸರದಿಯಲ್ಲಿ ಗಂಡೆನಿಗೆ ತಿಳಿವನ್ನು ಹೇಳುವ ಕಾಲ 
ಬಂದಿತು. “ನಾನು ಸತ್ಯದ ಸಂಗತಿಯನ್ನು ನಿಮಗೆ ಹೇಳಿದ್ದೇ ತಪ್ಪಾಯಿತು. 
ನೀವು ಅದನ್ನು ಮಾವನವರಿಗೆ ಹೇಳಿದ್ದೇಕೆ?ಏನು ಪ್ರಯೋಜನವಾಯಿತು?” 
ಎಂದಳು. ಇಂದುಮತಿಯ ಪಾಲಿಗೆ ಅತ್ತೆಯಿಲ್ಲದ ಮನೆ ಈಗ ತೀರ ಬರಿದಾಗಿ 
ಕಾಣಿಸುತ್ತಿದೆ. ಅವಳಿದ್ದಾಗ ತನ್ನನ್ನು ಕುರಿತಾಗಿ ತೋರಿದ ಆದರ, ಪ್ರೀತಿ 
ಗಳನ್ನು ಮರೆಯಳು. “ಪಾಪ, ದೊಡ್ಡವರ ಮನೆಯಲ್ಲಿ ಹುಟ್ಟಿ, ಬೆಳೆದ 
ಮಗು; ಅವಳಿಗಿಲ್ಲಿ ಕಷ್ಟವಾಗಬಾರದು” ಎಂದಿದ್ದಳು. ಹಾಗೆಯೇ ಸೊಸೆ 
ಯನ್ನು ನೋಡಿಕೊಂಡಿದ್ದಳು. ಆಲ್ಲದೆ ಮಗನೊಡನೆ “ಅವಳೆ ಮನೆಯವ 
ರಿಂದಲೇ ನೀನೊಂದು ಸ್ಥಿತಿಗೆ ಬಂದೆ. ಅದನ್ನು ಮರೆಯಬೇಡ ಎಂದವಳು 
ಆಕೆ. ಶಿವಪ್ಪನವರು ಆ ಮಾತುಗಳನ್ನೆಲ್ಲ ನಡೆಸಿಕೊಟ್ಟಿದ್ದಾರೆ. ಆದರೆ ತಮ್ಮ 
ತಾಯಿ ಮಾಯವಾಗುತ್ತಲೇ, ತಂದೆಯಲ್ಲಿ ಈ ವರಿಗೆ ಕಂಡು ಬಂದ ತಾಳ್ಮೆ 
ತೂಕ, ವಿವೇಕಗಳು- ಒಮ್ಮಿಂದೊಮ್ಮೆಗೇ ಅದೃಶ್ಯವಾಗಿ, ಹೀಗೆ ಸಿಡಿಮಿಡಿ 
ಗೊಂಡಾರು; ನಂಜಿನ ಮಾತನ್ನು ಆಡಿಯಾರು-ಎಂದು ಅವರು ತಿಳಿದಿರಲಿಲ್ಲ. 
ಕಾರಣವನ್ನು ಊಹಿಸುತ್ತಾರೆ; ಪ್ರಾಯಶಃ ಅಮ್ಮ ಸತ್ತುದರಿಂದ ಅವರ ಮನ 
ಸ್ಸಿನ ತೋಲವೇ ಕೆಟ್ಟಿರಬೇಕು-ಎಂದಂದುಕೊಳ್ಳುತ್ತಾರೆ. ಆದರೆ ಮುಂದೆ 


೧೭೦ ಜಾರುವ ದಾರಿಯಲ್ಲಿ 


ಯೂ ಇಂತಹ ಮಾತುಗಳು ತಂದೆಯ ಬಾಯಿಯಿಂದ ಬಂದರೆ, ತಮ್ಮಿ 
ಬ್ಬರ ಬಾಳ್ವೆಯೂ ಕಳೆಗೆಟ್ಟೀತಲ್ಲ, ಶಾಂತಿಯಿಲ್ಲದ ನರಕವಾದೀತಲ್ಲ-ಎಂದು 
ತೋರಿತು. 

ಇಂದುಮತಿಗೆ ಈಗ ಹೊತ್ತು ಭಾರವಾಗಿ ಕಾಣುವುದಿಲ್ಲ; ಗಳಿಗೆಗಳ 
ನ್ನೆಣಿಸಬೇಕಿಲ್ಲ. ಎಷ್ಟು ವಿರಾಮನಿದ್ದರೂ ಅಷ್ಟನ್ನೆಲ್ಲ ಕದ್ದು ಬಿಡುವಂಥ 
ಕೂಸಿದೆ. ಕೈಯಲ್ಲಿ ಹಡಿದರೆ ಇನ್ನೂ ತೆವಳುತ್ತಿರುವ ಆ ಮಗುವನ್ನು ಹೊತ್ತು, 
ತೂಗಿ, ಆಡಿಸಿ, ತಿರುಗಾಡಿಸಿದಷ್ಟು ತೃಪ್ತಿಯಿಲ್ಲ ಅವಳಿಗೆ, ದೇವರ ಗುಡಿಗೆ 
ಹೋಗಿ, ಊರಿನ ನಾಲ್ವರು ಹೆಂಗಳೆಯರಿಗೆ ತನ್ನ ಆ ಹೊಸ ಸಂಪತ್ತನ್ನು 
ತೋರಿಸಿದ ದಿವಸ ಅವಳ ಜೀವನದಲ್ಲೇ ಹೆಮ್ಮೆಯ ದಿನವಾಗಿತ್ತು. ಆ ಮಗು 
ವಿನ ಮುಖದ ನಾಲ್ಕುಮೂಲೆಗಳಿಗೂ ದೃಷ್ಟಿ ಬೊಟ್ಟುಗಳನ್ನಿರಿಸಿದಳು; 
ಗೊರಬಿನ ಆಕಾರದ ಧಾರವಾಡದ ಗೊಂಡೆಯ ಟೋಪಿಯನ್ನು ಹಾಕಿದಳು; 
ಮಿದುವಾದ ಹಚ್ಚಡದಲ್ಲಿ ಅದನ್ನು ವಿರಮಿಸಿಕೊಂಡು, ಮನೆಯ ಅಡುಗೆಯ 
ಅಜ್ಜಿ ಯೊಡನೆ ಹಣ್ಣುಕಾಯಿ ಹಿಡಿಸಿಕೊಂಡು, ಅಮ್ಮನವರ ಗುಡಿಗೆ ಹೊರ 
ಬಿದ್ದಳು. ಗುಡಿಯ ಪ್ರಾಂಗಣದಲ್ಲಿ ನೆರೆದ ಮುತ್ತೈದೆಯರು, ಟೊಪ್ಪಿಯಲ್ಲಿ 
ಜುಖವೇ ಮಾಯವಾಗಿದ್ದ ಆ ಮಗುವನ್ನು ಕಂಡು “ಇಂದುವಿನ ಮಗು 
ನೋಡೇ?” ಎಂದೊಬ್ಬೊಬ್ಬರ ಕೈಗೆ ಅದನ್ನು ತೇಲಾಡಿಸಿದರು. ಆ ದಿನ ಅವ 
ನನ್ನು ಉಪಚರಿಸದ ಜನರಿಲ್ಲ. ಮಗುವನ್ನು ಹರಸದವರಿಲ್ಲ. ಅಲ್ಲದೆ “ಇಂದು 
ವಿನ ಮಗು, ನೋಡೆ” ಎಂದಾಗ ಅವಳ ಕಿವಿಗೇನೆ ಆ ಮಾತು ಹೊಸತೆನಿಸಿತು. 
ಹಿಂದೆ ಜನರು ಹಾಗೆ ಹೇಳಲಿಲ್ಲವೋ,ಹೇಳಿದ್ದರೂ ಇವಳು ಕೇಳಲಿಲ್ಲವೋ- 
ಪಗ" ಇಂದೂ” ಎನ್ನುತ್ತಿದ್ದಾರೆ. ಕಿಟ್ಟಪ್ಪ ಮಾಸ್ತರರ ಸೊಸೆಯಾಗಿದ್ದ ವಳು, 
ಡಾಕ್ಟರರ ಹೆಂಡತಿಯಾಗಿದ್ದವಳು ಮಗುವನ್ನು ಹಡೆದ ಮೇಲೆ ಅವಳ ಹೆಸರಿ 
ನಿಂದಲೇ ಕರೆಯಬಹುದಾದ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾಳೆ. ಆ ಮಾತು 
ಅವಳ ಕಿವಿಗೂ ಇಂಪಾಗಿ ಕಂಡಿತು; ಆನಂದವನ್ನುಣಿಸಿತು. ದೇವರ ಗುಡಿ 
ಯಲ್ಲಿ ಆ ಮಗುವನ್ನು ಕಂಡು ಉಪಚರಿಸಿದ ವ್ಯಕ್ತಿಗಳಲ್ಲಿ, ಅಲ್ಲಿಗೆ ಬಂದ 
ಗುಲಾಬಿಯೂ ಒಬ್ಬಳಾಗಿದ್ದಳು. ಅವಳ ಕೈಗೂ ಆ ಮಗು ಹೋಯಿತು. 
ಹೋಯಿತೆಂದರೀನು? ಆರು ತಿಂಗಳ ಕೂಸದು. ಅವಳು ಹಿಡಿದಾಗ ಚೀರಿ 
ಆಕ್ಷೇಪಿಸಲಿಲ್ಲ. ಮಗುವಿನ ಕಪೋಲವನ್ನು ಸವರಿ, ಅದನ್ನು ಗುಲಾಬಿಯು 
ನಗಿಸುತ್ತಿರುವಾಗ ಒಂದೆರಡು ಪಿಸುಮಾತುಗಳೂ ಹೊರಡುತ್ತಿದ್ದು-ವು. 


ಜಾರುವ ದಾರಿಯಲ್ಲಿ ೧೭೧ 


ಆ ದಿನದ ಮಟ್ಟಿಗೆ ಇಂದುಮತಿಯೇ ಕಥಾನಾಯಕಿ. ದೇಗುಲದ 
ಜಗುಲಿಯಲ್ಲಿ ಕುಳಿತು, ಪರಿಚಿತರಿಗೆ ಧಾರವಾಡದ ಬಾಣಂತಿತನ ಬಣ್ಣಿಸಿ 
ದಳು. ಅವಳು ಮಾತಿನ ಗೊಂದಲದಲ್ಲಿದ್ದಳು. ದೂರದ ಫಿಸುಮಾತುಗಳಲ್ಲಿ 
ಗುಲಾಬಿಯ ಕಿವಿಗೆ ಮಾತ್ರ ಒಂದೆರಡು ಮಾತುಗಳು ಕೇಳಸಿದುವು. “ಇಷ್ಟು 
ಸಾರಿ ಬಂದಾಗ ತವರಿಂದ ಆ ಚಿನ್ನ ತಂದೆ, ಇದನ್ನು ಮಾಡಿಸಿದೆ ಎನ್ನುತ್ತಿ 
ದ್ದಳು, ಈಸಾರಿ ಆ ಜಂಭ ಒಂದೂ ಇಲ್ಲ; ಮಗುವಿನ ಮೈ ಮೇಲೆ ಒಂದು 
ನಾಲ್ಕು ಪವನಿನಷ್ಟು ಚಿನ್ನವೂ ಕಾಣಿಸುವುದಿಲ್ಲ. ತಲೆಕೂದಲಿನಷ್ಟು ಸಪುರದ 
ಉಡಿದಾರವೊಂದಿದೆ” ಎಂದು ಒಬ್ಬಳೆಂದ ಮಾತು ಗುಲಾಬಿಯ *ನಿಗೇಕೋ 
ಸೀಸ ಕರಗಿಸಿ ಹೊಯ್ದ ಂತೆನಿಸಿತು. 

ಅವಳು ಆ ಮಗುವಸ್ನೆ ತ್ರಿದ್ದಾಳೆ,ಮುದ್ದಿಸಿದ್ದಾಳೆ. ಸಪುರದ ಉಡಿದಾರ 
ವನ್ನು ಬಿಟ್ಟರೆ ಅದಕ್ಕೆ ಬೇರೆ ಚಿನ್ನಾಭರಣವಿಲ್ಲದ್ದನ್ನೂ ಕಂಡಿದ್ದಾಳೆ. ಡಾಕ್ಟ 
ರರ ಮಾವಂದಿರು ಶ್ರೀಮಂತರೆಂಬುದನ್ನು ಕೇಳಿದ್ದಾಳೆ. ಮಾವನ ಮನೆಯ 
ವರು ಒಂದಿಷ್ಟು ಹೆಚ್ಚಾಗಿಯೇ ಚಿನ್ನ ಹಾಕಿ ಕಳುಹಿಸಬಹುದಿತ್ತು. ಯಾಕೆ 
ಸಳುಹಿಸಲಿಲ್ಲವೋ-ಎಂಬ ವಿಚಾರ ಅವಳಿಗೆ ಹೊಳೆದರೂ “ಏನೋ- ಗಂಡು 
ಮಗು. ಹಾಕಲಿಲ್ಲ. ಆದರೆ ಅಂಥ ಮಾತುಗಳನ್ನು ಹೇಳುವುದಕ್ಕೆ ಇವ 
ರ್ಯಾರು?” ಎಂದು ತೋರಿತು. ಮನಸ್ಸು ತಡೆಯದೆ ಇನ್ನೊಮ್ಮೆ ಆ ಮಗುವನ್ನು 
ಮುದ್ದಿಸಿ, ತನ್ನ ಮಗುವಿಗೆ ಹಾಲು ಕುಡಿಸುವ ವೇಳೆಯಾಯಿತೆಂದು 
ಹೊಳೆದು, ಅದನ್ನೊಪ್ಪಿಸಿ ಅವಸರದಿಂದ ಮನೆಗೋಡಿದಳು. ಮನಿಗೆ ಹೋದ 
ಮೇಲೆಯೂ ಇಂದಮ್ಮನ ಮಗುವಿಗೆ ಆಭರಣವಿಲ್ಲದುದರ ಚಿತ್ರವೇ ಅವಳಿಗೆ 
ಕಾಣಿಸುತ್ತಿತ್ತು. "ಬಡವೆಯಾದ ನಾನೇ ಎರಡು ಪವಸಿನಷ್ಟು ಚಿನ್ನ ಮಾಡಿಸಿ 
ದ್ದೇನೆ. ಹೆಚ್ಚುಮಾಡಿಸಲು ಹೆವರಿಕೆಯಾಗಿ ಬಟ್ಟೆ ಹೊರತು ಮಾಡಿಸಬಾರ 
ದೆಂದಲ್ಲ” ಎಂದುಯೋಚಿಸುತ್ತ ಮಲಗಿಕೊಂಡಳು. ನಿದ್ದೆಯುದ್ದಕ್ಕೂ ಅದೇ 
ಕನಸು ಕಾಣತೊಡಗಿತು. ತನ್ನ ಸಲುವಾಗಿ ಶಿವಪ್ಪ ಡಾಕ್ಟರರು ಎಷ್ಟೆಲ್ಲಶ್ರಮ 
ವಹಿಸಿ ತನ್ನನ್ನುಳಿಸಿದರು; ಮಗುವನ್ನುಳಿಸಿದರು. ಕೊಂಡುಹೋದ ಚಿನ್ನಾ 
ಭರಣಗಳನ್ನು ಮರಳಿ ಕೊಡಿಸಿದರು. ಅವರಿಗೆ ಆ ದಿನ ಸಾಹೇಬರು ಕೊಡಿ 
ಸಿದ್ದು ಬರಿಯ ನೂರು ರೂಪಾಯಿ, ಅವರು ಮಾಡಿದ ಉಪಕಾರಕ್ಕೆ ಅದರ 
ನಾಲ್ಕರಷ್ಟು ಕೊಟ್ಟರೂ ಸಾಲದು ಎಂಬ ಕೃತಜ್ಞತೆ ಮೂಡಿತು. "ಏನೂ 


೪ 
ಇರಲಿ, ಅವರ ಯಣ ಸ್ವಲ್ಪವನ್ನಾದರೂ ಸಲ್ಲಿಸುತ್ತೇನೆ. ಒಂದೆರಡು ಪವನು 


ಅವಿ 


೧೭೪ ಜಾರುವ ದಾರಿಯಲ್ಲಿ 


ಅವಳಿಗೀಗ ಮಾಧವನು ತನ್ನ ಜೀವನದಲ್ಲಿ ಒಂದು ಸಮಸ್ಯೆಯ 
ನ್ನುಂಟು ಮಾಡುವುದಕ್ಕಷ್ಟೆ ಬಂದು ಹೋದವನೆಂದು ಗೊತ್ತಾಗಿದೆ. ತನ್ನ 
ಬಾಳನ್ನು ಸಾಗಿಸಲು ನೆರವಾಗುವವರು ಇಲ್ಲ; ಪ್ರೇಮದ ಹಸಿವನ್ನು ಹಿಂಗಿ 
ಸುವವರೂ ಇಲ್ಲ. ಅದೆಲ್ಲ ಬರಿಯ ಕನಸು. ತಾನು ಹೆಜ್ಜೆತಪ್ಪುವ ಮೊದಲೇ, 
ಕುಲದ ಕಸುಬಿಗೆ ಇಳಿಯುವ ಮೊದಲೇ, ಒಬ್ಬ ಬಡಪಾಯಿಯನ್ನಾದರೂ 
ವರಿಸಿದ ರಿ ಇಂತಹ ಯೋಜ ಕೆಗೆ ಅವಕಾಶವಿರಲಿಲ್ಲ. ಈಗ ತನ ಮೈಯ ಸ್ಯ 
ಬಯಸುವವರೂ, ಮನವನ್ನು ಬಯಸುವವರೂ ಎಷ್ಟೊ e HR ದಿ ಇದ ದ್ದಾರೆ. 
ಅನುಕೂಲ ಸಂಬಂಧಕ್ಕೆ ಕುಲದವರ ಸಹಾಯ ಬೇಕಿಲ್ಲ; ಊರ ರಸಿಕ 
ಪತ್ರಗಳು ಬರುತ್ತಲೇ ಇವೆ. ಸಾಹೇಬರು ಮಡಿದ ಗಳಿಗೆಯಿಂದ ಬರುತ್ತ 
ಲಿವೆ. ಅಂಜೆಯಿರುವ ತನಕ ಅ: ದಕ್ಕೆ ೦ದೂ ಕೊರತೆಯಿಲ್ಲ. ಕೆಲವನ್ನು ಓದಿ 
ಕೆಲವನ್ನು ಓದದೆ ಒಲೆಗೂ ಎಸೆದಿದ್ದಾಳೆ. ಪ್ರತ್ಯುತ್ತರ ಬಾರದಿದ್ದುದ ನ್ನು 
ಕಂಡು ಗದರಿಸಿ, ಬೆದರಿಸಿ ಪತ್ರ ಗಳನ್ನು ಬಕಿದವರಿದ ದ್ದಾರಿ." "ನನ್ನನ್ನೇನು ಬ 
ಯಾರು? ತೊಲ್ಲುತ್ತಾರೀನು?” ಎ ಅಂಥವರ ವಿಷಯದಲ್ಲಿ ಅವಳ 
ಮನಸ್ಸು ರೇಗಿದೆ. ಆದರೆ ದುಷ್ಟರ ಭೀತಿ ಒಮ್ಮೊಮ್ಮೆಉಂಟಾಗುತ್ತದೆ. ಅಜ್ಜಿ 
ತೀರಿಕೊಂಡ ಬಳಿಕ ಯಾರೋ ದೂರದ ಸಂಬಂಧಿಯನ್ನು ಮನೆಗೆ ತಂದಿರಿಸಿ 
ಕೊಂಡಿದ್ದಾಳೆ. ತನ್ನಿಂದ ಅಡುಗೆ, ಮಗುವಿನ ಚಾಕರಿಗಳೆರಡೂ ಆಗದೆಂದು; 
ತಾನು ಒಬ್ಬಂಟಿಗಳು ಎಂದು. ಹರಿಯ ಸಂದ ಆಕೆಯೂ ಸಹ, ಆಚೀಚಿನ 
ಕೇರಿಗಳಲ್ಲಿ ತಿರುಗಾಡಿಕೊಂಡು ಬಂದು ಗುಲಾಬಿಗೆ ಹಿತೋಪದೇಶ ಮಾಡು 
ವುದುಂಟು. ಅವಳ ಮನಸ್ಸಿನ ದಾರಿಯೇ ಬೇರಿ." ಈ ಪಾಪದ ಹುಡುಗಿಯು 
ಸತ್ತವರ ಮೇಲಿನ ವ್ಯಾಮೋಹದಿಂದಲೇ, ನರಳಿ ಬೆಂಡಾಗಿದ್ದಾಳೆ' ಎಂದು 
ಅವಳು ಉಪದೇಶಮಾಡುವುದಕ್ಕೆ ಬಂದಕ್ಕೆ ಗುಲಾಬಿಗೆ ಇದ್ದ ತಾಳ್ಮೆಯೂ 
ತಪ್ಪುತ್ತದೆ. “ನಿನ್ನನ್ನು ನಾನು ಬುದ್ಧಿ ಹೇಳುವುದಕ್ಕೆ ಕರಿಯಿಸಿಕೊಂಡುದಲ್ಲ. 
ಒಬ್ಬಳೇ ಇರುವುದಕ್ಕೆ ಬೇಸರವಾಗುತ್ತದೆ, ಒಂದು ಮುಷ್ಟಿ ಬೇಯಿಸಿ ಹಾಕು 
ವವರಿಲ್ಲ. ನಿನಗೂ ಬೇರಿ ಆಧಾರವಿಲ್ಲ ಎಂದು ಕರೆಯಿಸಿಕೊಂಡರೆ ನೀನೂ 
ನನ್ನ ಮೇಲಿನ ಪಾರುಪತ್ಯಕ್ಕೆ ಹೊರಟ್ಟಿದ್ದೀಯಾ,” ಎಂದು ಅಬ್ಬರಿಸಿ ಅವಳ 
ಬಾಯಿಯನ್ನು ಕಟ್ಟುತ್ತಾ ಲ್ಗೆ 

ಹಾಗೆಯೇ ಕುಳಿತರೆ ದಿನ ಸರಿದಂತೆ ಜೀವನವೂ ಕಷ್ಟ ವಾದೀತೆಂದು 
ಅವಳಿಗೂ ಗೊತ್ತಿದೆ. ಇರುವ ವರಮಾನ ಸ ಸ್ಪಲ್ಪ ಹಿತ್ತಿಲು ತೋಟದಿಂದ 


pe 
೨ 


ಹ 


ಜಾರುವ ದಾರಿಯಲ್ಲಿ ೧೭೫ 


ಮನೆಗೆ ಬೇಕಾಗುವ ತೆಂಗಿನಕಾಯಿ ಸಿಗುತ್ತದೆ; ಹಲಸಿನಕಾಯಿ ಸಿಗುತ್ತದೆ. 
ಹಿರಿಯರ ಉಂಬಳಿಯಿಂದ ಒಂದಿಷ್ಟು ಅಕ್ಕಿಯೂ ಬರುತ್ತದೆ. ಮತ್ತಿರುವು 
ಬೆಂದರೆ ಒಂದಿಷ್ಟು ಆಭರಣಗಳು ಮಾತ್ರ. ಬರಿಯ ಅಷ್ಟರಿಂದಲೇ ತನ್ನ, 
ಕೂಸಿನ, ಕೆಲಸದವಳ, ಮೂವರ ಜೀವನವು ಹೋಗಲಾರದು. ಹಾಗೆಂದು 
ತನ್ನನ್ನು ಬಯಸುವವರಿಗಾಗಿ ಮಾರಿಕೊಳ್ಳಲೇ? ಅದನ್ನಿಣಿಸಿದರೋ-ಮೈ 
ಜುಮ್ಮೆನ್ನುತ್ತದೆ. ಆ ಸುಖವೇನೆಂದು ನಾಲ್ಕುವರ್ಷಗಳ ದೀರ್ಥಕಾಲದಲ್ಲಿ 
ಅನುಭನಿಸಿದ್ದಾಳೆ. ಅದರಿಂದ ಮನಸ್ಸು ಕಂಗೆಟ್ಟರೂ ಹೊಟ್ಟೆತುಂಬಿಸಿ 

ಕೈ ಇನ್ನೊಮ್ಮೆ ತನ್ನನ್ನು ಮಾರಿಕೊಳ್ಳುವ ಸಾಹಸ ಮಾಡಲಿಲ್ಲ. 
ಇಂತಹ ದಿನಗಳಲ್ಲಿ ಯೋಚನೆ ಕವಿದು ಮನಸ್ಸು ಮಸುಕಾದಾಗ 
ಸ್ವಲ್ಪ ಮಟ್ಟಿನ ಅಭಯವನ್ನು ಂಟುಮಾಡುವ, ಒಂದು ಘಟನೆ ನಡೆಯಿತು. 
ನಡೆದ ಬಹು ದಿನಗಳ ತನಕ ಅವಳು ಯಾರೊಡನೆಯೂ ಬಾಯಿಬಿಡಲಿಲ್ಲ. 
ಆದಮ್‌ ಸಾಹೇಬರು ಮನೆಯನ್ನು ಹೊಕ್ಕು, ಅವಳ ನ್ನು ಬೆದರಿಸಿ, ಒಳೆಕೋ 
ಣೆಯ ಕವಾಟನ್ನು ಒಡೆದು, ಸಂದುಕ ಮುರಿದು ಹೊರಟುಹೋದ ಮೇಲೆ 
ಅವಳಲ್ಲೊಂದು ಯೋಚನೆ ಮೂಡಿತು. "ತನ್ನ ಅಜ್ಜಿ, ತಾಯಿಯರು ಕೆಲವು 
ತಲೆಮಾರುಗಳಿಂದ ಜಾತಿಯ ಕಸುಬನ್ನು ನಡೆಯಿಸಿ ಬಂದವರು. ಒಳ್ಳೆಯ 
ಅನುಕೂಲವಂತರ ಕೈಹಿಡಿದವರು ಎನ್ನುತ್ತಾರೆ. ತಾಯಿ ಸಾಯುವಾಗ ತನಗೆ 
ಬರಿಯ ಮೂರು ವರ್ಷ ವ್ರಾಯ. ತನ್ನ ನೆನಪಿನಲ್ಲಿ, ಅನಂತರದ ದಿನಗಳೆಲ್ಲ 
ಬಡತನದ ದಿನಗಳಾಗಿ ಕಾಣಿಸಿದ್ದಾವೆ. ಅವರು ದುಡಿದದ್ದೆ ಲ್ಲಉಂಡು ಮುಗಿ 
ಸಿದ ಹಾಗೆ ಕಾಣುತ್ತದೆ ಈ ಮನೆಯನ್ನು ಕಂಡರಿ. ತನಗಾದರೂ ಸಾಹೇಬರು 
ಒಂದಿಷ್ಟು ಚಿನ್ನಾ ಭರಣ ಕೊಟ್ಟುದು ಕಾಣುತ್ತದೆ; ಹಾಳಾಗದೆ ಉಳಿದಿದೆ. 
ಅಜ್ಜಿಯ ಮೈಮೇಲೆ ಏನೊಂದೂ ಅಲಂಕಾರವಿರಲಿಲ್ಲ. ತಾಯಿ ತುಂಬಾ 
ರೂಪವತಿಯಾಗಿದ್ದಳಂತೆ-ಆ ರೂಪಕ್ಕೂ ಏನೂ ಬೆಲೆ ಬಾರದೆ ಹೋಯಿತೇ? 
ಎಂಬ ವಿಚಾರ ತರಂಗವು ಮೊಳೆಯಿತು. 

ಆ ಆಸೆಯಿಂದ ಕಸಬರಿಗೆ ಹಿಡಿದು ಮನೆಯ ಸಂದುಗೊಂದುಗಳನ್ನು 
ಹೊಸ್ತಿಲ್ಕುನಾಗ ಂದಿಗೆಗಳನ್ನು, ಮುಚ್ಚಿಗೆ, ಅಟ್ಟಗಳ ನ್ನು ಹುಡುಕಿದಳು.ಅಡ 
ಗಿಸಿದ್ದೇನಾದರೂ ಇರಬಹುದೆಂಬ ಆಸೆ. ಅದರಿಂದ ದೊರೆತ ಪ್ರಯೋಜನ- 
ಮೂರು ಸಾರಿ ಮಿಂದರೂ ಹೋಗಲಾರದಷ್ಟು ಮಸಿಯ ಲೇಪ. ಹಾಗೆಂದು 
ಆ ಕೆಲಸವನ್ನುಮನೆಗೆಲಸಮಾಡುವ ಕಾಳಿಗೆ ಒಪ್ಪಿಸಲಾರಳು, ಮೈಯ ಮಸಿ 


೧೭೬ ಜಾರುನ ದಾರಿಯಲ್ಲಿ 


ಯನ್ನು ಕಂಡು ಅವಳೇ ಕೇಳುತ್ತಾಳೆ “ಯಾಕೆ, ಗುಲಾಬಿ? ನನಗೆ ಹೇಳು 
ತ್ತಿದ್ದರೆ ಗುಡಿಸುತ್ತಿರಲಿಲ್ಲವೆ?” ಎಂದು. ಅವಳಿಗೆ ತಿಳಿಯಬಾರದೆಂದೇ ಇವಳ 
ಉದ್ದೇಶ. ಒಂದು ದಿನ ಒಳಗಿನ ಕೋಣೆಯ ಕಿರಿಯ ಕವಾಟದ ಸಾಮಾನು 
ಗಳನ್ನೆಲ್ಲ ಸರಿಯಾಗಿರಿಸುವೆನೆಂದು ಯೋಚಿಸಿದಳು. ಅದರಲ್ಲಿ ತಾನು ಎಳೆ 
ಯಳಾಗಿದ್ದಾಗ ಆಡಿದ ಚಂದನದ ಗೊಂಬೆಗಳಿದ್ದ ನೆನಪು ಬಂದಿತು. ಅವನ್ನು 
ತೆಗೆದು ತೊಳೆದಿರಿಸಿದಕೆ ತನ್ನ ಮಗುನಿಗಾದೀತು-ಎಂದು ತೋರಿ ಒಳಕ್ಕೆ 
ಹೋದಳು.ಮಧ್ಯಾಹ್ನದ ಊಟಿ ಮುಗಿದಿತ್ತು. ಕಾಳಿಯು ಮಗುವನ್ನು ತೊಟ್ಟಿ 
ಲಲ್ಲಿ ಮಲಗಿಸಿ, ಅದಕ್ಕೆ ನಿದ್ದೆ ಬಂದುದನ್ನು ಕಂಡು, ನಿತ್ಯದ ವಾಡಿಕೆಯಂತೆ 
ಉಂಡ ಅನ್ನವನ್ನು ಕರಗಿಸುವುದಕ್ಕೆ ನಾಲ್ಕು ಮನೆಗಳಿಗೆ ಹೊರಟಳು. ಅದೇ 
ಸಮಯವೆಂದು, ಗುಲಾಬಿ ಕೋಣೆಯನ್ನು ಹೊಕ್ಕಳು. ಅಲ್ಲಿಗೆ ಬೆಳಕು 
ಬೀಳುವುದೆಂಬುದಿಲ್ಲ. ಒಣಗಿದ ತೆಂಗಿನ ಕಾಯಿಗಳನ್ನು ತುಂಬಿಸಿಕೊಡುವು 
ದಕ್ಕಷ್ಟೆ ಆ ಕೋಣೆಯ ಉಪಯೋಗವಿತ್ತು. ಅದರ ಒಂದು ಗೋಡೆಯ ಮಧ್ಯ 
ದಲ್ಲಿ ನಟ್ಟಂಥ ಕವಾಟಿದೆ, ಅದಕ್ಕೆ ಬಾಗಿಲು ಹಾಕಿ, ತೆರಿಯುವುದು ಕಡಿಮೆ. 
ಬೇಡದ ಸಾಮಗ್ರಿಗಳಿಗೆ ಅದೊಂದು ತಾವು. ಅದರಲ್ಲಿ ಖಾಲಿ ಕರಡಿಗೆಗಳು, 
ಸೀಸೆಗಳು, ದೀಪಲಕ್ಜ್ಮಿಯ ಬೊಂಬೆ, ಒಂದೆರಡು ಚಂದನದ ಬೊಂಬೆ ಮೊದ 
ಲಾದುವುಗಳಿದ್ದುವು. ಇನ್ನೂ ಹೆಚ್ಚಿನ ಸಾಮಗ್ರಿಗಳೆಂದರೆ ಹಲ್ಲೆ ಕಾಯಿ, 
ಗಜ್ಜುಗ ಚನ್ನೆಮಣೆಗಳಂಥ ಆಟದೊಡವೆಗಳವು. ಅಷ್ಟೆಲ್ಲ ತೆಗೆದಿರಿಸುವಾಗ 
ಜಿರಳೆಗಳ ಸ್ಪರ್ಷದಿಂದ ಕೈ ನಾತಗಟ್ಟಿತ್ತು. “ಅಸಹ್ಯ, ಇವನ್ನು ಓಡಿಸುವುದು 
ಹೇಗೋ ಎಸ್ಟಿದ್ದಾವೋ?” ಎಂದುಕೊಂಡು ಆಕೆ ಅಡುಗೆಮನೆಗೆ ಹೋಗಿ 
ಚಿಮಣಿದೀಪ ಹೊತ್ತಿಸಿ ತಂದು, ಅದರೊಳಕ್ಕೆ ಬೆಳಕು ಹಿಡಿದು ಅವುಗಳ 
ನ್ನೋಡಿಸುವ ಪ್ರಯತ್ನಮಾಡಿದಳು. ಆ ಬೆಳಕಿನಲ್ಲಿ ಕವಾಟಿನ ಹಿಂದು 
ಗಡೆಯ ಹಲಗೆಯಲ್ಲಿ ಕೀಲಿಯ ಕೈಯ ಒಂದು ರಂಧ್ರ ಕಾಣಿಸಿತು. ಏನೋ 
ಗೂಡವೆಸಿಸಿತು; ಆಸೆ ಉದಿಸಿತು. ಹೊರಕ್ಕೆ ಹೋಗಿ ಕದವಿಕ್ಕಿ ಬಂದಳು. 
ಕಾಳಿ ಬರುವ ವೇಳೆಯಾಗಲಿಲ್ಲವೆಂದು ಗೊತ್ತಿದ್ದುದರಿಂದ, ಕವಾಟಿನ ಅರಿಯ 
ಹಲಗೆಗಳನ್ನೆಲ್ಲ ಕಿತ್ತು, ತನ್ನ ಬೀಗದ ಕೈಯಗೊಂಚಲಿಂದ ಒಂದೊಂದೇ 
ಕೀಲಿಯನ್ನಾರಿಸಿ ಬಾಗಿಲನ್ನು ತೆಕೆಯಲು ಪ್ರಯತ್ನಿಸಿದಳು. ಒಂದು ಕೀಲಿ 
ಯೂ ಪ್ರಯೋಜನಕ್ಕೆ ಬಂದಿತು. ಅದನ್ನು ತಿರುಗಿಸುವಾಗ, ಬಾಗಿಲನ್ನೆಳೆಯು 
ವಾಗ (ದೇವರೇ, ದೇವಕೇ?-ಎಂದು ಆಸೆಯ ಕನಸುಗಳನ್ನು ಹೂಡುತ್ತಾಳೆ. 


ಜಾರುವ ದಾರಿಯಲ್ಲಿ ೧೭೭ 


ಬಾಗಿಲು ತೆರೆದು ಬಂದಿತು. ಅವಳ ಪ್ರಾರ್ಥನೆಗೆ ಪ್ರತಿಫಲವೂ ದೊರಿಯಿತು. 
ಅದರೊಳಗೆ ಮಸಿ ಹಿಡಿದ ತಾಮ್ರದ ಕರಡಿಗೆಯೊಂದು ಅವಳ ಕೈಗೆ ಸಿಕ್ಕಿತು. 
ಅದನ್ನೆತ್ತಿದಳು. ಅದು ಸಾಕಷ್ಟು ತೂಕವಾಗಿಯೂ ಕಂಡಿತು. ಈಚೆಗೆ ತಂ 
ದಳು. ಅದರ ಮುಚ್ಚಳವನ್ನು ತೆಗೆದಳು. ಚಿಮಣಿ ದೀಪದೆದುರಿಗೆ ಒಳಗಿರಿ 
ಸಿದ್ದ ಅರಿವೆಯ ಗಂಟನ್ನು ಬಿಚ್ಚಿದಳು. ಹಳೆಗಾಲದ ಹಲವು ಆಭರಣಗಳ, 
ಕೆಲವು ಗಟ್ಟಿ ನಾಣ್ಯಗಳೂ ಕಾಣಿಸಿದಾಗ ವಿಸ್ಮಯ, ಆನಂದಗಳಿಂದ ಸ್ತಂಭಿತ 
ಳಾದಳು. ಅವಸರ ಅವಸರವಾಗಿ ಅವನ್ನೆಲ್ಲ ತಿರುಗಿ ಕಟ್ಟಿ, ಹಾಗೆಯೇ 
ಇರಿಸಿ, ಕವಾಟನ್ನು ಬಿಗಿದು, ಎದುರಿನ ಅಕಿಗಳನ್ನಿರಿಸಿ, ಜಿರಳೆಗಳ ತಳ್ಳಿಗೆ 
ಹೋಗದೆ, ಮೊದಲಿನಂತೆ ಮಾಡಿ ಹೊರಕ್ಕೆ ಬಂದಳು. ಕಾಳಿಯು ಬರುವುದ 
ರೊಳಗಾಗಿ, ಕೆಲಸ ಮುಗಿದು, ಕೈ, ಮೈಯ ಮಸಿ ತೊಳೆದು, ಮಗುವಿನ 
ಬಳಿಗೆ ಹೋಗಿ ಅವಳು ಕುಳಿತೂ ಆಗಿತ್ತು. ಆ ದಿನದ ಅವಳ ಸಂತೋಷವೇ 
ಸಂತೋಷ. "ಅಮ್ಮನವರೀ ತನ್ನ ಕೂಸಿಗಾಗಿ ಕಳುಹಿಸಿದ ನಿಧಿಯದು, 
ಯಾರು ಕೈಬಿಟ್ಟರೂ ದೇವರು ನನ್ನ ಕೈಬಿಡಲಿಲ್ಲ'--ಎಂಬ ಬೃಹದಾನಂದ 
ಉಂಟಾಗಿತ್ತು. 

ಅಂದಿನಿಂದ ಅವಳ ಧೈರ್ಯ ಹೆಚ್ಚಿತು. ತಾನಿನ್ನು ಜೀವಿಸಿಕೊಂಡಿರು 
ವುದಕ್ಕೆ ಮ್ಶೆ ಮನಸ್ಸುಗಳನ್ನು ಮಾರಿಕೊಂಡೇ ಬದುಕಬೇಕಾಗಿಲ್ಲ; ತನಗೆ 
ಹಿತವೆನಿಸಿದವರನ್ನು, ಅದೃಷ್ಟದಲ್ಲಿದ್ದರೆ ಕೂಡಿ ಸುಖವಾಗಿರಬಲ್ಲೆ; ಕೇರಿಯ 
ವರು ಮೂದಲಿಸುವಂತೆ ಬಿಡು ಸೂಳೆಯಾಗಬೇಕಿಲ್ಲ--ಎಂದು ತೋರಿತು. 
ಆ ರಾತ್ರಿ ಅವಳ ಮನಸ್ಸು ಶೀರ ಸಂತೋಷಗೊಂಡಿದ್ದರೂ, ಸಂದ ಬದುಕಿ 
ಗಾಗಿ ವ್ಯಥೆಯೂ ಆಗುತ್ತಿತ್ತು. “ಇದು ಮೊದಲೇ ತಿಳಿದಿದ್ದರೆ ದುಡ್ಡಿನ ಆಸೆ 
ಗಾಗಿ ತಾನು ಮಾರಿಹೋಗುತ್ತಿರಲಿಲ್ಲ? ಎಂದೆನಿಸಿತು. ಮರುಗಳಿಗೆಗೆ “ಈಗ 
ತಿಳಿದದ್ದೇ ಒಳ್ಳೆಯದಾಯಿತು. ಹಿಂದೆ ತಿಳಿದಿದ್ದರೈ ಹೆದರಿ ಆದಮ್‌ ಸಾಹೇ 
ಬರಿಗೇ ಒಪ್ಪಿಸುತಿದ್ದೆ. ಅವರು ಕೊಂಡು ಹೋದ ಚಿನ್ನ ಸ್ವಲ್ಪವಾದ್ದರಿಂದ 
ಡಾಕ್ಟರರು ಹೇಳಿದ್ದಕ್ಕೆ ತಿರುಗಿ ಕೊಟ್ಟರು. ಇಷ್ಟೆಲ್ಲವನ್ನು ಕೊಟ್ಟಿದ್ದರೆ ಎಂದೂ 
ಹಿಂದಕ್ಕೆ ಕೊಡುತ್ತಿರಲಿಲ್ಲ” ಎಂದೂ ಅನಿಸಿತು. ಅನಂತರ “ಅದನ್ಸೇನು 
ಮಾಡಲಿ? ಶಿವಪ್ಪನವರಲ್ಲಿಗೆ ಒಯ್ದು ಇರಿಸಲೆ?” ಎಂದು ತೋರಿತು. ಮರು 
ಕ್ಷಣ “ಬೇಡ, ಅದಿರುವ ತಾವು, ನರಹುಳುವಿಗೂ ತಿಳಿಯದ್ದು. ತಾನೇ ಆಡಂ 
ಬರ ಮಾಡಿ, ಅನುಮಾನ ಹೆಚ್ಚಿಸಿ, ಮನೆಗೆ ಕನ್ನಗಳ್ಳರು ಬರುವಂತೆ ಮಾಡಿ 


೧೭೮ ಜಾರುವ ದಾರಿಯಲ್ಲಿ 


ದೆಕಿ ಮಾತ್ರ ಹೋದೀತು. ಇಲ್ಲಿನಷ್ಟು ಭದ್ರವಾದ ಸ್ಥಳ ಶಿವಪ್ಪನವರ ಮಸಿ 
ಯಲ್ಲ. ಒಂದು ಸಂಗತಿ ಕಾಳಿಯ ಕಣ್ಣಿಗೆ ಮಾತ್ರ ಅದು ಬೀಳಬಾರದು. 
ಬೀಳದಂತೆ ನೆಲದೊಳಕ್ಕೆ ಹೂತಿಡುವುದಾದರೂ ಸರಿಯೆ” ಎಂಬುದಾಗಿ 
ಯೋಚಿಸಿದಳು. 

ಹೀಗೆ ಹೊಸತಾಗಿ ಸಂಪ್ರಾಪ್ತವಾದ ನಿಧಿಯು ಕೆಲವು ದಿನಗಳ ತನಕ 
ಅವಳಲ್ಲಿ ಆನಂದವನ್ನು ಮೂಡಿಸಿತ್ತು. ಅವಳ ಮುಂದಿನ ಬಾಳ್ವೆ ಗೊಂದು 
ಭದ್ರತೆ ತೋರಿಸುತಿತ್ತು. ಅಪ್ಟೆಲ್ಲ ವೈಭವ ತಮ್ಮ ಮ ಸಿಯನ್ನು. ಸೇರುವ 
ಮೊದಲು ಅನ್ಯರ ಮನೆಯಲ್ಲಿದ್ದಿ ರಬೇಕು. ಅದು ಅನ್ಯ ರಿಗಾದ ನ್ನ ಎಂಬ 
ಊಹೆ ಬಳದವರಗಾಗಬಹುದು; ಅವಳಿಗಾಗಲಿಲ್ಲ. ಅವಳಿಗೆ ತನ್ನೆ ತಾಯಿ 
ಎಂಥವಳೆಂದೂ ಗೊತ್ತಿಲ್ಲ; ಅವಳ ಮುಖದ ನೆನಪು ಮಸುಕಾಗಿಯೂ ನ 
ಯುವುದಿಲ್ಲ. ಆದರೆ ನಿಜಕ್ಕೂ ಅವಳು, ಅಂಬಾ, ಸುಲಿಗೆ ಮಾಡಿದ ಸೂಳೆ 
ಯಲ್ಲ. ತನ್ನ ಇನಿಯನನ್ನು, ಕೈ ಹಿಡಿದ ಗಂಡನೆಂಬಷ್ಟು ಪ್ರೀತಿಯಿಂದ 
ನಡೆದು ಬಾಳಿದವಳು. ಆ ಮಾತನ್ನು ಅಕ್ಕನ ವಿಚಾರದಲ್ಲಿ ಶ್ಯಾಮ ಹೇಳು 
ತ್ತಿದ್ದ; ಮಗಳ ವಿಚಾರದಲ್ಲಿ ಚಂದು ಹೇಳುತಿದ್ದಳು; ಅಸ್ಟೇ ಪ್ರಾಮಾಣಿಕ 
ಜೀವನವನ್ನು ಚಂದುವೂ ನಡೆಸಿದ್ದಳು. ಸುಬ್ರಾಯ ಹೆಗ್ಗಡೆಯರು ಇವಳು 
ಕೇಳಿ ಕೊಟ್ಟುದಕ್ಕಿಂತ ಹೆಚ್ಚಾಗಿ ಕೈ ನೀಡಿ ಕೊಟ್ಟವರು. ಹಾಗಿರುತ್ತ ಕುಲದ 
ಮರ್ಯಾದೆಯಂತೆ ನಡೆದು ಬಂದ ಗುಲಾಬಿಗೆ, ಅದೆಲ್ಲ ಪಾಪಕಲುಸಿತ ಹಣ 
ಎಂಬ ನಿಚಾರಸರಣಿ ಹೊಳೆಯುವಂತಿಲ್ಲ. ಅವಳಿಗೆ ಅನಿಸುತಿದ್ದ ಸೋಜಿಗ 
ವೆಂದರೆ-ಅದನ್ನಡಗಿಸಿ ಇರಿಸಿದವಳು ತನ್ನತಾಯಿಯೋ ಇಲ್ಲವೆ ಅಜ್ಜಿಯೋ? 
ಅಜ್ಜಿಯಾಗಿದ್ದಲ್ಲಿ ಸಾಯುವ ತನಕ ಪ್ರಜ್ಞೆಯಲ್ಲಿ ಇದ್ದವಳು, ಮೊಮ್ಮಗಳ 
ಸುಖ ಹಾಕೈಸಿದವಳು, ಅದನ್ನೇಕೆ ಹೇಳಿದೆ ಉಳಿದಳು? “ಇಲ್ಲ ಹಾಗಿರಲಾ 
ರದು. ಅದನ್ನು ಇರಿಸಿದವಳು ನನ್ನ ತಾಯಿಯೇ. ಆ ತಾಯಿ, ಮಕ್ಕಳಲ್ಲೇ 
ಮನಸ್ತಾಪವಿದ್ದಿರಬೇಕು. ಅದರಿಂದಲೇ ತಾಯಿ ಅದನ್ನು ಮರಿಯಾಗಿರಿ 
ಸಿರಬೇಕು. ಸಾಯುವಾಗ ತನ್ನೊಡನೆ ಹೇಳಲಾರದೆ ಮೂಕಳಾಗಿ ಸತ್ತಳು” 
ಎಂದು ಆಕೆ ತರ್ಕಮಾಡುತ್ತಾಳೆ. 

ತಾಯಿ ಇರುವಾಗಲೂ, ಇದ್ದ ಅಲ್ಪಕಾಲದಲ್ಲಿ ಅಜ್ಜಿಯ ತೊಡೆಯ 
ಲ್ಲಾಡಿದವಳು ಗುಲಾಬಿ, ಅವಳಿಲ್ಲದೆ ಹೋಗಿದ್ದರೆ ಗುಲಾಬಿ ದೊಡ್ಡವಳಾಗು 
ತ್ತಿರಲಿಲ್ಲ. ಮಾವ ಶ್ಯಾಮ ಜವಾಬ್ದಾರಿಯನ್ನರಿಯದ ವ್ಯಕ್ತಿ. ಅವಳ ತಂದೆ 


ಜಾರುವ ದಾರಿಯಲ್ಲಿ ೧೩೯ 


ನಾರಣಪ್ಪ ಭಾಗವತರು ಗುಲಾಬಿಗೆ ಆಕೀಳು ವರ್ಷಗಳು ತುಂಬುವ ತೆನಕೆ" 
ಅನರ ಮನೆಗೆ ಬಂದು ಹೋಗುತಿದ್ದರು. ಅಂಬಾಸತ್ತ ಮೇಲೆಯೂ ಅವರು 
ತಮ್ಮ ಮಗುವನ್ನು ಕಾಣಲು ಬರುತಿದ್ದರು; ಬಂದು ಅಲ್ಲಿಯೇ ಇರುತಿದ್ದರು. 
ಸತ್ತವಳ ನೆನಪಿನಿಂದ ಮನೆಯ ಖರ್ಚುವೆಚ್ಚವನ್ನು ಸಹಿಸಿದ್ದರು. ಸ್ವಂತಕ್ಕೆ 
ಹಿಡಿದವಳಿಗೆ ಸಲ್ಲಿಸುವ ಗೌರವ, ಪ್ರೇಮಗಳನ್ನು ತನ್ನ ಅರಸಿಯ ಮನೆಗೆ 
ಸಲ್ಲಿಸಿದ್ದರು. ಅವರು ತೀರಿಕೊಂಡ ಮೀಲೆ ಮಾತ್ರ, ಚಂ ದುವಿನ ಸಂಸಾರ 
ಬಟ್ಟಿ ಬಯಲಾಯಿತು. 

ದಿನ ಸರಿದುವು. ಗುಲಾಬಿಗೆ ಶಿವಪ್ಪ ಡಾಕ್ಟರರ ಣೆ ಣೆಇಡೆತಿಯ ಪರಿಚ 
ಯನಾಯಿತು, ಮಗುವನ್ನು ಅವಳು ಮುದ್ದಿಸಿ ಬಂಎದ್ದಳು. ತನಗೆ ದೇವರು 
ಒಳ್ಳೆ ಯದು ಮಾಡಿದ ಕಾಲದಲ್ಲಿ ಡಾಕ್ಟರರ ಯಣವನ್ನು ಸಲಿಸುತ್ತೇನೆಂದು 
ಕೇ ಈಗಂತು ಆ ಭಾವನೆಗೆ ಪುಸ್ಟಿ ಬಂದಿದೆ. ನೆಟ್ಟಗೆ ಅವರ ಮನೆಗೆ 
ಹೋಗಿ ತಾನು ಕೊಟ್ಟ ಚಿನ್ನಗಳನ್ನು ಮರಳಿ ಬೇಡಿದಳು. ಅದರಲ್ಲಿನ ಒಂದು 
ಆಭರಣ ತೆಗೆದುಕೊಂಡು «ಮಗುವಿಗೆ ಚಿನ್ನ ಮಾಡಿಸುವ ಆಸೆಯಾಗಿದೆ? 
ಎಂದು ಹೇಳಿ, ತನ್ನ ಮನೆಗೆ ತೆಗೆದುಕೊಂಡು ಬಂದಳು. ಅವಳು ಹೊರಟು 
ಹೋದ ಮರು ಗಳಿಗೆಯಲ್ಲಿ ಶಿವಪ್ರನನರು ಮಡದಿಯೊಡನೆ “ನಿನ್ನ ಮಗು 
ವಿಗೂ ಏನಾದರೂ ಮಾಡಿಸಬಹುದಿತ್ತು; ಬೇರೆ ಕಾಲವಾಗಿದ್ದರೆ” ಎಂದರು. 
ಇಂದುಮತಿ ಅದಕ್ಕೆ “ಸಾಕು, ಈಗ ಬೇಡ ಅದೆಲ್ಲ. ಅದರ ಜನನ ಫಲ 
ಚೆನ್ನಾಗಿದ್ದರೆ ಸಯ ಆಗುತ್ತದೆ. ನೀವು ನಾನು ಹೇಳಿದ ಕೆಲಸ ಯಾವಾಗ 
ಮಾಡುತ್ತೀರಿ? ಈಗ ಪವನಿಗೆಸ್ಟಿದೆ ಬೆಲೆ? ನಾಲ್ವತ್ತೆ? ಐವತ್ತೇ? ಬಂದಷ್ಟು 
ಬರಲಿ, ನನ್ನ ಆಭರಣಗಳನ್ನು ಮಾರಿ ಬರುವಷ್ಟು ಹಣವನ್ನು ಧಾರವಾ 
ಡಕ್ಕೆ ಕಳುಹಿಸಿ ಬಿಡಿ” ಎಂದು ಉಪದೇಶಿಸಿದಳು. 

ಅವರ ಮುಖ ತೀರ ತಗ್ಗಿತು. (ಹೆಂಡತಿಯು ತವರಿನಿಂದ ಮ್ಳ ಮೇಲೆ 
ಯಾಕಿಕೊಂಡು ಬಂದುದನ್ನು A ತಾನು ಮಾರಾಟಮಾಡಿ, ಅವರ ಚ ತೀ 
ರಿಸುವುದೇ? ನಾಳೆ ಚಿತ ತವರಿಗೆ ಹೋದಾಗ ಏನೆನ್ನಬೇಕು? ಎಂದು 
ತೋರಿತು. ಹಾಗೆಯೇ ಅಂದರು. ಅದಕ್ಕೆ ಇಂದುಮತಿಯು “ನಿಮಗ್ಯಾಕೆ 
ಅದೆಲ್ಲ? ನನಗಿಲ್ಲವಾದರೆ ಇಲ್ಲ. ಒಳ್ಳೆಯ ದಿನಗಳು ಬಂದರೆ ತಿರುಗಿ ಮಾಡಿಸ 
ಬಹುದಲ್ಲ. "ಚಿನ್ನ ಎಲ್ಲಿ? ಎಂದು ಕೇಳಿದರೆ- ಅಲ್ಲಿಯ ತನಕ «ಮನೆಯಲ್ಲಿ 
ಬಿಟ್ಟುಬಂದಿದ್ದೇನೆ?. ಅಂದುಬಿಟ್ಟರಾಯಿತು. ಅಂಥಾದ್ದಾದರಿ ಊರಿಗೇನೆ 


೧೫: ಜಾರುವ ದಾರಿಯಲ್ಲಿ 


ಹೋಗದಿದ್ದರಾಯಿತು”, ಆ ಕೆಲಸ ಬೇಡವೆಂದು ಶಿವಪ್ಪನವರಿಷ್ಟು ಹೇಳಿ: 
ದರೂ ಇಂದುವಿನ 4 ಹಟ *ನೀವು ಹಾಗೆನ್ನ ತೇಟಾರಡು. ಅವರ ಕಷ್ಟ 
ನಿಮಗೆ ತಿಳಿಯಲಾರದು” ಎಂದು ಆಕೆ ಹೇಳಿದ ಮೇಲೆ “ಆಗಲಿ” RL 
ಅವರು ಒಪ್ಪ Fi 

ಆಸ್‌ ದಿನ ಕಿಟ್ಟಪ್ಪ ಮಾಸ್ತರರು ಊಟದ ವೇಳೆಗೆ “ವಾಸಪ್ಪ ಸಾಹು 
ಕಾರರು ಶ್ರಿ ಸತ ಒಂದು ಸಾಲವನ್ನು ವಹಿಸಿಕೊಂಡು ತೀರಿಸುವು 
ಹಂಗಿಸಿ. ಆದಮ್‌ ಸಾಹೇಬರ ಸಾಲಕ್ಕೆ po ಊರಿನ ಜವೂನು,. 
ಸುಮಾರು ಇನ್ನೂರು ಮಾನಿಗೆ ಹುಟ್ಟುವಳಿಯಷ್ಟು, ಸೇಟಿಗೆ ತೀರ ಸವೂಪದ 
ಭೂಮಿ, ಇಪ್ಪ ಸಾವಿರಕ್ಕೆ ಕೊಳ್ಳು ತ್ತಾರೆ” ಎಂದರು. ಶಿವಪ್ಪ ಶ್ರನವರು ಆ 
ದಿನ ಮಾತುಕಸೆಗಳಿಗೆ ಉತ್ಸಾ ಸಿ ಹಿತರಾಗಿರಲಿಲ್ಲ. ತಂದೆಯು ಸುದ್ದಿಯನ್ನೆ ತ್ತಿದೆ 
ಕಾರಣವೂ ಬೇರೆಯೇ ಆಗಿತ್ತು. “ನಾವು ನಾಲ್ಕು ದಿವಸಕ್ಕೆ ಕೈಗಡವಾಗಿ 
ತಂದ ಐನೂರು ರೂಪಾಯಿಗಳನ್ನು ಅವರಿಗೆ ಈಗ ಕೊಡದೆಹೋದರೆ ಹೇಗೆ? 

ನಿನ್ನಲ್ಲಿ ಮಾವನಿಗೆ ಕಳುಹಿಸಲು ಹಣನಿದೆ; ಮಾಧವನಿಗೆ ಕೊಡು ವುದಕ್ಕಿ ದೆ 

ಇದಕ ಸಲ್ಲ ಎಂದರೆ ಹೇಗೆ?” ಎಂದು ಮಗನಿಂದ ಏನೊಂದೂ ಮಾತು ಬರುವ 
ಮೊದಲೇ ಅವರು ನುಡಿದಾಯಿತು. ಶಿವಪ್ಪನವರಿಗೆ ಉಂಡ ಊಟ ರುಚಿಸ 
ಲಿಲ್ಲ; ಊಟ ಮುಗಿಸಿ ಎದ್ದರು. “ ಕೊಡುತ್ತೆ ೇನಪ್ಪ” ಎಂದು ಉದಾಸೀನ. 
ವಾಗಿ ಉತ್ತರಿಸಿ ಹೊರಟರು. 

"ಎಂದು ಸಿಗುತ್ತದೆ?” 

“ನಾಳೆ ಏನಾದರೂಮಾಡಿ ಕೊಡುತ್ತೇನೆ. ಮಾಡುವುದೇನು? ಅವಳ 
ಚಿನ್ನವನ್ನು ಮಾರಿಳೊಡುತ್ತೇನೆ”. 

“ನೀನೇನನ್ನೂ ಮಾಡು. ವಾಸಪ್ಪಯ್ಯನವರು ಕೇಳಿದರೆ, ನಾನು ಇಲ್ಲ 
ಎನ್ನೆಲು ಬರುವುದಿಲ್ಲ” 

ರಾತ್ರೆಯನ್ನು ಗಂಡಹೆಂಡಿರಿಬ್ಬರು ಚಿಂತೆಯಲ್ಲಿ ಕಳೆದರು, ಮರು. 

ದಿನ ಶಿವಪ್ರನವರು ನಿತ್ಯೋದ್ಯೋಗಕ್ಕೆ ಹೊರಟರು. ಹೊರಡುವಾಗ ತಾನು 
ಮಾಡುವ ಕೆಲಸ್ಕಕಟುಕನ ಕೆಲಸ ಎಂದು ತೋರಿತು.ಚಿನ್ನ ಕೊಂಡುಹೋದ. 
ಮೇಲೆ-«ಅದನ್ನು ಯಾರಿಗೆ ಕೊಡಲಿ? ಎಲ್ಲಿ ಮಾರಲಿ? ಊರಲ್ಲೆಲ್ಲ ಸುದ್ದ 
ಹಬ್ಬುತ್ತದಲ್ಲ?-ಎಂದು ದಿಕ್ಕುತೋರದೆ ಕುಳಿತರು. ಈ ಕೆಲಸಕ್ಕಾಗಿ ಶೀನಪ್ಪ 
ನನ್ನು ಕಳುಹಿಸುವಷ್ಟು ನಂಬಿಗೆ ಸಾಲದು, ಕಟ್ಟಕೊನೆಗೆ ಅಂಗಡಿಗೆ ಬಂ 


ಜಾರುವ ದಾರಿಯೆಲ್ಲಿ ಇಟ್ಟ 


ನೊಬ್ಬ ಮಿತ್ರರನ್ನು ಮಾತನಾಡಿಸಿ, ಚಿನ್ನವನ್ನೊಪ್ಪಿಸಿದರು. ಅದು ಕಾಳೆ 
ರಿನ ಸರಾಫ ಕಟ್ಟೆಯಲ್ಲಿ ಗಿರಾಕಿಯಾಗದೆ, ಕುಮಟಿಗೆ ಕೊಂಡೊಯ್ದು ಮಾರ 
ಬೇಕಾಯಿತು. ಅವರ ಅದೃಷ್ಟಕ್ಕೆ ಚಿನ್ನದ ಬೆಲೆ ಹೆಚ್ಚಿದ್ದರಿಂದ ಮೂರು 
ಸಾವಿರ ರೂಪಾಯಿಗಳಷ್ಟು ಬಂದುವು. 

ರಾತ್ರಿ ಮನೆಗೆ ಹೋಗುವಾಗ ಹೊತ್ತಾಗಿತ್ತು. ಇಂದುಮತಿ ಆತುರ 
ದಿಂದ ಗಂಡನ ಬರವನ್ನು ಇದಿರು ಕಾದಿದ್ದಳು. “ತ್ತಂದಿರಾ?” ಎಂದು ಕೇಳಿ 
ದಳು. “ಹೂಂ” ಎಂದಷ್ಟೆ ಬೇಸರದ ಉತ್ತರ. ತಂದ ಹಣದಲ್ಲಿ ಐನೂರನ್ನು 
ತಂದೆಯ ಕೈಗೊಪ್ಪಿಸಿದರು. ಆ ಕ್ಹಣವೇ ಕಿಟ್ಟಪ್ಪ ಮಾಸ್ತರರು "ನಗದನ್ನು 
ಕೈಯಲ್ಲಿಟ್ಟುಕೊಂಡು ಕಾಯುವುದು ಬೇಡ' ಎಂಬ ಆತುರದಿಂದ ಸಾಹು 
ಶಾರರ ಮನೆಗೆಹೊರಟರು. "ಊಟಿ ಮಾಡಿಕೊಂಡು ಹೋಗಿ” ಎಂದು ಇಂದು 
ಮತಿ ಬೇಡಿದರೆ, "ಊಟ ಬೇಡ, ಸಾಹುಕಾರರು ಕಾದಿದ್ದಾರೆ. ಬರವಣಿಗೆಯ 
ಕೆಲಸವೂ ಬಾಕಿಯಿದೆ” ಎಂದು ನುಡಿದು ಧಾವಿಸಿದರು. ಅಪ್ಪನಿಗೆ ನಮ್ಮಮ್ಮ 
ತೀರಿಹೋದ ಮೇಲೆ ಬುದ್ಧಿಯೇ ಸಮನಾಗಿಲ್ಲ. ಅವರೆಂದೂ ಹೀಗಿರಲಿಲ್ಲ” 
ಎಂದೆನ್ನುತ್ತ ಶಿವಪ್ಪನವರು ತಮ್ಮ ಊಟವನ್ನು ಮುಗಿಸಿ, ಮಡದಿಯೊಡನೆ 
ಕೊಠಡಿಗೆ ಬಂದರು. ಇಂದುಮತಿಯು ಕೂಸನ್ನು ಅವರ ಕೈಯಲ್ಲಿ ಕೊಟ್ಟು, 
ತಾನು ಅವರ ಮನಸ್ಸನ್ನು ಗೆಲುವಾಗಿರಿಸುವೆನೆಂದು ಎಲ್ಲೆ ಲ್ಲಿನ ಕಂತೆ ಪುರಾಣ 
ಗಳನ್ನು ಹೇಳತೊಡಗಿದಳು. 

ಶಿವಪ್ಪನವರು ಆ ಮಗುವನ್ನು ಕೈಯಲ್ಲಿ ಹಿಡಿದು ಕುಳಿತಾಗ, ಒಮ್ಮೆಗೆ 
ಅವರಿಗೆ ಗುಲಾಬಿಯ ಕೂಸಿನ ನೆನಪಾಯಿತು. ಅವಳು ತನ್ನ ಮಗುವಿನ 
ವಿಚಾರದಲ್ಲಿ ಒಡ್ಡಿದ ಸಮಸ್ಯೆ » ನೆನಪಾಗಿ ನಗು ಬಂದಿತು. “ಇಂದು, 
ಮೊನ್ನಿ ನಮ್ಮ ಮನೆಯಲ್ಲಿರಿಸಿದ ಚಿನ್ನವನ್ನು ಕೇಳುವುದಕ್ಕೆ ಬಂದಳಲ್ಲ, 
ಗುಲಾಬಿ, ಅವಳ ಕತೆ ಗೊತ್ತೇ?” ಎಂದರು. 

“ತುಂಬ ಒಳ್ಳೆಯ ಹುಡುಗಿ. ಒಂದೊಂದು ಸಾರಿ ಅವಳೆ ಕತೆಯನ್ನು 
ನೆನೆದರೆ ಬೇಸರವಾಗುತ್ತಿದೆ. ಸಾಹೇಬರು ತೀರಿದ್ದೆಂಬುದು ಅವಳಿಗೆ ಒಂದು 
ಹುಲಿಯ ಬಾಯಿಂದ ಪಾರಾದ ಹಾಗಾಯಿತು” ಎಂದು ಅವಳ ಮುಂದೆ 
ತನಗೆ ತಿಳಿದ ಎಲ್ಲ ಸಂಗತಿಗಳನ್ನು ಹೇಳಿದರು. ಈ ತನಕ ಇರಿಸಿಕೊಂಡಿದ್ದ 
ಸಹಸ್ಯವನ್ನು ಈಗ ಅವಳೊಡನೆ ಹೇಳುವ ಆತುರವಾಯಿತು. ಚಿನ್ನದ 
ಪ್ರಕರಣ ಬಂದಿತು; ಅದನ್ನು ಮರಳಿ ಪಡೆದ ಕತೆಯನ್ನು ಹೇಳಿದರು. ಎಲ್ಲ 


೧೮, ಜಾರುವ ದಾರಿಯಲ್ಲಿ 


ವನ್ನೂ ಹೇಳಿ ಮುಗಿಸಿದ ಮೇಲೆ “ಹೇಳಬಾರದಿತ್ತು. ಯಾಕೋ ಹೇಳಿಬಿಟ್ಟೆ. 
ನಿನ್ನ 63 ನೀನು ಯಾರ ಮುಂದೆಯೂ ಹೇಳಬೇಡೆ ಮಹಾರಾಯಿತಿ? 
el ಹರಟ ನಿಲ್ಲಿಸಿ, ಮಗುವನ್ನೊಪ್ಪಿಸಿ, ಮಲಗಿಕೊಂಡಳು. 

ಮರು ದಿನ ಶಿವಪ್ಪನವರು ದವಾಖಾನೆಗೆ ಹೋಗಿ, ಅಲ್ಲಿಂದ ಮಾವ 
ನಿಗೆ ಎರಡೊವಕೆ ಸಾವಿರ ರೂಪಾಯಿಗಳ ನನ್ನು ಕಳುಹಿಸಿಕೊಟ್ಟರು. ಆದರೂ 
ಇನ್ನೂ ಸಾವಿರದಷ ಕೈ ನಾನು ಯಣಿಯೇ. ಇದನ್ನೆ ಲ್ಲ ತೀರಿಸಿ, ಮುಗಿಸುವ 
ತನಕ" ನನ್ನ ಡಿಸ್ಪೆನ್ಸರಿ, ವಾರ್ಡು, ಮತ್ತೊಂದು ಬತ್ತ ಶ್ರದು ಸಾಧ್ಯವೇ?” 
ಎಂದು ಬಂದ 

ಅದೊಂದು ಶುಕ್ರವಾರದ ದಿನ. ಸಂಜೆ ಊರಿಂದೂರೇ ಮಹಾಕಾಳಿಯ 
ಗುಡಿಗೆ ಹೋಗುವ ದಿನ, ಮಧ್ಯಾಹ್ನ ಮನೆಗೆ ಊಟಕ್ಕೆ ಬಂದ ಶಿವಪ್ಪನವರು 
ತಿರುಗಿ ದವಾಖಾನೆಗೆ ಹೋದಮೇಲೆ, ಇಂದುಮತಿಗೆ ತಾನೂ ಗುಡಿಗೆ ಹೋಗ 
ಬೇಕೆಂದೆನಿಸಿತು. ಗುಡಿಗೆ ಹೋಗಿ ಅಮ್ಮನವರನ್ನು “ತಂದೆಯ ಮನೆಯ 
ವಿಪತ್ತನ್ನು ಕಳೆದು ಕೊಡು” ಎಂದು ಬೇಡಿ ಬರಬೇಕೆಂಬ ಮನಸ್ಸಾಯಿತು. 
ಹಾಗೆಂದು ಸೀರೆಯನ್ನುತೊಟ್ಟಳು. ಥಟ್ಟನೆ ನೆನಪಾಯಿತು: ತನ್ನ ಒಡೆವೆಗಳೆಲ್ಲ 
ಮೊದಲದಿನವೇ ಹೊರಟು ಹೋಗಿದ್ದುವೆಂಡು “ಬೇಡ, ದೇವಿಯನ್ನು ನಾನು 
ಇಲ್ಲಿಂದಲೇ ಬೇಡಿಕೊಂಡರೂ ಅವಳಿಗೆ ತಿಳಿದೀತು” ಎಂದು ಸ ವಿನ 
ಹತ್ತಿರ ಮೂಕಳಂತೆ ಹೋಗಿ ಕುಳಿತಳು. ಆ ವೇಳೆಯಲ್ಲೇ ಗುಲಾಬಿ 
ಅಲ್ಲಿಗೆ ಬಂದಳು. 

“ಏನು ಗುಲಾಬಿ, ಸಿಂಗಾರಮಾಡಿಕೊಂಡು ಹೊರಟೆ? ಅಮ್ಮನವರ 
ಗುಡಿಗೇನು?” 

“ಅಲ್ಲ; ಇಲ್ಲಿಗೇ ಬಂದದ್ದು.” 

“ಸರಮಾಡಿಸಿದೆ; ಇಲ್ಲಿಂದ ಮೊನ್ನೆ ಚಿನ್ನ ತೆಗೆದುಕೊಂಡು ಹೋಗಿ 
ದ್ದೆನಲ್ಲ. ನಿಮಗೆ ತೋರಿಸುವ ಎಂದು ಬಂದೆ” ಎಂದು ತಾನು ತಂದ ಸರವನ್ನು 
ಅವಳ ಕೈಯ ಮೇಲಿಟ್ಟಳು. ಅದನ್ನು ನೋಡಿ “ಬಹು ಚಂದವಾಗಿದೆ”ಎಂದಳು 
ಇಂದು. *ಮಗುವಿಗೆ ಹಾಕಿಕೊಂಡು ತರಬಹುದಿತ್ತಲ್ಲ. ನಿನ್ನ ಮಗುವನ್ನು 
ನಾನು ನೋಡಬೇಡವೆ?” ಎಂದು ಕೇಳಿದಳು. ಆ ಬಗೆಯ ಸ್ಟೆ ಸ್ನೇಪಭಾವಕ್ಕ 
ಗಂಡೆ ಹೇಳಿದ ಕತೆಯೂ ಕಾರಣವಾಗಿತ್ತು. “ಅದಕ್ಕಿದೆ” ಎಸಕ ತೊಟ್ಟ 
ಲಲ್ಲಿ ಮಲಗಿದ ಇಂದುಮತಿಯ ಕೂಸಿಗೆ ಅದನ್ನು ತೊಡಿಸಹೋದಳು. 


ಜಾರುವ ದಾರಿಯಲ್ಲಿ ೧ಲೆತ್ಲಿ 


ಇಂದುಮತಿಗೆ ಅದರ ಅರ್ಥ ತಿಳಿಯಲಿಲ್ಲ. ತನ್ನ ಮಗುನಿನ ಕೊರಳಲ್ಲಿ ಆಸರ 
ವನ್ನು ಕಂಡು, ಅದು ತುಂಬ ಒಪ್ಪುತ್ತದೆ ಎಂಬ ಆಸೆಯಷ್ಟೆ ಪ್ರಜ್ವಲಿಸಿತು. 
ಆಕೆ, ತೊಡಿಸಿದ ಸರವನ್ನು ತೆಗೆಯದೆ ಈಚೆ ಬಂದು ಕುಳಿತಳು. "ಗುಡಿಗೆ 
ಹೋಗುವುದಿಲ್ಲವೆ?” ಎಂದು ಕೇಳಿದಳು. ಇಂದುಮತಿ “ಇವತ್ತು ಹೋಗು 
ವುದು ಹೇಗೋ” ಎಂದಳು. ಬಳಿಯಲ್ಲಿ ಅವರ ಮನೆಯ ಅಡುಗೆಯ ಹೆಂಗಸು 
ಇದ್ದಾಳೆಯೋ, ಇಲ್ಲವೋ ಎಂದು ಆಚೀಚೆ ನೋಡಿ ಅನಂತರ “ಅಮ್ಮ , 
ಅದು ನಿಮ್ಮ ಮಗುವಿಗೆಂದೇ ನಾನು ಮಾಡಿಸಿ ತಂದದ್ದು. ನಿಮ್ಮ ಯಜ 
ಮಾನರು ಅದನ್ನು ಮಗುನಿನ ಕೊರಳಿಂದ "ತೆಗೆದು ಹಿಂದೆ ಕೊಡು? ಎಂದರಿ 
ತೆಗೆಯಬಾರದು, ನನ್ನಾಣೆಯಿದೆ” ಎಂದಳು. ಆ ಮಾತು ಮುಗಿಯುವಾಗ 
ಗುಲಾಬಿಯ ಕಣ್ಣಿನಿಂದ ಮುತ್ತಿನ ಮಣಿಗಳು ಉದುರುತ್ತಿದ್ದುವು. 

ಇಂದುವಿಗೆ ತೀರ ಆಶ್ಚರ್ಯವಾಯಿತು.“ ಏನು? ಮೂರು ಪವನನಿನ ಸರ, 
ನನ್ನ ಮಗುವಿಗೇನು! ಆಗದೇ ಆಗದು.” ಎಂದು ಆಕೆ ಹಟಮಾಡಿದಳು. 
ಅವಳು ಕಣ್ಣಲ್ಲೂ ನೀರು ಹನಿಯಿತು. "ಅಮ್ಮ ಅವರು, ನಿಮ್ಮ ಯಜಮಾ 
ನರು, ನನ್ನ ಜೀವ, ಬದುಕುಗಳನ್ನು ಉಳಿಸಿದವರು. ಈ ಒಂದು ಸರವನ್ನು 
ತಂದು ಹಾಕಿದರೆ ಹೆಚ್ಚೇ?” ಎಂದೆಂದು, ತನ್ನ ಬಾಳಿನ ದುಃಖದ ದಿನಗಳನ್ನು 
ನೆನೆದು ಇನ್ನಷ್ಟು ಅತ್ತಳು. ಹೆಚ್ಚಿನ ಪರಿಚಯವಿಲ್ಲದಿದ್ದರೂ, ತನ್ನ ಬದುಕಿನ 
ಗೋಳುಗಳನ್ನೆ ಲ್ಲ ಹುದುಗಿದ ನೋವನ್ನೆಲ್ಲ, ಅವಳ ಮುಂದೆ ಮಗುವಿನಂತೆ 
ತೊದಲಿದಳು. ಆ ಎರಡು ಕೃತಜ್ಞ ಜೀವಿಗಳು ಜತೆಯಲ್ಲಿ ಕುಳಿತು ಎಷ್ಟು 
ಹೊತ್ತಿನ ತನಕ ತಂತಮ್ಮ ಬಾಳಿನ ನೋವುಗಳನ್ನು ಹೇಳಿಕೊಂಡುವೋ ತಿಳಿ 
ಯದು.ಆ ಮಾತಿನಲ್ಲಿ-ಗುಲಾಬಿ,ತಾನು ಗುಡಿಯಲ್ಲಿ ಇಂದುಮತಿಯ ವಿಚಾರ 
ದಲ್ಲಿ ಕೇಳಿದ ನಿಸುಮಾತುಗಳನ್ನೂ ಹೇಳಿದಳು! “ಅಮ್ಮ ನಮ್ಮೂರವರಿಗೆ 
ಪರರ ಸುಖ ದುಃಖವೆಂಬುದು ಗೊತ್ತಿಲ್ಲ. ಏನಾದರೂ ಆಡಿದರಾಯಿತು, ಆ 
ಯಾವಳೋ ಹಾಗೆಂದದ್ದನ್ನು ಕೇಳಿ ನನ್ನ ಕರುಳೇ ತಿವಿದ ಹಾಗಾಯಿತು” 
ಎಂದಳು. 

ಗುಲಾಬಿ ಮುಸ್ಸಂಜೆಯ ವೇಳೆಗೆ ಇಂದುಮತಿಯ ಮಗುವನ್ನು 
ಮುದ್ದಿಸಿ 4ಷ್ರುಗ ನನ್ನೆದೆ ಹಗುರವಾಯಿತು.” ಎಂದು ಹೊರಟುಹೋಗು 
ವಾಗ, ಇಂದುಮತಿಯ ಎದೆ ದುಃಖದಿಂದ ಅಷ್ಟೇ ಭಾರವಾಗಿತ್ತು. 


ಅಧ್ಯಾಯ ೭. 

«ಕುಂಬಾರ ಗುಂಡಿ'ಯ ಹೆಸರು ಮೊನ್ನೆ ಮೊನ್ನೆಯ ತನಕ ನಾಲ್ಕೆಂಟು 
ಮೈಲು ದೂರದ ಗ್ರಾಮಸ್ಥರಿಗೇನೆ ತಿಳಿಯದಂತಹ ಹೆಸರಾಗಿತ್ತು. ಅದ 
ರಂತೆಯೆ ಆ ಸರಹದ್ದಿನ ಪ್ರದೇಶಗಳಲ್ಲಿ ಮೊರ ಸಾಹೇಬರನ್ನೂ, ಆದಮ್‌ 
ಸಾಹೇಬರನ್ನೂ ತಿಳಿದವರು ಅಪೂರ್ವ, ಈಗಲೋ? ಪರಿಸ್ಥಿತಿ ವಿಚಿತ್ರವಾಗಿ 
ಬದಲಿಸಿದೆ. ಹೆಸರಿಲ್ಲದ ಊರು, ನೂರಾರು ಜನಗಳ ಕಿವಿಗೆ ಕೇಳಿಬರುತ್ತಿದೆ. 
ಅಪರಿಚಿತ ವ್ಯಕ್ತಿಗಳು ಪ್ರಸಿದ್ಧ ಪುರುಷರಾಗಿದ್ದಾರೆ. ಅಲ್ಲಿನ ಹಳ್ಳಿಯ ಬರಡು 
ಜೀವನವು ಒಮ್ಮೆಗೇ ಜೀವ ತಾಳಿ ನಲಿದಾಡುತ್ತಿದೆ. ಎಲ್ಲೆಲ್ಲಿಯೋ ನಡೆಯು 
ತ್ತಿರುವ ಯುದ್ಧದಿಂದಾಗಿ, ಸಾವಿರಾರು ಮೈಲುಗಳು ದೂರದಲ್ಲಿರುವ ಒಂದು 
ಕೊಂಪೆ, ನೂರಾರು ಜನರು ಬಂದು ಹೋಗುವಂಧ ಒಂದು ಸ್ಥಳವಾಗಿದೆ. 
ಕುಂಬಾರಗುಂಡಿಯ ಸುತ್ತುಮುತ್ತಲಿನ ಜಾಗಕ್ಕೆ ಸಾಹೇಬರಿಬ್ಬರೂ ಎಲ್ಲಿಲ್ಲದ 
ಅವಕಾಶ ಒದಗಿಸಿದ್ದಾರೆ. ಅಲ್ಲಿಗೆ ತಾವೇ ನವಾಬರಾಗಿದ್ದಾರೆ. ಅರ 
ಹಣವಲ್ಲದಿದ್ದಕೆ ಕುಂಬಾರ ಗುಂಡಿಯ ಮುಖ ನೋಡುವ ವೃಕ್ತಿಯಿದ್ದಿ ಲ್ಲ. 
ಅಲ್ಲಿ ಬಂದು "ಎರಡು ದಿನ ಇದ್ದು ಬಿಡು” ಎಂದರೆ ಕಾರವಾರ, ಕುಮಟ್ಟಿ 

ಇಳೂರುಗಳ ಸನೊಪದ ಹಳ್ಳಿಯ ಜನರು “ಕುಂಬಾರ ಗುಂಡಿಗೇ? ಸಾಯ 
ಬೇಕಾದರೆ ಆ ಊರಿಗೆ ಹೋಗಬೇಕೆ? ನಮ್ಮೂರಿನಲ್ಲಿ ಜಾಗನಿಲ್ಲವೆ?” ಎನ್ನು 
ತ್ತಿದ್ದ ಕಾಲವಿತ್ತು. ಸಾಯುವುದೆಂದರೆ-ಮೆಲೇರಿಯ ಜ್ವರ ಹಿಡಿಸಿಕೊಂಡು, 
ಹೊಟ್ಟಿ ಬೀಗಿಸಿಕೊಂಡು, ಹಾಸಿಗೆಗೂ ಕಂಬಳಿಗೂ ಅಂಟಿ ಮಲಗಿದ್ದು, ಇದ್ದ 
ಕ್ರಿದ್ದ ಹಾಗೆ ಇಲ್ಲದಾಗುವುದು... ಎಂದರ್ಥ. ಮೊದಲು ತೊಡಗುವ ಮೈಯ 
ನಡುಕಕ್ಕೂ, ಕೊನೆಗೆ ಪ್ರಾಪಿಸುವ ಶೀತಳ ಸಮಾಧಿಗೂ, ತಿಂಗಳೂ ಕಳೆಯ 
ಬಹುದು; ವರ್ಷ ಎರಡು ವರ್ಷಗಳೂ ಸರಿಯಬಹುದು. ಅದು ಅವರವರ 
ಅದೃಷ್ಟ. ಆದರೂ ನೂರಾರು ಮಂದಿ ಕಗ್ಗರು, ಕೂಲಿಗಳು, ದೊರೆಗಳು 
ಅಲ್ಲಿ ಈಗ ಒಂದೇ ಸವನೆ ದುಡಿಯ ತೊಡಗಿದ್ದಾರೆ. «ದೊರೆಗಳು' ಎಂದರೆ 
ಬಿಳಿದೊಗಲಿನ ದೊರಿಗಳಲ್ಲ; ಅರ್ಧಮರ್ಧ ಇಂಗ್ಲಿಷ್‌ ಭಾಷೆ ಬಂದು, ಖಾಕಿ 
ಚಲ್ಲಣ ಹಾಕಿ, ದಿನಕ್ಕೆ ಅರ್ಧ ಸೀಸೆ ವಿಸ್ಕಿಯನ್ನೊ, ಬ್ರಾಂದಿಯನ್ನೊ ಬರಿದು 
ಮಾಡೆ ಬಲ್ಲವರು ಎಂದಷ್ಟೇ ಅರ್ಥ. ಸುತ್ತಲಿನ ಹಸುರು ಹಚ್ಚೆಯನ್ನು 
ಕಾಣುವವರು ಸಹ ನೀಲಗಾಜಿನ ಕನ್ನಡಕ ಹಾಕಿ, ಕೈಯಲ್ಲೊಂದು ಮೋಟು 


ಜಾರುವ ದಾರಿಯಲ್ಲಿ ೧೮೫ 


ಬೆತ್ತ ಹಿಡಿದು, ಕೂಲಿಗಳ ಮೇಲೆ ಅಧಿಕಾರ ನಡೆಸುವವರು. ಬೆಳಗ್ಗೆ, ರಾತ್ರಿ 
ಯೆಂದರಿಯದೆ ಲಟಕು ಮೋಟರು, ಲಾರಿಗಳಲ್ಲಿ ಸಂಚರಿಸುವವರು. ಅಂ 
ಗುಲ ದಪ್ಪ ತೊಗಲಿನ ಬೂಟ್ಸುಗಳನ್ನು ಹಾಕಿಕೊಂಡು, ಕೆಸರನ್ನು ತುಳಿದು, 
ವಾರಕ್ಕೊಮ್ಮೆ ಸ್ನಾನಮಾಡಿದರೂ ಆಯಿತು, ಬಿಟ್ಟರೂ ಆಯಿತು-ಎನ್ನುವವ 
ರವರು. ಅಂಥವರು ಕುಂಬಾರ ಗುಂಡಿಯಲ್ಲಿ ವಾರದ ನಾಲ್ಕುದಿನ ಕಳೆಯುವು 
ದುಂಟು; ಆರು ದಿನ ಕಳೆಯುವುದುಂಟು. ಆದಿತ್ಯವಾರ ಅಲ್ಲಿಂದ ಸಂಪೂರ್ಣ 
ಅದೃಶ್ಯರಾಗುವುದುಂಟು, ಅಂಥವರ ಪಾಲಿಗೂ ದೊರೆಗಳೆನ್ನಿಸಿಕೊಂಡಿದ್ದಾರೆ 
ವಿರ ಸಾಹೇಬರು; ಅವರ ಅಳಿಯ ಆದಮ್‌ ಸಾಹೇಬರು. ಆ ಪ್ರಾಂತ್ಯಕ್ಕೆ 
ಅವರಿಬ್ಬರೂ ಮಲೆನಾಡಿನ ಹುಲಿಗಳಿದ್ದಂತೆ. ಅವರಿಬ್ಬರೂ ಮೋರು ಗಾಡಿ 
ಯಲ್ಲಿ ಆಗಾಗ ಬಂದುಹೋಗುವವರು. ಮೋಟರೇ ಅವರ ಮನೆಯೆಂದರೂ 
ಸಲ್ಲುತ್ತದೆ. ಒಬ್ಬರು ಘಟ್ಟದ ಮೇಲಕ್ಕೆ ಏರಿ ಅಲೆದಾಡುವವರು;ಇನ್ನೊಬ್ಬರು 
ಕರಾವಳಿಯ ತನಕ ಬಲೆಬೀಸಿ ಆಳುಗಳನ್ನು ಸಂಗ್ರಹಿಸುವವರು. 
ಕುಂಬಾರ ಗುಂಡಿಯಂಥದೇ ಇನ್ನೊಂದು ವನ, ಜನ ಕ್ಷೇತ್ರವು ಮತ್ತಿ 
ಗುಂಡಿ. ಅದು ಕುಂಬಾರಗುಂಡಿಯು ಹುಟ್ಟಿದ ಬಳಿಕ ನಿರ್ಮಾಣವಾದದ್ದು. 
ಅಲ್ಲಿನ ಕಾರುಭಾರ ಮತ್ತೂ ಹೆಚ್ಚಿನದು; ದೊಡ್ಡೆ ಪ್ರಮಾಣದ್ದು; ಬೇಕೆಯೇ 
ತೆರನಾದದ್ದು. ಅಲ್ಲಿನ ರೀತಿ, ವ್ಯವಹಾರಗಳೇ ಬೇಕೆ; ಆಳರಸರೇ ಬೇರೆ, 
ಮತಿ ಗುಂಡಿಯಿಂದ ಕುಂಬಾರ ಗುಂಡಿಗೆ ರಾಜಮಾರ್ಗದಿಂದ ಹೋಗುವಾಗ 
ನಾಲ್ವತ್ತು ಮೈಲು ದೂರವಾಗುತ್ತದೆ. ಒಳದಾರಿಯಿಂದ, ಘಟ್ಟದ ಸೆರಗಿನ 
ಕಾನನ್ನು ಹೊಕ್ಕು ಹೊರಡುವವರಿಗೆ ಐದು ಹರದಾರಿ ಮಾತ್ರ. ಇಲ್ಲಿಗೂ 
ಅಲ್ಲಿಗೂ ಇರುವ ಸಂಬಂಧ, ಆಳುಗಳ ವ್ಯಾಪಾರದಲ್ಲಿ ಮಾತ್ರ, ಮೊದಲು 
ಕುಂಬಾರಗುಂಡಿಯ ಮಹಾತ್ಮ್ಯ ತಿಳಿದು ಅನಂತರ ಮತ್ತಿಗುಂಡಿಯ ವಿಚಾರ. 
ಅಂಕೋಲೆಯಿಂದೆ ಯಲ್ಲಾ ಪುರಕ್ಕೆ ಹೋಗುವ ಹಾದಿಯು ನಿಡಿದಾದ 
ಕಾಡಿನ ಮಾರ್ಗ, ಅದು ಬೆಟ್ಟದ ಮಗ್ಗುಲುಗಳ ಎಡೆಯಲ್ಲಿಯೆ ಸಾಗಿ ಹೋಗು 
ವಂಥದು. ಮೊದಲೊಂದು ಕಾಲದಲ್ಲಿ ಇದು ತುದಿಯಿಂದ ತುದಿಯ ತನಕ 
ನಿರ್ಜನಪ್ರದೇಶವಾಗಿತ್ತು. ಕರಾವಳಿಗೆ ಸವೂಪವಾಗಿ-- ಅಲ್ಲಲ್ಲಿ ಹಾಡಿ, 
ಹಕ್ಕಲು, ಮನೆ, ಜನ, ಜಾನವಾರುಗಳು "ಇಲ್ಲಿ ಮನುಷ್ಯರಿದ್ದಾಕಿ ಎನ್ನುವುದ 
ಕಷ್ಟೇ ಇದ್ದುವು. ಆ ಮಟ್ಟಿಗೆ ಈಗಲೂ ಹಾಗೆಯೇ ಇದೆ. ದಾರಿಯಲ್ಲಿ ಓಡಾ 
ಡುವ ಮೂರು, ನಾಲ್ಕು ಬಸ್ಸುಗಳನ್ನು ಬಿಟ್ಟರೆ ವಾಹನ ಸಂಚಾರವೆಲ್ಲ ಗಾಡಿ 


೧೪೬ ಜಾರುವ ದಾರಿಯಲ್ಲಿ 


ಗಳ ಮುಖಾಂತರ, ಬಡೆಜನಗಳ ಓಡಾಟ ನಡೆದೇನೆ. ಕರಾವಳಿಯ ಆಳು 
ಗಳು ನಡೆದು, ದಣಿದು, ಘಟ್ಟವನ್ನೇರಿ ಯಲ್ಲಾ ಪುರದ ಕಡೆಯ ಹೊಲ ಸಾಗು 
ಮಾಡುವುದಕ್ಕೆ ಹೋಗುತ್ತಾರೆ; ಅಡಕೆ ತೋಟಗಳಲ್ಲಿ ದುಡಿಯುವುದಕ್ಕೆ 
ಹೋಗುತ್ತಾರೆ; ಆ ಪ್ರಾಂತ್ಯದ ಜನಕ್ಕೆ ಅಕ್ಕಿ ದೊರೆಯದ ಕಾಲದಲ್ಲಿ ತಾಳೆ 
ಮರದ ಕಾಂಡೆವೇ ಜೀವ ಉಳಿಸಬೇಕು. ಆದರಿ ಕರಾವಳಿಯ ಜನರು, ತಮ್ಮ 
ಹಸಿದ ಹೊಟ್ಟಿಯನ್ನು ತುಂಬಿಸಿಕೊಳ್ಳುವುದಕ್ಕೆ, ಘಟ್ಟಕ್ಕೆ ಹೋಗುವುದು 
ವಾಡಿಕೆ. ತಲೆಯ ಮೇಲೊಂದು ಅಡಿಕೆ ಹಾಳೆ;ಅದರ ಮೇಲೊಂದು ಕಂಬಳಿ; 
ಅರಿವೆ ಅಂಚಡಿ, ಒಂದು ಬೀಳಲಿನ ಪೆಟ್ಟಿಗೆ, ಅದರ ಮೇಲೆ ತಮ್ಮ ಸಂಸಾ 
ರಕ್ಕೆ ಸೇರಿದ ಒಂದೆರಡು ಕೋಳಿಯ ಮರಿಗಳನ್ನು ಏರಿಸಿಕೊಂಡು ಹೊರಟ 
ರಿಂದರೆ ನಾಲ್ಕು, ಆರು ಹರದಾರಿಗಳ ತನಕ ನಡೆದು, ಅನಂತರ ಮಜಲು 
ಮಾಡುತ್ತಾರೆ. ಘಟ್ಟದ ಬುಡದಲ್ಲೊಂದು ಅಡುಗೆಯನ್ನು ಮಾಡಿ ಹೊರಟರೆ, 
ಮಧ್ಯದಲ್ಲೊಂದು ಮಜಲು, ಅನಂತರ ಅವರು ಮಲೆನಾಡಿನ ಕಾಡಿನೊಳಗೆ 
ಅದೃಶ್ಯರಾಗುತ್ತಾರೆ. ಆರೆಂಟು ತಿಂಗಳಕಾಲ ದುಡಿದು, ಊರಿಗೆ ಬರುವಾಗ 
ಹತ್ತಿಪ್ಪತ್ತು ರೂಪಾಯಿಗಳನ್ನು ಗಳಿಸಿ ತರುವವರುಂಟು; ಕುಡಿದು ಮರೆತು 
ಬರುವವರುಂಟು, ಅವರೇನನ್ನು ತಾರದಿದ್ದರೂ ಗಣಪನ ಹೊಟ್ಟೆ ಯೊಂದನ್ನು 
ತರುತ್ತಾರೆ; ಅದು ಅನಿವಾರ್ಯ, 

ಊರಿಗೆ ಬಂದ ಮೇಲೆ ವಿರಾಮ. ದಿನ ಬಿಟ್ಟು ದಿನ ಜ್ವರ ಬರುವುದ 
ರಿಂದ ಕೆಲಸಮಾಡುವ ಚೈತನ್ಯ ಶೂನ್ಯವಾಗುತ್ತದೆ. ಆದರೂ ಘಟ್ಟಕ್ಕೆ ಹೋ 
ಗದೆ, ಕರಾವಳಿಯಲ್ಲಿಯೇ ಕುಳಿತು ಅವರ ಜೀವನ ಸಾಗದು. ಬಹು ಜನರು 
ಬೇಸಾಯದ ವೇಳೆ ಊರಲ್ಲಿದ್ದು, ಉಳಿದ ವೇಳೆ ಘಟ್ಟಕ್ಕೆ ಓಡುತ್ತಾರೆ. ಘಟ್ಟ 
ವನ್ನು ದಾಟದೆ ಅದರ ಬುಡದಲ್ಲಿಯೇ ಬೀಡುಬಿಟ್ಟು ದಿನ ಕಳೆಯಬಹುದು. 
ಎಂಬುದು ಈ ಮಹಾಯುದ್ಧದ ಸಂಶೋಧನೆಯ ಫಲ. ಅಂತಹ ಪವಿತ್ರ 
ಸ್ಥಳಗಳಲ್ಲಿ, ಕುಂಬಾರ ಗುಂಡಿಯೂ ಒಂದು. 

ಅದಿರುವುದು ಘಟ್ಟದ ಬುಡದ ಊರಾದ ಸೀಗೆಹಳ್ಳಿಯ ಬಲಕ್ಕೆ. 
ಮೊದಲು ಅಲ್ಲಿಗೆ ಹೋಗುದ ದಾರಿಯೂ ಇದ್ದಿರಲಿಲ್ಲ. ಈಗ ಹೋಗುವ 
ರಸ್ತೆ ರಾಜರಸ್ತೆಯಾಗಿದೆ. ಅಂದರೆ ಕಲ್ಲು, ಜಲ್ಲಿ ಹಾಕಿಸಿ ಮಾಡಿದ ದಾರ 
ಯೆಂದಲ್ಲ-ಅಗಲವಾದ ದಾರಿ. ಆ ದಾರಿಯು ಹತ್ತೆಂಟು ಗುಡ್ಡಗಳನ್ನು ಸುತ್ತಿ 
ಸುಳಿದು, ವಿಶಾಲವಾದ ಒಂದು ಕಣಿವೆಯನ್ನು ಸೇರುತ್ತದೆ. ಆರಂಗು£ 


ಜಾರುವ ದಾರಿಯಲ್ಲ ೧೭೭ 


ದಪ್ಪ ಧೂಳು ಬೇಸಿಗೆಯಲ್ಲಿ; ಅದರ ಇಮ್ಮಡಿ ದಪ್ರ ಕೆಸರು ಮಳೆಗಾಲದಲ್ಲಿ. 
ಅಂಥ ಕೆಸರನ್ನು ಬೇಸಾಯದ ಬ್ರೆಕ್ಟರುಗಳಂತೆ ಸೀಳಿ, ಸಾಗುವ ಲಾರಿಗಳ 
ಸಂಖ್ಯೆ ಬಹಳ. ಮನುಷ್ಯಬಲದ ಪೋತ್ಸಾಹದಿಂದ, ಉದ್ದಕ್ಕೂ ಸೆಗಣಿ 
ಚೆಲ್ಲುತ್ತ ಸಾಗುವ ಜೋಡೆತ್ತಿನ ಗಾಡಿಗಳಿಗೂ ಬರಗಾಲನಿಲ್ಲ. ಈಗೀಗ 
ಎತ್ತುಗಳು ಇಂತಹ ಸ್ಥಳಗಳಲ್ಲಿ ಪ್ರಯೋಜನವಿಲ್ಲವೆಂದು ಅವುಗಳ ಬದಲು 
ಕೋಣಗಳನ್ನು ಗಾಡಿಗೆ ಹೂಡುತ್ತಿದ್ದಾರೆ. ದಾರಿಯ ಕೆಸರು ಗಾಡಿಗೂ, 
ಕೋಣಗಳ ಥಳಿಸುವ ಮೈ ಬಣ್ಣಕ್ಕೂ, ಅವುಗಳ ಮಂದ ಗಮನಕ್ಕೂ, ಕಿರು 
ಚುವ ಗಾಡಿ ಆಳಿಗೂ ಎಂಥ ಮೇಳೆ! ಅವು ನಾಟಗಳನ್ನೆಳೆದು ಕಂಗಾಲಾ 
ದರಿ, ಕೆಚ್ಚೆದೆಯ ಕೆಲಸಗಾರರು ಪಶುಬಲಕ್ಕೆ ಮನುಷ್ಯ ಬಲ ಸೇರಿಸುತ್ತಾರೆ. 
ಈಗೀಗ ರಸ್ತೆ ದುರಸ್ತಿಯ ಸಲುವಾಗಿ ದೊಡ್ಡ ದೊಡ್ಡ ಶಿಲೆಯ ತುಂಡು 
ಗಳನ್ನೇ ತಂದು ಸುರಿಯುತ್ತಿದ್ದಾರೆ. ಮುಂದಿನ ವರ್ಷ ಅಲ್ಲಿ ಮುಕಾದಮ್‌ 
ರಸ್ತೆಯೇ ಆಗುತ್ತದೆಯಂತೆ, ಮುಕಾದಮ ಸಾಹೇಬರ ಮಗನ ರಸ್ತೆ 
ಎಂದು ಅದರಆರ್ಥವಲ್ಲ;-ಇಂಗ್ಲಿ ಸಿನ" ಮೆಕಡಮೈಸ್‌ಡ್‌? ರಸ್ತೆ. ಈ ನಾಳಿನ 
ಭರವಸೆಯನ್ನು ನಾವು ನಂಬಲೂ ಬಹುದು. ಸಾಹೇಬರುಗಳೆ ಕಾರು, ಲಾರಿ 
ಗಳು ಬಂದರೂ ಮನುಷ್ಯರ ಬೆನ್ನು, ಭುಜ ಕೊಡದೆ ಅವುಗಳ ಗಾಲಿ ತಿರುಗ 
ಲಾರದು. ಆದರೂ ಬಂದು ಹೋಗುವ ಕಾರು, ಲಾರಿಗಳಿಗೆ ಬಿಡುವಿಲ್ಲ. 
ಎಷ್ಟೋ ಜನ ಆಫೀಸರರು, ಗುತ್ತಿಗೆದಾರರು “ಈ ಕೆಲಸ ಆದಮ್‌ ಸಾಹೇಬ, 
ರಿಂದಲೇ ಸಾಧ್ಯ” ಎಂದಾಗ, ಹಾಗೆ ಹೇಳಿದ ದೊರಿಗಳ ಕೈಗೆ ಆದಮ್‌ 
ಸಾಹೇಬರು "ಗೋಲ್ಡ್‌ ಫ್ಲೇಕ್‌' ಹೊಗೆಬತ್ತಿಯ ಕಾಣಿಕೆ ಒಪ್ಪಿಸುತ್ತಾರೆ. 
ಮುಖ್ಯ ರಸ್ತೆಯನ್ನು ಬಿಟ್ಟು, ಹರದಾರಿ ದೂರದ ಕೆಸರಿನ ಈ ನರಕ 
ವನ್ನು ದಾಟಿಬಂದರೆ ಕುಂಬಾಗುಂಡಿ ಸಿಗುತ್ತದೆ. ಅಲ್ಲಿಯ ತನಕ ಯಾವ 
ಜನವಸತಿಯೂ ಇಲ್ಲ; ಬೇಸಾಯದ ಕುರುಹು ಕಾಣಿಸುವುದೂ ಇಲ್ಲ. 
ಒಂದು ಶತಮಾನದ ಹಿಂದೆ ಮನೆ ಮಠಗಳಿದ್ದಿ ರಬೇಕು; ಅವುಗಳ ಅಳಿದ 
ಗೋಡೆ, ಪಂಚಾಂಗಗಳೂ ಕಾಣಸಿಗುತ್ತವೆ. ಮುದಿ ತೆಂಗಿನ ಸಸಿಗಳ್ಕೂ 
ಅಡಿಕೆ ಮರಗಳೂ ಅಲ್ಲಲ್ಲಿ ಕಾಣಸಿಗುತ್ತವೆ. ಯಾವುದೋ ರಾಯನ ಕಾಲ 
ದಲ್ಲಿ, ಆ ಕಣಿವೆಯಲ್ಲಿ ಕುಂಬಾರರ ಜನವಸತಿ ಇದ್ದಿರಬೇಕು. ಈ ಕಣಿವೆ 
ಯಲ್ಲಿ ಕಾಣುವುದು ಜಿಗುಟಾದ ಕಪ್ಪು ಬಣ್ಣದ ಆವೆಮಣ್ಣು. 
ಕುಂಬಾರಗುಂಡಿ ಸಂಪೂರ್ಣ ವನಪ್ರದೇಶ. ಮಳೆಗಾಲವೇ ಇರಲಿ, 


೧೮೮ ಜಾರುವ ದಾರಿಯಲ್ಲಿ 


'ಬೇಸಿಗೆಯೇ ಇರಲಿ, ಆರಂಗುಲ ಎತ್ತರದ ಹಸುರು ಹುಲ್ಲಿನ ಚಾಪೆ ಹರಡಿ 
ಕೊಂಡೇ ಇರುತ್ತದೆ. ಮೊದಲಿಗೆ ಸಿಗುವುದು ವಿಶಾಲವಾದ, ಸಮತಟ್ಟಾದ 
ಒಂದು ಬಯಲು. ಕಾಲಿಟ್ಟೊಡನೆಯೇ ಅದರ ಜವುಗು ನೀರಿನಿಂದಾಗಿ ಕಾಲಿನ 
ನರ ಹಿಂಡುತ್ತದೆ. ಈಗ ಅಂತಹ ಸ್ಥಳದಲ್ಲೂ ಸಾಲು ಸಾಲಾಗಿ ಛಾವಣಿ 
ಮನೆಗಳು ಕಾಣಸಿಗುತ್ತವೆ. ಗೌರವಕ್ಕಷ್ಟೇ ಅವನ್ನು ಮನೆಗಳೆನ್ನಬೇಕು. 
ಗಾಡಿಯ ಮಾಡಿನಷ್ಟು ಕಿರಿದಾದುವು. ಅವಕ್ಕಿಂತ ತುಸು ಅಗಲವಾದ 
ಅತ್ತರುತಟ್ಟಿಯ ಗೂಡುಗಳು. ಅಂತಹ ಗುಡಿಸಲುಗಳಲ್ಲಿ ನೂರಾರು ಜನ 
ವಾಸವಾಗಿದ್ದಾರೆ. ನೆಲವಂತೂ ತಣಸು ತುಂಬಿದ್ದು. ಯಾವ ಮೂಲೆಯನ್ನು 
ನೋಡಿದರೂ ಇಂತಹ ಗುಡಿಸಲುಗಳು ಕಾಣಸಿಗುತ್ತವೆ. ಅವುಗಳಲ್ಲೇ 
ನೆಲಸಿ, ನಿತ್ಯ ಜೀವನ ಸಾಗಿಸುವ ಮಲಿನ ವಸ್ತ್ರರೂ, ಮಲಿನ ಮುಖಗಳೂ 
ಆದ ಹೆಂಗುಸರು, ಗಂಡಸರು ಕಾಣಿಸುತ್ತಾರೆ. ಗಇಡಸರು ದಿನವೆಲ್ಲ ಕಾಡಿನಲ್ಲಿ 
ರುತ್ತಾರೆ. ಅಥವಾ ಮರ ಸಿಗಿಯುವ ಕಾರ್ಪಾನೆಯಲ್ಲಿರುತ್ತಾರಿ. 
ಕಣಿವೆಯ ಯಾವ ಮೂಲೆಯಿಂದಲೂ ಮರಕಡಿಯುವ ಸದ್ದು ಕೇಳಿ 
ಸುತ್ತದೆ. ಜನವಸತಿಗೆ ತಾಗಿರುವ ಈ ಬಯಲಿನ ಸನೊಪದ ನೂರಾರು ಎಕ್ರೆ 
ಭೂಮಿಯ ಗಿಡಮರಗಳು ಬರಿದಾಗಿದ್ದು, ರುಂಡಮುಂಡಗಳನ್ನು ಚೆಂಡಾ 
ಡಿದ ಮರಗಳ ಮಸಣವಾಗಿ ಕಾಣುತ್ತದೆ. ಎಂಥೆಂಥ ಮರಗಳು! ಮತ್ತಿ, 
ಜಂಬೆ, ಹುಣುಗಲ್ಕ್ಕುನಂದಿ-ಮತ್ತೇನೇನೋ ಹೆಸರಿನವು. ನಾಲ್ಕು ನಾಲ್ಕು 
ಆಳುಗಳು ತಬ್ಬುವಷ್ಟುದಪ್ಪನಾಗಿದ್ದುಹೆಮ್ಮೆಯಿಂದ ಬಾನನ್ನುಮುಟ್ಟಿಆದೆವ್ವ 
ಗಳ ನ್ನು ಕೊಡಲಿಯ ಪೆಟ್ಟಿಂದ ಉರುಳಿಸುವವರಿಷ್ಟೋ ಜನ, ಮರ ಉರುಳಿ 
ತೆಂದರಿ-ಹೆಣವನ್ನು ಮುತ್ತುವ ಹದ್ದುಗಳಂತೆ, ಜನ ಸುತ್ತುವರಿದು ಕೊಡಲಿ 
ಮಚ್ಚುಗಳಿಂದ ಕೆಂಬೆಕೊಂಬೆಗಳನ್ನು ಕಡಿದಾಯಿತು; ಅಡ್ಡಮುರಿ ಗರಗಸ 
ಗಳಿಂದ ಕಾಂಡವನ್ನು ತುಂಡರಿಸಿಯೂ ಆಯಿತು. ಅಲ್ಲಿಂದ ಆಳುಗಳು ಹೊರ 
ಳಿಸುತ್ತಾಕಿ. ಕೋಣಗಳು ಅವುಗಳನ್ನೆಳೆದುಕೊಂಡು ಕೆಸರಿನ ದಾರಿಯ 
ಮೇಲೆ ನಾಟದ ಮನೆಗೆ ಸಾಗಿಸುತ್ತವೆ. ನಾಲ್ಕು ಸುತ್ತಣ ಗುಡ್ಡದ ಇಳಕಲು 
ಗಳಿಂದ ಮರಗಳನ್ನೆಳೆದುಕೊಂಡ ಬಂದ ಜಾರುವ ಕೆಸರು ದಾರಿಗಳನ್ನುಕಾಣ 
ಬಹುದು. ಅಲ್ಲಿ ಉರುಳಿ ಬಿದ್ದ ಮರ, ಕುತ್ತಿ, ದಾರಿಗಳು-ಇವನ್ನೆಲ್ಲ ಕಂಡರೆ 
ಇಷ್ಟೆಲ್ಲ ಸಸ್ಯಸಂಪತ್ತು-ಅಲ್ಲಿತ್ತೇ ಎಂದು ಬೆರಗು ಉಂಟಾಗುತ್ತದೆ. ಕಾಂಡ 
ಗಳನ್ನೆಲ್ಲ ಸಾಗಿಸಿಯಾದ ಬಳಿಕ್ಕ ಉಳಿದ ಕೆಂಬೆ ಕೊಂಬೆಗಳಿಗೆ ಅಗ್ನಿಸಂಸ್ಕಾ 


ಜಾರುವ ದಾರಿಯಲ್ಲಿ ೧೪೯ 


ರವಾಗುತ್ತದೆ. ಅಲ್ಲಲ್ಲಿ ಮರಗಳ ಚಿತೆಗಳುರಿದು, ಹೊಗೆಯೆದ್ದು, ಬಾನಿನ 
ಬೆಳ್ಳುಗಿಲುಗಳೊಂದಿಗೆ ಸೇರುತ್ತದೆ. 

ಆ ಬಯಲಿನ ನಟ್ಟನಡುವೆ, ಊರ ನಾಟಕ ಕಂನೆನಿಗಳೆ ಮಳೆಗಾಲದ 
ಥಿಯೇಟರಿನಂತೆ ಕಟ್ಟಿದ ಭಾರಿ ದೊಡ್ಡ ಮಳೆಮಾಡಿದೆ; ಅದರೊಳಕ್ಕೆ ನೀಳ 
ವಾದ ಗುಂಡಿಗಳಿವೆ. ಅವುಗಳ ಮೇಲೆ ಮರದ ಸೇತುನೆಗಳಿವೆ. ಈ ಸೇತು 
ವೆಗಳ ಮೇಲೆ ಭುಜಬಲದಿಂದ ನಾಟಗಳನ್ನುರುಳಿಸಿ, ಹಲವರು ಮರ ಸಿಗಿ 
ಯತೊಡಗುತ್ತಾರೆ. ಒಮ್ಮೊಮ್ಮೆ ಇಪ್ಪತ್ತು, ಮೂವತ್ತು ಜತೆ ಕೆಲಸಗಾರರು 
ಸಾಲುಸಾಲಾಗಿ ಮರಸಿಗಿಯುವಂತಹ ಈ ಚಿತ್ರ, ಗರುಡ ಪುರಾಣದ ನರ 
ಕದ ಕಲ್ಪನೆಯನ್ನು ಹುಟ್ಟಿಸುತ್ತದೆ. ಪಾಪವನ್ನು ಮಾಡಿ, ದೆವ್ವದಾಕಾರದ 
ಮರಗಳಾಗಿ ಹುಟ್ಟಿದ ಈ ಜೀವಗಳಿಗೆ ಯಮಾಲಯದಲ್ಲಿ ಸಲ್ಲಿಸುವ ಚಿತ್ರ 
ಹಿಂಸೆಯ ಒಂದು ಘೋರ ದೃಶ್ಯದಂತೆ ಕಾಣುತ್ತದೆ. 

ಆ ಬಯಲಿನಲ್ಲಿ ಅಲ್ಲಲ್ಲಿ ಜನಗಳ ಹಿಂಡು ಕಾಣಿಸುವಂತೆ, ಕೋಣಗಳ 
ಹಿಂಡೂ ಕಾಣಿಸುತ್ತದೆ. ತಗ್ಗು ದಾರಿಯಲ್ಲಿ, ಜವುಗು ನೆಲದಲ್ಲಿ, ನಾಟಗಳನ್ನು 
ಸಾಗಿಸಿಕೊಂಡು ಹೋಗುವುದಕ್ಕೆ ಕೋಣಗಳನ್ನು ಬಹಳವಾಗಿ ಉಪಯೋ 
ಗಿಸುತಿದ್ದಾರೆ. ಸುತ್ತಲಿನಹುಲ್ಲು, ಹಸುರು, ನೆಲದ ಕೆಸರು ತಮ್ಮ ಜೀವನಕ್ಕೆ 
ಎಷ್ಟು ಹಿತ ಎಂದು ನಂಬಿ ಬಂದಂಥ ಈ ಕೋಣಗಳನ್ನು ನಾಟಗಳಿಗೆ ಕಟ್ಟಿ 
ಎಳೆಸುವಾಗ್ಯ ಅವುಗಳ ಮನಸ್ಸಿಗೆ ಹೇಗನಿಸುತ್ತದೇಕೋ? ಸಾಲದುದಕ್ಕೆ 
"ಹೊಡೆದಷ್ಟು ನಾಟದು? ಎನ್ನುವ ಮಂದ ಬುದ್ಧಿಯ ಮಾವುತರು ಬೇಕಿಜತೆ 
ಯಲ್ಲಿರುತ್ತಾರಿ. 

ಮರ, ಮೋಪುಗಳ ಈ ನರಕದಲ್ಲಿ ಜನ ಬಲ, ಪಶು ಬಲಗಳನ್ನು 
ನೊರಿಸುವ ಯಂತ್ರ ಬಲವೂ ಇದೆ. ದೊಡ್ಡ ಇನ್ನೊಂದು ಮಳೆಮಾಡಿನಲ್ಲಿ 
ಎರಡೆರಡು ಉಗಿ ಎಂಜಿನುಗಳನ್ನು ನಟ್ಟಿದ್ದಾರೆ. ಕಟ್ಟಿಗೆಯನ್ನು ಉರಿಸುತ್ತ, 
ಉಗಿಯನ್ನು ಕಕ್ಕುತ್ತ, ಗುಡುಗುಡಿಸುತ್ತ ಲಾಡಿಗಳೆನ್ನೂ, ಅನೇಕ ಚಕ್ರ, 
ಗಳನ್ನೂ ಅವು ತಿರಿಗಿಸುತ್ತವೆ. ಆ ಚಕ್ರಗಳಿಂದ ಇತರ ಗಾಲಿಗಳಿಗೆ ಶಕ್ತಿ 
ದೊಕಿತು, ನಾಲ್ಕಾರು ಬಗೆಯ ಗರಗಸಗಳು ಕೆಲಸಮಾಡುತ್ತವೆ. ಹುಟ್ಟು 
ಕಿವುಡರಿಗೆ ಅದು ಹೇಳಿಸಿದ ಊರು. ಚಕ್ರಾಕಾರದ ಗರಗಸಗಳು ಮರದ 
ದಿಂಡುಗಳನ್ನು ಸೀಳುವಾಗ ಕೇಳಲಾರದಷ್ಟು ಚೀತ್ಯಾರವೆಸಗುತ್ತವೆ. 

ಮೊರ ಸಾಹೇಬರಾಗಲಿ, ಆದಮ್‌ ಸಾಹೇಬರಾಗಲಿ ಆ ಊರಲ್ಲಿದ್ದರಿ- 


೧೯೦ ಜಾರುವ ದಾರಿಯಲ್ಲಿ 


ಬೆಳಗಿನ ಏಳುಗಂಟಿಗೆ ಎಂಜಿನುಗಳು ಉಗಿ, ಹೊಗೆ ಕಕ್ಕತೊಡಗಿದರೆ ಕತ್ತಲು 
ಸರಿದಮೇಲೆಯೂ ಕಕ್ಕುತ್ತಿರುತ್ತ ವೆ. ಕಾರ್ಯಾನೆಯ ನಿಯಮಕ್ಕೆ ಸರಿಯಾಗಿ 
-ಬೋರ್ಡಗಳಂತೂ ಇನೆ] ಕೆಲಸಗಾರರ ಸಂಖ್ಯೆ, ಗಂಡಸರ ಸಂಖ್ಯೆ, ಹೆಂಗು 
ಸರ ಸಂಖ್ಯೆ ಕೆಲಸದ ವೇಳೆ, ಎಲ್ಲವೂ ಅದಲಲ್ಲಿ ಕನಡ ಧನಿಗಳಿದ್ದಾ ಗಈ 
ನಿಯಮಗಳನ್ನು ಅತಿಕ್ರಮಿಸಿ ದುಡಿಯುತ್ತಾ ಕೆ ಅವರಿಲ್ಲದೆ ಹೋದಕ್ಕೆ “ಮೆಲು 
ಸತವ ಕೆಲಸ ನ ಸಾಗುತ್ತ ದೆ. ಎಂಜಿನು ನಡೆದರೂ ಮರ ಓಡುವುದಿಲ್ಲ. 
ಮರ ಓಡಿದಕೆ ಬೊಡ್ಡಾದ ಗರಗಸ ಸಿಗಿಯುವುದಿಲ್ಲ. ಅದಕ್ಕೆ ಅರಹಾಕತೊ 
ಡೆಗಿದಕೆ ಹೊತ್ತು ತನ್ನಂತೆಯೇ ಸರಿಯುತ್ತದೆ. ಕಾರ್ಯಾನೆಯ ಮೇಸ್ಟಿಯೂ 
ಮೈಗಳ್ಳೆರಿಗೆ ಸಹಾಯವಾಗುತ್ತಾನೆ..ಎಂಜಿನಿನಲ್ಲಿ «ಮಿಸ್ಟೈಕ್‌ ಬಂದು ಬಿಡು 
ತ್ತದೆ. ಬೆಲ್ಬು ಸಿಲ್‌ (Slip) ಆಗುತ್ತದೆ. ಹೀಗೆ ಏನೇನೋ ಇಂಗ್ಲಿಷ್‌ ಶಬ್ದ 
'ಗಳು ಅಡ್ಡ ೫ ಕೆಲಸ ಕೈ ಅಡಚಣೆಯಾಗುತ್ತದೆ. 
ಕ್ಸ ಮಿಂದ ಮರಸಿಗಿಯುವ ಆಸಾಮಿಗಳು-ಗುತ್ತಿಗೆಯವರು. ಸಿಗಿದ 
ಅಳತೆಯ ಮೇಲೆ ಸಂಬಳ. ಬೆಳಗಿಷ್ಟು ತಂಗುಳುಂಡು, ನಡುನಡುವೆ ಇಷ್ಟು 
ವೀಳೆಯಜಗಿದ್ಕುಸಂಜೆಯ ನಾಲ್ಕುಗಂಟಿಯ ತನಕ ದುಡಿದುುಗರಗಸ ಎಸೆದು 
ಹೋದರೆ ಆ ಗುಂಡಿಯಲ್ಲೇ ಅವರು ತಿರುಗಿ ಕಾಣಸಿಗರು. ರಾತ್ರಿ ಎಷ್ಟು 
ಹೊತ್ತಿಗೆ ಗುಡಿಸಲಿಗೆ ಬರುತ್ತಾರೋ, ದೇವರಿಗೆ ಗೊತ್ತು. ಕೇರಿಯ ಗುಡಿಸ 
ಲಲ್ಲಿ ರಾತ್ರಿಯಾರಾದೆರೂ ಚೀರಿದರೆ, ಗಂಡ ಗಡೆಂಗಿನಿಂದ ಮರಳಿದ್ದಾನೆ. 
ಹೆಂಡತಿಯ ಬೆನ್ನಿನ ಮೇಲೆ ಊಟದ ಗಂಟೆ ಬಾರಿಸುತ್ತಾನೆ-ಎಂದು ಲೆಕ್ಕ. 
ಜೀವ ಹಿಂಡಿ, ಜಿವಿ ಸುರಿಸಿ, ದಿನಕ್ಕೆ ನಾಲ್ಕು ASUS 
ಹೆಚ್ಚ ಗೆ ದುಡಿಯುವ ಗಂಡನಿಗೆ ಮು ಅಧಿಕಾರವಿಲ್ಲ, ಹೆಂಡತಿಯುನ್ನು 
ಚೊಡಯುನ ಅಧಿಕಾರನಿಲ್ಲ-ಎಂದರಿ ಯಾರಾದರೂ ನಕ್ಕಾರು, ಕುಡಿಯದೆ 
ಹೋದಕೆ ತುಂಬ ಚಳಿಯುಳ್ಳ ಆ ಊರಿನಲ್ಲಿ ಮನುಷ್ಯ ಎರಡುದಿನ ಬದುಕ 
ಲಾರನೆಂದು ಅವರು ತಿಳಿಯುತ್ತಾರೆ. ಆದರೆ ಅವರ ದುರ್ದೈವಕ್ಕೆ ಊರು, 
ಕೇರಿ ಸವೊಪವಾಗಿಲ್ಲ. ಕುಡಿಯಬೇಕಾದರಿ ಕೆಸರುದಾರಿಯಲ್ಲಿ ಒಂದೂ 
ವರೆ ಹರದಾರಿಯ ದೂರ ಹೋಗಬೇಕು. ಹಾಗೆ ಹೋಗಲೇ ಬೇಕೆಂದಿಲ್ಲ. 
ಆ ಮೂಲೆಯಲ್ಲಿ ಇವರಿಗಾಗಿ ಹೆಂಡ ತಂದು ಮಾರುವ ಜನರಿದ್ದಾರೆ. ಅಲ್ಲಿಗೆ 
ಪೋಲೀಸರು ಬಂದು ದಾಂಧಲೆ ಎಬ್ಬಿಸುವುದುಂಟು, ಆದರಿ-ಆದಮ್‌ 
ಸಾಹೇಬರ ಕಿವಿಗೆ ಆ ಸುದ್ದಿಬಿದ್ದರೆ, ಅವರ ವರ್ಚಸ್ಸಿನಿಂದ ಎಲ್ಲವೂ ಶಾಂತ 


ಜಾರುವ ದಾರಿಯಲ್ಲಿ ೧೯೧ 


ವಾಗುತ್ತದೆ. “ಅವರು ದೊರಿಗಳಿಗೇ ಹೇಳುವುದುಂಟು-ನಿಮ್ಮ ಆರ್ಡರು 
ಗಳಿಗೆ ಸರಿಯಾಗಿ ಮರ ಒದಗಿಸಬೇಕು, ಇಂಥ ಊರಿನಲ್ಲಿ ಜನರು ಕೆಲಸ 
ಮಾಡಬೇಕು-ಎಂದಿದ್ದಕೆ ಹೆಂಡನಿದ್ದರೇ ಸಾಧ್ಯ. ಜನ ಬಟ್ಟೆ ಇಳಿಸಬಾರ 
ದೆಂದಿದ್ದರೆ ನೀವೇ ಗಡಂಗನ್ನು ನಡೆಯಿಸಿ. ಹೊರತು ಇಂತಹ ಕಿರುಕುಳ 
ಕೊಟ್ಟರಿ ನನಗೆ ಈ ಕೆಲಸವೇ ಬೇಡ” ಎಂದು ಜನರ ಪರವಾಗಿ ವಾದಿಸು 
ತ್ತಾರಿ. ಯುದ್ಧ ಪ್ರಯತ್ನಕ್ಕೆ ಬೆಂಬಲವನ್ನು ಕೊಡಲು ಆದಮ್‌ ಸಾಹೇಬರು 
ಬೇಕು. ಆದುದರಿಂದ ಅವರ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ. 

ಅಷ್ಟೇ ಅಲ್ಲ, ಈ ಮುೂರುವರ್ಷಗಳಲ್ಲಿ ಕುಂಬಾಗುಂಡಿಯಂತಹ ಕೆಸರು 
ಕೊಂಪೆ ಯಲ್ಲಿ ಒಂದು ನಗರವನ್ನೇ ನಿರ್ಮಿಸಿ, ಅಲ್ಲಿ ನೂರಾರು ಜೀವಗಳು 
ದುಡಿಯುವಂತೆ ಮಾಡಿದ ವ ಸಾಮಾನ್ಯರಿಂದ ಆಗದ್ದು. ಅದಕ್ಕೆ ಕಾರಣ 
ಅಲ್ಲಿನ ಹವೆ. ಬಂದ ಆಳುಗಳು, ಮರುದಿನದಿಂದಲೇ ಜ್ವರ ಹಿಡಿದು ಮಲಗಿ 
ದರೂ ಮಲಗಿದರನೇ. ಅದನ್ನು ತಿಳಿದವರು ಸುಲಭದಲ್ಲಿ ಬರುವುದಿಲ್ಲ. ನೂರು 
ಆಳುಗಳು ಬೇಕಾದರೆ ಮುನ್ನೂರು ಮಂದಿಗೆ ಮುಂಗಡ ಕೊಟ್ಟಿಡಬೇಕು. 
ಮುಂಗಡ ಕೊಂಡು ಅಲ್ಲಿಗೆ ಬಂದರೆ ನಾಲ್ಕು ದಿನಗಳಲ್ಲಿ ಹೊರಡುತ್ತಾರೆ. «ಆ 
ಜ್ವರ, ಈ ಜ್ವರ, ಬೇಕಿ ಯಾರನ್ನಾದರೂ ಕರಿದುಕೊಂಡು ಬರುತ್ತೇನೆ” ಎಂದು 
ನೆಪಹೇಳಿ, ಹಣ ತಿಂದು, ಹೊರಟು ಹೋಗುವ ಜನಗಳ ಹಿಂದೆ, ನೊರ 
ಸಾಹೇಬರು ಚಾಟಿಯನ್ನು ಹಿಡಿದು ಕಾವಲು ನಡೆಸುತ್ತಿರಬೇಕು. ಮೂರ 
ಸಾಹೇಬರ ಸಾಹಸವೆಲ್ಲವೂ ಆಳುಗಳನ್ನು ಕೂಡಿಸುವುದರಲ್ಲಿದೆ; ಮುಂಗಡ 
ಕೊಡುವುದರಲ್ಲಿದೆ, ಅದು ನಷ್ಠ ಸ್ಟವಾಗದಂತೆ ನೋಡಿಕೊಳ್ಳು ವುದರಲ್ಲಿದೆ.ಹೇಗಿ 
ದ್ದರೂ ಕೊಟ್ಟ ಹಣ ಅರ್ಧಕ್ಕ ರ ತಿಂದುಹೋಗುತ್ತಾರಿಂಬುದು ಗೊತ್ತಿದ್ದು 
ದರಿಂದ ಲೆಕ್ಕ ತಪ್ಪಿಸಿ, ತೀರಿಸಿದ ನೂರನ್ನು ಐವತ್ತಾಗಿ ಬರೆದು, ಅಲ್ಲಿಂದಲ್ಲಿಗೆ 
ಮಾಡುವುದೂ ಅವರ ಚಮತ್ಕಾರ. ಅಲ್ಲದೆ ನೊರ ಸಾಹೇಬರ ಪಾಶಕೆ 
ಸಿಕ್ಕಿದ ಆಳು, ಯಮನ ಉರುಳಿಗೆ ಸಿಕ್ಕಿದ ಹಾಗೆಯೇ, ಅವನೆಲ್ಲಿಯೇ ಇರಲಿ, 
ಹಡುಕಿ, ತರಿಸುವ ಯೋಗ್ಯತೆ ಅವರಿಗಿದೆ. “ಛಡಿ ಎಳೆದೇನು” ಎಂದು ಕಣ್ಣು 
ಕೆಂಪು ಮಾಡಿದರೆ ಆತಹೆದರಿಯೇ ಮೈ ಬೆವತುಕೊಳ್ಳಬೇಕು. *ಎಳೆದೇನು” 
ಎಂಬುದು ಬರಿಯ ಮಾತಲ್ಲ. ಹಾಗೆ ಮಾಡಿಯೇ ಮಾಡುವವರು. ಅವರ 
ಮನಸ್ಸಿನ ಇಂಗಿತದಂತೆ ನಡೆಯ ಬಲ್ಲ ಇಬ್ಬರು ದೈತ್ಯರಂತಹ ಮೇಸ್ತಿಗಳಿ 
ದ್ದಾ ಕ ನಾಗ ಎಂಬವನೊಬ್ಬ , ನಂಜ ಜಟ್‌ ಇನ್ನೊ ಬ್ಬ. ಅವರಿಬ್ಬ ಗ 


೧೯೨ ಜಾರುವ ದಾರಿಯಲ್ಲಿ 


ಸಾಹೇಬರಲ್ಲಿ ತುಂಬ ನಂಬುಗೆ; ಅಥವಾ ಸಾಹೇಬರಿಗೆ ಅವರಲ್ಲಿ ಹೆಚ್ಚಿನ 
ವಿಶ್ವಾಸ. ಸಾಹೇಬರ ಬಂಗಲೆಗೆ ಬೇಕಾಗುವಂಥ ಕೋಳಿ, ತತ್ತಿ, ಇನ್ನೇನು 
ಬೇಕೋ ಅವನ್ನು ಒದಗಿಸುವ ಕೆಲಸ, ಆಳುಗಳನ್ನು ಹಿಂಬಾಲಿಸುವ ಕೆಲಸ 
ಅವರದ್ದು'. 

ಸೀಗೆ ಹಳ್ಳಿಯಲ್ಲಿ ಅವರಿಗೊಂದು ಬಂಗಲೆಯಿದೆ. ಅದಕ್ಕೆ ಬೇಕಾದ 
ಪ್ರತಿಯೊಂದು ವಸ್ತುವೂ, ಅವರ ಮತ್ತು ಅಲ್ಲಿಗೆ ಬರುವ ದೊರೆಗಳೆ ಮನ 
ಸ್ಸನ್ನು ಒಲಿಸಬೇಕಾದ ಪ್ರತಿಯೊಂದು ಅನುಕೂಲತೆಯೂ ಇದ್ದೇ ತೀರ 
ಬೇಕು. ನಂಜನು ಈ ಕೆಲಸಗಳಲ್ಲಿ ತುಂಬ ಬುದ್ಧಿವಂತ, ಗೋವೆ, ಕಾರವಾರ, 
ಅಲ್ಲಿಂದ ಭಟ್ಕಳದ ತನಕವೂ ಅವನಿಗೆ ಪರಿಚಯ, ತನ್ನ ಧನಿಗಳ ಸಲುವಾಗಿ 
ಕಾರನ್ನು ತಡ? ಬೇಕಾದವರನ್ನು, ಜೇಕಾದ ಕಾಲಕ್ಕೆ ಕರೆದು 
ತರಬಲ್ಲಂಥ ನಿಪುಣ. ಸುಖೋಪ ಭೋಗದ ವಿಚಾರದಲ್ಲಿ ಮೊರ ಸಾಹೇಬರು 
ವೈವಿಧ್ಯ ಪ್ರಿಯರು; ದುಂದುಗಾರರು. ಈ ಮರದ ಉದ್ಯಮವು ಕೈತುಂಬ 
ಹಣವನ್ನು ಕೊಡುತ್ತಿರುವಾಗ ಅವರಾದರೂ ಏಕೆ ಸುಮ್ಮನಿದ್ದಾರು? 

ಕುಂಬಾರ ಗುಂಡಿಯ ಎಲ್ಲರ ಕೈಯಲ್ಲೂ ಹೀಗೆ ಹಣ ನಲಿದಾಡು 
ಲಿಲ್ಲ. "ಮುಂಗಡ ತೆಗೆದುಕೊಂಡ ಮೇಲೆ ಹೋಗಬೇಕಲ್ಲ' ಎಂಬ ಮ 
ದಿಂದ ಹೋಗುವವರು ಹೆಚ್ಚು; ಸಾಹೇಬರ ಜುಲುಮೆಗೆ ಹೆದರಿ ಹೋಗು 
ವವರೀ ಹೆಚ್ಚು. ಕಡಲತೀರದ ಊರಲ್ಲಿ ದಿನಕ್ಕೆ ಮೂರು ಪಾವಲಿ ಗಳಿಸು 
ವುದು ಕಷ್ಟವಾಗಿರುವಾಗ, ಕುಂಬಾರ ಗುಂಡಿಯಲ್ಲಿ ದೊರೆಯುವ ಮೂರು 
ರೂಪಾಯಿಗಾಗಿ ಆಸೆ ಹುಟ್ಟದಿದ್ದೀತೆ? ಊರಲ್ಲಿ ಹಣದ ಮುಗ್ಗಟ್ಟು ವಿಚಿತ್ರ 
ವಾಗಿ ಜನಗಳನ್ನು ಕಾಡುತ್ತಿದೆ. ಯುದ್ಧದ ಮೊದಲ ಮೂರು ವರ್ಷ ಕಾಲ 
ಅನೇಕರು ಕಂಗೆಟ್ಟಿದ್ದರು. ಮನೆ ಮಾರು ಮಾರಿದರು. ಈ ವೇಳೆಯಲ್ಲಿ ಶ್ರೀಪ 
ತಿರಾಯರಂಥವರೂ ತಮ್ಮ ಸಂಪತ್ತನ್ನು ಕಳೆದುಕೊಂಡು ಎಲ್ಲರಂತಾದರು. 
ಬಡ ಜನರು, ಕಸುಬುದಾರರು ದುಡ್ಡಿಗಾಗಿ ಅರಣ್ಯವನ್ನು ಹೊಕ್ಕರೆ ಆಶ್ಚರ್ಯ 
ವೇನು? ಕೈಯಲ್ಲಿ ಕಾಸಿಲ್ಲದಾಗ ಊರಜನಕ್ಕೆ ವರ್ಷದ ಎಂಟು ತಿಂಗಳು 
ಉಪವಾಸ, ಕೆಲಸ ಮಾಡಿಸುವವಕೀ ಇಲ್ಲ. ಮೈಗೆಲಸದಿಂದ ಜೀವಿಸುವ 
ಅನೇಕ ಜನಗಳು,ಇಂದು ಕಡಲ ಕರೆಯನ್ನು ಬಿಟ್ಟು ಮತ್ತಿಗುಂಡಿ,ಕುಂಬಾರ 
ಗುಂಡಿಗಳಿಗೆ ಮುಖ ತಿರುಗಿಸುತ್ತಿದ್ದಾರೆ. ಘಟ್ಟ ದ ಹೀಲನ ತೋಟಗಾರರೂ 
«ಜನವಿಲ್ಲ? ಎನ್ನುತ್ತಿ ದ್ದಾರಿ. ಘಟ್ಟದ ಕಳಗಿನ ಜೇಸಾಯಗಾರರೂ ಜನವಿಲ್ಲ' 


ಜಾರುವ ದಾರಿಯಲ್ಲಿ ೧೯೩ 


ಅನ್ನುತ್ತಿದ್ದಾರೆ. ಕುಂಬಾರ ಗುಂಡಿಯ ಸುತ್ತಲಿನ ಅರಣ್ಯಗಳಲ್ಲಿ ಜನಕ್ಕೆ ಬರ 
ಗಾಲವಿಲ್ಲ. ಬಂದಷ್ಟು ಜನರಿಗೆ ಕೆಲಸವಿದೆ; ಕೈತುಂಬ ಸಂಬಳವಿದೆ; ಕುಡಿ 
ತಕ್ಕೂ ಅನುಕೂಲತೆಯಿದೆ. ಜ್ವರದ ಉಪದ್ರವಿದೆ ಎಂದು ಗೊತ್ತಿದ್ದರೂ 
ಅಲ್ಲಿಗೆ ಜನರು ಬಂದೇ ಬರುತ್ತಿ ದ್ದಾ ಕಿ; ದುಡಿಯುತ್ತಿ ತ್ತಿದ್ದಾರೆ; ಆಗಾಗ ಬೇನೆ 
ಯಿಂದ ಹಾಸುಗೆಯನ್ನೂ ಏಡಿಯುತ್ತಿ ದ್ದಾರಿ. x 
ಈ ಕಾರ್ಯಕ್ಷೆ ತ್ರ ಕ್ಕೆ ಗುಡುಗು "ಿಂಚುಗಳಂತೆ ಬಂದು ಹೋಗು 
ವವರು ಆದಮ್‌ ಹ ಅವರ ವಿಷಯದಲ್ಲಿ ಜನರಿಗೆ ಅದ್ಭುತವಾ ಇದ 
ಭಯ ಭೀತಿಗಳಿವೆ. ಅವರನ ನ್ನ್ನ ಕಂಡಕಿ ಎಂತಹ ಮೈಗಳ್ಳ ನೂ ಚುರುಕಾಗು 
ತ್ತಾನೆ. ಹೆಂಗಸರು, ಮಕ್ಕ A ಹತ್ತು ಗಜಗಳ ದೂರಕೆ, ಸಂದು ನಿಲ್ಲುತ್ತಾರೆ. 
ಮಿಲ್ಲಿ'ಗೆ ಅವರೊಬ್ಬರೇ ಟಟ ಊಂ ಎರಡು ಮೂರು ಕಾರುಗಳಲ್ಲಿ 
ಮಿತ್ರರಿಂದೊಡಗೂಡಿ ಬರುತ್ತಾರೆ. ಅವರ ಸಲುವಾಗಿ ಕುಂಬಾರ ಗುಂಡಿಯ 
ಒಂದು ದಿಸ್ನೆಯ ಮೇಲೆ ಛಾವಣಿಯ ಬಂಗಲೆ ಕಟ್ಟಿದ್ದಾರೆ. ಅದು ಬಿದಿರು, 
ಇಪೆಗಳ ನಿರ್ಮಾಣ. ಆದರೂ ವಿಶಾಲವಾಗಿದೆ; ಚಂದವಾಗಿದೆ. ನವಾಬರ 
ವಿಲಾಸ ಅಲ್ಲೇ ನಡೆಯುತ್ತದೆ. ಗೋವೆಯ ಸರಹದ್ದಿನಿಂದ ಉತ್ಕೃಷ್ಟ ಸಾ 
ರಾಯಿ ಬಡ್ಡಿಗಳು ಪಹಕೆ ತಪ್ಪಿಸಿ ಬರಬೇಕು. ಒಮ್ಮೆ ಸಿಕ್ಕಿಬಿದ್ದರೂ ಅಂಜಿಕೆ 
ಯಿಲ್ಲ- ನಂಜ ಹೇಳುತ್ತಾನೆ, “ "ಸಾಹೇಬರ ಕ್ಯಾಂಪಿಗೆ? ಎಂದು ಹೇಳಿದರೆ 
ಒಬ್ಬ ಮಗ ತಡೆಯುವವನಿಲ್ಲ” ಎಂದು. ಆದಮ್‌ ಸಾಹೇಬರು ಬಂದರೆ 
ಬಂದೆ ಮಿತ್ರ ಕೊಡಸೆ,ದೊರಿಗಳೊಡನೆ, ಆಫೀಸರರೊಡನೆ, ಕೆಲಸ ನಡೆಯುವ 
ಲ್ಲಿಗೆ ಹೋಗುತ್ತಾ ಕಿ. ಅಲ್ಲಿ ಬೆಟ್ಟ ದಂತೆ ಬಿದ್ದಿರುವ ರೈ ಲಸ್ಸಿ ಸ್ಲೀಪರುಗಳನ್ನೊ ಕ 
ಇನ್ನಿತರ ಸಿಗಿದ ಮರಗಳನ್ನೊ ( ಕಂಡು” ಚ ನಿಸ ಯಗೊಳ್ಳ ಚೀಕು; 
ಭಂಡ ಹಿರಿಯ ಆಫೀಸರರು ಒಲಿದು ದಮ್‌ ಸಾಹೇಬರಿಗೆ ಒಮೆ ಸೇ ಹತು 
ಲಾರಿಗಳಿಗೆ ಅಪ್ಪಣೆ ಕೊಟ್ಟುದೂ ಉಂಟು, ಯುದ್ಧ ಪ್ರಯತ್ನ ಕ್ಕಾ ದುಡರಿಂದ 
ನೆಟ್ರೊ Paes ಯಾವ ಕೊರತೆಯೂ ಇಲ್ಲ. ತಮ್ಮ ನಾಲ್ಕು ಸ್ನ ಹಿತರಿಗೆ 
ಸಾಹೇಬಕೀ ಬೇಕಷ್ಟು ಸೆಟ್ರೋಲನ್ನು ಒದಗಿಸ ಸಬಲ್ಲರು. ಒತ್ಮ "ಗಿರಣಿಯ 
ಸಂದರ್ಶ ನವಾಯಿತೆಂದಕಿ, ಮುಂದೆ ಅದರ ಗೊಡವೆಯಿಲ್ಲ. ಬಂದವರೆಲ್ಲರು 
ಸೇರಿ, ಬಂದೂಕನ್ನು ಹಿಡಿದು ಶಿಕಾರಿಗೆ ಹೋಗುತ್ತಾರೆ. ಆಟಕ್ಕಾಗಿಯೂ 
ಶಿಕಾರಿ; ಊಟಕ್ಕಾಗಿಯೂ ಶಿಕಾರಿಯೇ! ಹುಲಿಯನ್ನು ಹೊಡೆದರೂ ಹೊಡೆ 
ದಕೀ! ಜಿಂಕೆ, ಕಾಟಿ, ಕಡವೆಗಳನು, ಕೊಂದರೂ ಕೊಂದಕೇ! ಅಲಿಗೆ ಬರುವ 


೧೯೪ ಜಾರುವ ದಾರಿಯಲ್ಲಿ 


ದೊರೆಗಳಿಗೆ ನಿತ್ಯವೂ ಜಿಂಕೆಯ ಮಾಂಸವಿಲ್ಲದಿದ್ದಕೆ ಹೊಟ್ಟೆಯೇ ತುಂಬುವ 
ಹಾಗಿಲ್ಲ. ಬೇಟಿಗೆ ಯಾವ ಕೊರತೆಯೂ ಇಲ್ಲದ ಸ್ಥಳ; ಏನು ಮಾಡಿದರೂ 
ಕೇಳುವವರಿ ಲ್ಲದ ರಾಜ್ಯ. ಹೀಗಾಗಿ ಅಧಿಕಾರಿಗಳ ಮ ನಸ್ಸನ್ನು ತೃಪ್ತಿಪಡಿಸುವ 
ಕೆಲಸ ತೀರ ಸುಲಭವಾದದ್ದು. ಆದೆವ್‌ ಸಾಹೇಬರು “ಇನ್ನೂರು ಗರಗಸ 
ಗಳು ಬೇಕು, ನಾನ್ನೂರು ಗಾಡಿಪಟ್ಟಿಗಳು ಬೇಕು” ಎಂದರೆ «ಮಂಜೂರಾ'ಗಿ 
ಅನುಮತಿ ಬರುತ್ತದೆ. ಬೆಳೆದು ಬಂದಿರುವ ಅವರ ಹಲವು ವ್ಯಾಪಾರಗಳಲ್ಲಿ, 
ಅನಾಯಾಸವಾಗಿ ದೊರೆಯುವ ಕಬ್ಬಿಣ, ಪೆಟ್ರೋಲು, ಗರಗಸ ಮೊದಲಾ 
ದುವುಗಳ ವ್ಯಾಪಾರವೂ ಸೇರಿಕೊಂಡಿದೆ. ಪರ್ಮಿಟನ್ನು ಪಡೆದು, ಮುಂಬ 
ಯಿಗೆ ಹೋಗಿ, ಬೇಕಾದ ವಸ್ತುಗಳನ್ನು ಕಾಣುವ ಮುಂಚೆಯೇ ಕೊಂಡು, 
ಮಾರುವುದೂ ಸಾಧ್ಯವಿದೆ. ಅಂಕೆ, ಸಂಖ್ಯೆ ಗೊತ್ತಿದ್ದ ವರು-ಉತ್ತರ ಕನ್ನಡ 
ಜಿಲ್ಲೆಗೆ ಸಾಕಾಗುವಷ್ಟು, ಉಕ್ಕು ಕಬ್ಬಿಣ ಆದಮ್‌ ಸಾಹೇಬರಿಗೊಬ್ಬರಿಗೇ 
ಸಿಗುತ್ತದೆ-- ಎನ್ನುತ್ತಾರೆ. 

ಈ ಮಾವ ಅಳಿಯಂದಿರು ಬರಿಯ ಮೂರು ವರ್ಷಗಳ ಅವಧಿಯಲ್ಲಿ, 
ಸಾಧಿಸಿರುವುದನ್ನು ಕಾಣುತ್ತಿರುವ ಕಾಸೀಮ್‌ ಮತ್ತು ಕರೀಮ್‌ ಸಾಹೇಬ 
ರಿಬ್ಬರಿಗೂ ಬಹು ಬೇಸರವಾಗಿದೆ; ಅಸಮಾಧಾನಕ್ಕೆ ಕಾರಣವಾಗಿದೆ. ತಮ್ಮನು 
ಗಳಿಸುತ್ತಿರುವ ಕೀರ್ತಿ, ವ್ಯಯಿಸುತ್ತಿರುವ ಹಣ-ಇವುಗಳ ಕತೆಗಳನ್ನು ಕೇಳು 
ವಾಗ "ತಂದೆಯು ನಿಧಿಯನ್ನು ಹೊತಿಟ್ಟದ್ದು ನಿಜ; ಆದು ಈ ಬಕ ಪಕ್ಷಿಗಳ 
ಕೈಗೆ ಬಿದ್ದಿದೆ? ಎಂಬ ಅನುಮಾನ ಉಂಟಾಗುತ್ತದೆ. ಅವರಿಬ್ಬರು ಕಾಡಿನ 
ಗುತ್ತಿಗೆ ವಹಿಸಿಕೊಳ್ಳುವಾಗ, ನಗದು ಮೂವತ್ತು ಸಾವಿರ ರೂಪಾಯಿಗಳಷ್ಟು 
ಹಣ ಸಿಕ್ಕಿತ್ತು. ವೂರ ಸಾಹೇಬರು ತಮ್ಮ ಅಳಿಯನಿಗೆ ಇಪ್ಪತ್ತು, ಮೂವತ್ತು 
ಸಾವಿರ ಸಾಲತೆಗೆಸಿ ಕೊಟ್ಟಿದ್ದಾರೆ ಅನ್ನುತ್ತಾರೆ. ಆದರೆ ಸಾಲ ಕೊಂಡಂಥ 
ಹಣವು ವರ್ಷದ ಕೊನೆಗೇ ಮರಳಿ ಸಲಬೇಕಾದರಿ “ಇದೆಂತಹ ದುಡ್ಡಿನ 
ಮಳೆ!” ಎಂಬ ಆಶ್ಚರ್ಯವು ಅವರ ಹಿರಿಯ ಅಣ್ಣಂದಿರಿಗೆ ಉಂಟಾಗಿದೆ. 

ಇತ್ತ ಮಾವ ಅಳಿಯಂದಿರಲ್ಲಿನ ಅಚ್ಚು ಮೆಚ್ಚು ಮೊದಲಿನಷ್ಟು ಚೆನ್ನಾ 
ಗಿಲ್ಲ. ಶ್ರಮದ ವಿಚಾರದಲ್ಲಿ ಇಬ್ಬರೂ ಸಮನಾಗಿ ದುಡಿಯುತ್ತಾರೆ. ಆರಂಭ 
ದಲ್ಲಿ ಅಳಿಯನ ಹಣವೇ ಇದ್ದರೂ ಮಾವನ ವರ್ಚಸ್ಸು ಇಲ್ಲದಿದ್ದರೆ ಕೆಲಸ 
ನಡೆಯುತ್ತಿರಲಿಲ್ಲ. ಮೊರ ಸಾಹೇಬರು ಬುದ್ಧಿವಂತರು. ಹಿಂದೆ ಇತರರಲ್ಲಿ 
ದುಡಿದವರು. ಬರಿದೆ ದುಡಿದೂ ಗೊತ್ತಿಲ್ಲ. ಲಾಭದ ದಾರಿಗಳನ್ನೆಲ್ಲ ಕಲಿತಿದ್ದ 


ಜಾರುವ ದಾರಿಯಲ್ಲಿ ೧೯೫ 


ವರು. ಹಾಗಾಗಿ ಅವರ ಪಾಲುಗಾರರು ಅವರನ್ನು ಹೊರಗಟ್ಟಿದ್ದ ರು. ಈಗ 
ಅಳಿಯನ ಬೆಂಬಲದಿಂದ ಹೊಸ ಸಾಮ್ರಾಜ್ಯ ವನಿ ಕಟ್ಟುತ್ತಿ ಟ್‌ 
ರಿಗೂ ಲಾಭ ಬೇಡವೆ? ಅಳಿಯನಿಗೆ NN ಮಾ ಗಳಿಸುತ್ತಿದ್ದಾ ಶಿ. 
ಮಾವನ ಕಣ್ಣು ತಪ್ಪಿಸಿ ಅಳಿಯ ಸಂಪಾದಿಸುತ್ತಿ ದ್ದಾನೆ. ಬರಹ ಮೂಲಕ 
ವಾದ ಯಾವ ಕೆರಾರೂ ಇಲ್ಲದೆಯೆ ಅವರ ವ್ಯವಹಾರ “ನಡೆದಿದೆ. ಇತ್ತ ಒಬ್ಬರು 
ಇನ್ನೊ ಬ್ಬ ರನ್ನು ನಂಬದೆ ಪರಸ್ಪರ ಚೂ ಹಾಕುತ್ತಿದ್ದಾ ಕಿ. ನಾಗ, ಸ 
ಇವರಿಬ್ಬ ರಿ ಆ ಕೆಲಸ. ಹಕ್ಕ್‌ ಆದಮ್‌ ಸಾಹೇಬರ ದೂತ; ನಾಗ ಮೂರ 
ಜಾ ದೂತ. ಈ ಇಬ್ಬ ರು ಸೇರೆಗಾರರಿಗೆ ಕಾಡಿನ ಮರದ ವ್ಯಾ ಪಾರದ 
ಆಗು ಹೋಗುಗಳೆಲ್ಲ ತಿಳಿದಷ್ಟು ಚೆನ್ನುಗಿ, ಸ್ವತಃ ಧನಿಗಳೇ ತಿಳಿದಿಲ್ಲವೋ 
ಏನೋ. ಅವರಿಬ್ಬ ರೂಸ ಸಾಮಾನ್ಯ ಮೇಸ್ತ ಮ ಉಳಿದುಕೊಂಡಿ 
ದ್ದಾರೆ. ಸಾ ಗುಂಡಿಯ ಸ್ಥಳದ ಮೆಸೇಜರರು, ಲೆಕ್ಕ ಪತ್ರ ಇರಿಸು 
ವವರು-ಬೆಡೇಕರ್‌ ಎಂಬವರು. ಅವರು ನೂರ ಸಾಹೇಬರ ಒಳಸೈಯ ಜನ 
ರಿಂದು ನಂಜ ತನ್ನ ಧನಿಗಳಿಗೆ ತೋರಿಸಿಕೊಟ್ಟಿದ್ದಾ ಸೆ. ತಮ್ಮ ಮಾವಂದಿರು 
ಒಳೆಗಿಂದೊಳೆಗೆ ತಮಗೆ ಕತ್ತರಿ ಇರಿಸುತ್ತಿದ್ದಾ ನ ಎಂಬುದು 'ಅವರಿಗೆ ತಿಳಿದಿ 
ದ್ದ ರೂ ಅವರನ್ನು ಓಡಿಸುವ ಸಿ ತಿಯಲ್ಲಿಲ್ಲ. ನಾವು ನಡೆಸುತ್ತಿರುವ ವ್ಯಾ ಪಾರ 
ದಲ್ಲಿ ದುರ್ನೀತಿಗಳಿವೆ ಎಂದು "ೈಳಿದುಕೊಂಡವರನ್ನು ಒಲಿಸಿ, ಇರಿಸಿಕೊಳ್ಳ 
ಬೇಕೇ ಹೊರತು ಹೊರಗಟ್ಟುವಂತಿಲ್ಲ. ಅವರವರ ಅದ್ಯ ಷ್ಟ ದಲ್ಲಿರುವುದನ್ನು 
ನು ವುದಕ್ಕೆ ಬಿಟ್ಟು, ತಮ್ಮ ಅದೃ ಷ್ಟದಲ್ಲಿದ್ದು ದು ತಮಗ. phd ಕುಳಿತಿರ 
ಸಚ ಕ ಇದಕ್ಕಿಂತ ಹೆಚ್ಚಿ ಸ್ಪ ಟೂ ಮಾವನ ಮೇಲೆ ಅಳಿಯನಿ 
ಗಿದೆ. ತಮ್ಮ ಂದಾಗದ ವ್ಯಾಪಾರಗಳಿಗೆ ಪ ಪೌರುಷದಿಂದ ಕ್ರೈ ಹಾಕಿ, ಬೇಡದ 
ಪತ್ತ ನ್ನ್ನ ತ ೦ದುಕೊಳ್ಳು ವ ಚಟ ಅವರದ್ದು, "ಆದಮ್‌ ES ಒಳ್ಳೆ 
ಮ ಸ್ಯಾ ಎಂದು A ಅಂದಕ್ಕೆ ಆಗತಾನೂ ಬುದ್ಧಿ ವಂತೆ IN 
ಗಾರ ಎಂಬ ಕೆಚ್ಚು ನೊರ ಸಾಹೇಬರಿಗೆ ಬರುತ್ತದೆ. ಅವರು ಒಂದು ಹುಲಿ 
ಹೊಡೆದಕಿ "ತಾನು ಎರಡನ್ನು ಹೊಡೆಯುತ್ತೇನೆ? ಎನ್ನು ವ ಜಂಭ ಇವರಿಗೆ. 
ಅಳಿಯ ಮೊಕ್ಕಾಮು ಬಿಟ್ಟು ಹೋದ ಜಕರ ಇವರೂ ಬೇಲಿಗೆ 
ಹೊರಡುತ್ತಾರೆ. 
ಒಂದು ದಿನ ಅದಕ್ಕಾಗಿ ತಮ್ಮ ಸಹಚರ ನಾಗನನ್ನು ಕರೆದುಕೊಂಡರು; 
ಇನ್ನೂ ಒಬ್ಬಿ ಬ್ಬರನ್ನು ಕಟ್ಟಿ ತು ಹುಲಿಯ ಬೇಟಿಗೆ ಹೊರಟರು, 


೧೯೬ ಜಾರುವ ದಾರಿಯಲ್ಲಿ 


ಹಿಂದಣ ದಿನ ಕಾಡಿಗೆ ಹೋದ ಒಂದು ಕೋಣವನ್ನು ಒಂದು ಹುಲಿ ಹಗಲಿ 
ನಲ್ಲೇ ಮುರಿದು ಹಾಕಿತ್ತಂತೆ. ಅದನ್ನು ಶಿಕಾರಿ ಮಾಡುತ್ತೇವೆಂದು ಹೊರ 
ಟರು. ಶಿಕಾರಿಯೂ ಆಯಿತು, ಆದರೆ ಸತ್ತುದು-ಇವರು ಕರಿದುಕೊಂಡು 
ಹೋದ ಒಬ್ಬ ಆಳು. ಇವರ ಗುಂಡಿನೇಟಿಗೆ ಆತ ಬಲಿಯಾದನೆಂದು ಗೊತ್ತಾ 
ದೊಡನೆ, ಅಲ್ಲಿಂದೆದ್ದರು. ನೇರಾಗಿ ಆಳು ತರುವುದಕ್ಕೆಂದು ಹೊನ್ನಾವರದ 
ಕಡೆಗೆ ಸಾಗಿದರು. ನಾಗ ತಲೆ ತುರಿಸಿಕೊಂಡು ಹೆಣವನ್ನು ಹೂತು, ಯಲ್ಲಾ 
ಪುರಕ್ಕೆ ಓಡಿ ಹೋಗಿ, ಅಲ್ಲಿ ಕೇಂಪ್‌ ಮಾಡುತ್ತಿದ್ದ ಆದಮ್‌ ಸಾಹೇಬರಿಗೆ 
ಸುದ್ದಿಯನ್ನು ತಿಳಿಸಿ, ಯಾವತ್ತು ಅನಾಹುತವನ್ನು ಮುಚ್ಚಿಡಬೇಕಾಯಿತು. 

"ಕಾಡಿಗೆ ಹೋದ ತನ್ನ ಗಂಡನು ಮನೆಗೆ ಒರಲಿಲ್ಲ' ಎಂದು ಕೂಗುವ 
ಅವನ ಹೆಂಡತಿಯ ಉಸಿರನ್ನು ಕಟ್ಟುವಂಥ ಕೆಲಸ ಸಾಮಾನ್ಯವಲ್ಲ. ಜತೆಗೆ 
ಹೋದ ಬೇಟಿಗಾರರನ್ನು ಒಳಸಂಚಿಗೆ ತೆಗೆದುಕೊಂಡು, ದುಡ್ಡಿಂದ, ಬೆದರಿಕೆ 
ಯಿಂದ ಅವರೆ ಬಾಯನ್ನು ಮುಚ್ಚಿ ಸಿದರು. ಅನಂತರ,ಸತ್ತ ಮನುಷ್ಯ ಯಲ್ಲಾ 
ಪುರಕ್ಕೆ ಹೋಗಿದ್ದಾನೆಂದು ಸುದ್ದಿಯನ್ನು ಹುಟ್ಟಿಸಿದರು "ಇಂದು ಬಂದಾನು, 
ನಾಳೆ ಬಂದಾನು' ಎಂದು ಅವಳಿಗೆ ಸಮಾಧಾನ ಹೇಳಿ, ಅದರ ಜತೆಗೆ, ತಮ್ಮ 
ಶಿಬಿರದಲ್ಲಿ ಐನೂರು ರೂಪಾಯಿ ಕಳವಾಗಿದೆ ಎಂಬ ಪುಕಾರೆನ್ನು ಹೊರಡಿಸಿ 
ದರು. ಅದನ್ನು ಹುಡುಕುವ ಗಲಭೆ ತೊಡಗಿತು. ಅದೃಶ್ಯನಾದ ಚೆನ್ನನೇ- 
ಅದನ್ನು ಕದ್ದಿರಬಹುದು ಎಂಬ ಅಪವಾದ ಹಾಕಿ, "ದುಡ್ಡು ಕದ್ದು ಓಡಿ. 
ಹೋಡ' ಎಂಬ ಆರೋಪ ಹೊರಿಸಿ, ಚೆನ್ನನ ಹೆಂಡತಿ ಮಕ್ಕಳನ್ನು ಅವರ 
ಊರಿಗೆ ಕಳುಹಿಸಿಬಿಟ್ಟರು. ಹೋದ ಗಂಡ ಹೋದನೇ. «ಆತನಿಗೆ ಏನೋ 
ಆಗಿದೆ; ತನ್ನ ಪತಿ ನಿರಪರಾಧಿ ಎಂದಿಷ್ಟೇ ಆ ಬಡ ಹೆಂಗುಸಿಗೆ ಗೊತ್ತು. 

ಆಮೇಲೆ ಮೊರ ಸಾಹೇಬರು ಕೋವಿಯನ್ನು ಹಿಡಿಯಲಿಲ್ಲ. ಶಿಕಾರಿ 
ಮಾಡಲಿಲ್ಲ. ಇಂತಹ ಅನೇಕ ಗುಟ್ಟುಗಳ ದೆಸೆಯಿಂದಾಗಿ ನಾಗ, ನಂಜರ 
ವಿಚಾರದಲ್ಲಿ ಒಳ್ಳೆತನ ನಟಿಸಿ ಸಾಹೇಬರುಗಳು ದಿನ ಕಳೆದರೂ ಅವರನ್ನು 
ಕುರಿತು ಅಂಜಿಕೆ ಇದ್ದೇ ಇತ್ತು. 

ಇಷ್ಟೆಲ್ಲ ಕಾರುಭಾರುಗಳನ್ನು ಅವರು ನಡೆಯಿಸುತಿದ್ದರೂ, ಮಾವ 
ಅಳಿಯಂದಿರಿಬ್ಬರೂ ತುಂಬ ಧೈರ್ಯವಾಗಿದ್ದರು. ೬ ಮಲೆನಾಡಿಗೆ ತಾನೇ 
ಅರಸರಿಂಬ ತಿಳುವಳಿಕೆ ಅವರಿಗೆ. ಯುದ್ಧ ಪ್ರಯತ್ನದಿಂದಾಗಿ ಅವರ ಮಾ 
ತುಗಳಿಗೆ ತಲೆದೂಗುವ ಅಧಿಕಾರಿಗಳು ಸಿಕ್ಕಿದಂತೆ, ಆ ಧೈರ್ಯ ಇನ್ನಷ್ಟು 


ಜಾರುವ ದಾರಿಯಲ್ಲಿ ೧೯೭ 


ಹೆಚ್ಚಿತು. ಅದರಿಂದ ಸರಕಾರದ ಯುದ್ಧ ಪ್ರಯತ್ನದ ಸಲುವಾಗಿ ನಾಟ್ಕ 
ಜಂತಿ, ತೊಳೆ ಏನುಬೇಕಾದರೂ ಸಾಗುತಿದ್ದ ಹಾಗೆಯೇ, ಖಾಸಗಿ ವ್ಯಾಪಾರ 
ವನ್ನೂ ನಡೆಯಿಸತೊಡಗಿದರು. ಅರಣ್ಯದಲ್ಲಿ ಮರಗಳಿವೆ. ಅವನ್ನು ಹಗಲೂ 
ರಾತ್ರಿಯೂ ಕದ್ದು, ಗಾಡಿಗಳಲ್ಲಿ, ಲಾರಿಗಳಲ್ಲಿ ತುಂಬಿಸಿ ಮನಬಂದಂತೆ 
ಮಾರಾಟ ಮಾಡತೊಡಗಿದರು. ಬೊಗಸೆ ತುಂಬ ಹಣ ಸಂಪಾದಿಸಿದರು. 
ಯಲ್ಲಾ ಪುರಕ್ಕೆ ಹೋಗುವ ಲಾರಿ, ಅಂಕೋಲೆಗೆ ಹೋದದ್ದೂ ಉಂಟು,ಕಾರ 
ವಾರಕ್ಕೆ ಹೋದದ್ದೂ ಉಂಟು. ಯಾರಾದರೂ ತಡೆದು, ಪರ್ಮಿಟ್‌ ಕೇಳಿದಕಿ 
“ಸಾಹೇಬರ ಮರ” ಎಂದರಾಯಿತು. ಆ ಸಾಹೇಬರು ಯಾರು ಎಂದು ಊರ 
ಪರಿಗೆ ತಿಳಿದೇ ಇದೆ. ಹೊಸತಾಗಿ ವರ್ಗವಾಗಿ ಬಂದ ಒಬ್ಬ ರೇಂಜರು ಅಥವಾ 
ಇನ್ನಾವನೋ ನೌಕರ ತಡೆದರೈ,ಡ್ರೈವರ್‌ಬುದ್ಧಿ ವಂತನಾಗಿ ಹಿಂದುಸ್ಥಾನಿ ಮಾತ 
ನಾಡುತ್ತಾನೆ. “ಇದು ಯಲ್ಲಾ ಪುರದ ರಸ್ತೆಯಲ್ಲವೆ? ನಾನು ಹೊಸಬ. ಅಂ 
ಕೋಲೆ ಯಲ್ಲಾಪುರಕ್ಕೆ ಸಮೂಪವಲ್ಲನೆ?” ಎಂದು ಕೇಳುತ್ತಾನೆ. ಅಷ್ಟರಲ್ಲಿ, 
ಅಂತಹ ಆಪತ್ತಿನ ಕಡೆಗಳಲ್ಲಿ, ಅವರ ಜನ ಬಂದು ಕಲೆಯುತ್ತಾರಿ. “ಏನದು? 
ಮರವೆ? ಪಂಚನಾಮೆ ಮಾಡಿ” ಎಂದು ಆಫೀಸರೊಡನೆ ಮಾತುಕತೆಯಾಗು 
ವಾಗ,ಭೀತಿಯನ್ನು ನಟಸಿದ ಡೈವರು, ಗಾಡಿಯನ್ನು ಮಗ್ಗುಲಿಗೆ ತಿರುಗಿಸುವ 
ನೆಪದಿಂದ, ಪರ್ನೀಟಿನಲ್ಲಿ ನಮೂದಿಸಿದಂತೆ ಯಲ್ಲಾಪುರಕ್ಕೇ ಓಡಿಸುತ್ತಾನೆ. 
ಲಾರಿಯ ನಂಬರು ಮೊದಲಾದದ್ದು ಬದಲಾಗಿರುತ್ತದೆ. ಆ ನೌಕರನು ಅತಿ 
ಪ್ರಾಮಾಣಿಕನಾಗಿ ವರ್ತಿಸಿದಲ್ಲಿ, ಅದಕ್ಕೆ ಆ ಪ್ರಪಂಚದಲ್ಲಿ ಗಿರಾಕಿಯಿಲ್ಲ, 
ಎಂಬ ಅನುಭವ ಅವನಿಗೂ ಕ್ರಮೇಣ ಬರುತ್ತದೆ. 

ಇನ್ನೊಮ್ಮೆಆದಮ್‌ ಸಾಹೇಬರೀ ಇಂತಹ ಒಂದು ಅವಿವೇಕ ಮಾಡಿ 
ದರು.” ಇಂದಿನ ವ್ಯವಹಾರಿ ಜಗತ್ತಿನಲ್ಲಿ ಅದನ್ನು ಅವಿವೇಕವೆನ್ನುವಂತೆಯೂ 
ಇಲ್ಲ. ಆ ಊರಿಗೆ ಒಬ್ಬ ಭಾರಿ ಆಫೀಸರರು ಬಂದರು. ತಮ್ಮ ಪ್ರದೇಶದ 
ಕಾರ್ಯಕಲಾಪಗಳನ್ನು ತೋರಿಸುವ ಸಲುವಾಗಿ ಸ್ಥಳಿಕ ನೌಕರರು ನೆರೆ 
ದರು. ಆದಮ್‌ ಸಾಹೇಬರಂತೂ ಅಂಥವೇಳೆ ಊರಲ್ಲಿ ಇದ್ದೇತೀರಬೇಕಲ್ಲ? 
ಒಮ್ಮೆಗೇ ಆರೆಂಟು ಮೋಬಾರುಗಳು ಸಾಲಾಗಿ ಹೊರಟು ಕುಂಬಾರ 
ಗುಡಿಗೆ ಬಂದುವು. ಆಗ ಮಳೆಗಾಲ ಕಳೆದು, ದಶಂಬರ ತಿಂಗಳ ಚಳಿಯು 
ಮೈಯನ್ನು ನಡುಗಿಸುತಿತ್ತು. ಬಂದ ದೊರೆಗಳ ಸಮುದಾಯಕ್ಕೆ ಕುಂಬಾರ 
ಗುಂಡಿ ಮಹಾಬಲೇಶ್ವರವಾಯಿತು. ಅಲ್ಲಿ ತಂಬುಗಳನ್ನು ಹೊಡೆದರು; ಸೀಸೆ 


೧೯೮ ಜಾರುವ ದಾರಿಯಲ್ಲಿ 


ಗಳು ಬಂದುವು; ಮೇಜುವಾನಿ ನಡೆಯಿತು; ಶಿಕಾರಿಗೆ ಏರ್ಪಾಟಾಯಿತು. 
ಸ್ಥಳಿಕ ಆಫೀಸರು ಸಾಹೇಬರನ್ನು ಹೊಗಳಿದರು. “ಸ್ಥಳದ ಕೂಲಿಗಳು ಮಲೇ 
ರಿಯದಿಂದ ಅಲ್ಲಿಗೆ ಬಂದಿರುವುದಕ್ಕೆ ಬೆದರುತ್ತಾರೆ. ವಸತಿಯ ಏರ್ಪಾಡು 
ಏನೇನೂ ಸಾಲದು. ಅದಕ್ಕಾಗಿ ಸಾಹೇಬರು ಹಂಚು, ಇಟ್ಟಿಗೆಗಳಿಂದ ಪಕ್ಕಾ 
ಕಟ್ಟಡಗಳನ್ನು ಮಾಡುವ ಯೋಚನೆ ಮಾಡಿದ್ದಾರೆ? ಎಂದು, ಅದರ ನಕಾಶೆ. 
ಯನ್ನು ಬಂದ ದೊರೆಗಳಿಗೆ ತೋರಿಸಿದರು. ಅವರು ಈ ಯೋಜನೆಯನ್ನೊ 
ಪ್ರಿದರು. ಈ ಪ್ರಯತ್ನಕ್ಕಾಗಿ ಅಷ್ಟೆಲ್ಲ ಸಿಮೆಂಟು, ಕಬ್ಬಿಣ ಸಾಗಿಸುವುದಕ್ಕೆ 
ಲಾರಿಗಳು ಬೇಕು ಎಂಬ ಅರ್ಜಿಯನ್ನು ಅವರ ಮುಂದಕ್ಕಿರಿಸಿಯಾಯಿತು. 
ಆಫೀಸಿನ ನಿತ್ಯಕ್ರಮಗಳಂತಾದರೆ ವರ್ಷ ಎರಡು ಕಳೆದರೂ ಅದಕ್ಕೆಬೇಕಾದ 
ಪರವಾನಗಿಯು ದೊಕಿಯಲಾರದೆಂದುು,ಆದಮ್‌ ಸಾಹೇಬರವರು ವಿನಯದ 
ಒತ್ತಾಯಹೊರಿಸಿದರು. ಪರವಾನಗಿ ಕೊಡುವ ಭರವಸೆಯೂ ದೊರೆಯಿತು. 
ಬಂದ ದೊರಿಗಳು ಪುನೆಗೆ ಹೋಗಿ,ಒಂದು ತಿಂಗಳೊಳಗೇನೆ ಅದಕ್ಕೆ ಬೇಕಾದ 
ಏರ್ಪಾಟನ್ನು ಮಾಡಿದರು. ಸಾಹೇಬರ ಕೈಗೆ ಅವುಗಳು ಸೇರಿ ತಿಂಗಳು. 
ಸರಿದರೂ, ಕುಂಬಾರ ಗುಂಡಿಯು ಕುಂಬಾರ ಗುಂಡಿಯೇ ಆಗಿಉಳಿಯಿತು; 
ಯಾವ ಬದಲಾವಣೆಯೂ ಆಗಲಿಲ್ಲ. 

ನಂಜನ ಅಂದಾಜಿನಂತೆ-“ಆ ಹೆಡ್‌ದೊರೆಗಳು ಬಂದಾಗ ಮಾಡಿದ 
ಮೇಜುವಾನಿಗೇನೆ ಎರಡು ಸಾವಿರ ರೂಪಾಯಿಗಳಷ್ಟು ಖರ್ಚಾಗಬಹುದು. 
ಗೋವೆಯಿಂದಲೇ ತೆರ ತೆರನ ಸೀಸೆಗಳು ಬಂದಿದ್ದವು. ಇನ್ನು ಶಿಕಾರಿ, 
ಔತಣ, ಉಪಚಾರ, ಇವೆಲ್ಲ ಬರಿದೆ ಆಗುವಂಥವುಗಳಲ್ಲ. ಆದರಿ ಮಾಡಿದೆ 
ಖರ್ಜೊಂದು ಕಸ, ಸಾಹೇಬರ ಕಿಸೆಗೆ ಅದರಿಂದ ಒಂದು ಲಕ್ಷರೂಪಾಯಿ 
ಯಾದರೂ ಬಿದ್ದಿರಬಹುದು. ನಮ್ಮ ಸಾಹೇಬರ ಬಾಯಿಯೆಂದಕೆ ಜೇನು: 
ಸುರಿಯುವಂಥದು. ಎಂಥವರೂ ಒಂದು ಕ್ಷಣಕ್ಕೆ ಅವರ ಮಾತಿನ ಮಂಕು 
ಬೂದಿಗೆ ಮರುಳಾಗುವುದೇ? ಎನ್ನುತ್ತಾನೆ ನಂಜ. 

ಆದರೆ ಈ ಮಂಕು ಬೂದಿ ಒಂದು ಕ್ಹಣಕ್ಕಲ್ಲ, ಆರು ತಿಂಗಳು ಅವ 
ಧಿಯ ತನಕವೂ ತನ್ನಕೆಲಸವನ್ನು ಮಾಡಿತು. ಆ ಮೇಲೆ ಅದು ಬಯಲಾ 
ಯಿತು. ಮುಂದಿನ ವರ್ಷ ಜುಲಾಯಿ ತಿಂಗಳ ಜಿರಿಮಳೆಯಲ್ಲಿ ಎರಡು 
ಮೋಟರುಗಳು ಬಂದು, ಕುಂಬಾರ ಗುಂಡಿಯ ರಸ್ತೆತಿರುಗುವಲ್ಲಿ ನಿಂತುವು. 
ಆ ಕೆಸರು ದಾರಿಯಲ್ಲಿ ಮೋಟರು ಹೋಗಲಾರದೆಂಬ ತಲೆಬೇನೆ ಅವರಿಗೆ, 


ಜಾರುವ ದಾರಿಯಲ್ಲಿ ಮ 


ಒಬ್ಬ ಕರಿಯ ದೊರೆ, ಒಬ್ಬ ಬಿಳಿಯ ದೊರೆ-ಹೀಗೆ ಇಬ್ಬಿಬ್ಬರು ಬಂದಿದ್ದರು. 
ಅವರು ಕಾರನ್ನು ಮುಂದೊಯ್ಯಲಾರದೆ ಕೆಸರನ್ನು ತುಳಿಯುತ್ತ, ಮುಂದು. 
ಭರಿದಾಗ, ನಾಗ ಅವರನ್ನು ಕಂಡಿದ್ದ. ಅವರ ಬೆನ್ನಮೇಲೆ ರೈಫಲ್‌ಗಳಿದ್ದು 
ವಂತೆ! ಅವನು ಕುಂಬಾರ ಗುಂಡಿಯಿಂದ ಅಂಕೋಲೆಗೆ ಹೊರಟವನು. 
ಇವನೂ ಅವರನ್ನು ವಿಚಾರಿಸಲಿಲ್ಲ, ಅವರೂ ಇವನನ್ನು ಕೇಳಲಿಲ್ಲ. 

ಸರಿ, ಬಂದ ಆಫೀಸರುಗಳು, ಕೆಸರಿನ ದಾರಿಯನ್ನು ತುಳಿದುಕೊಂಡು 
ಹಾಗೂ ಹೀಗೂ ಕುಂಬಾರ ಗುಂಡಿಯ ಕ್ಲೇತ್ರವನ್ನು ಸೇರಿದರು. ಅವರನ್ನು 
ಕಂಡ ಒಬ್ಬ ಆಳು ಮೆನೇಜರನಾದ ಬೇಡೇಕರನಲ್ಲಿನೆ ಹೋಗಿ ಸುದ್ದಿಯನ್ನು 
ಕೊಟ್ಟ. ಬೇಡೇಕರರು ದುಸ್ತುಮಾಡಿಕೊಂಡು ಅವರನ್ನು ಸಂಧಿಸುವಾಗಲೇ 
ಹೊತ್ತಾಗಿತ್ತು. ಬಂದ ದೊರಿಗಳು ಆಚೇಚೆ ಸುತ್ತಾಡಿದರು. ತೀರ ಮಳೆಗಾಲ 
ವಾದುದರಿಂದ ಆಳುಗಳಾರೂ ಊರಿನಲ್ಲಿರಲಿಲ್ಲ; ನೂರಕ್ಕೆ ತೊಂಬತ್ತೈದ 
ರಷ್ಟು ಕೆಲಸ ನಿಂತಿತ್ತು. ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಿದೆರು. ಮೊದ 
ಮೊದಲು ಹೆಮ್ಮೆಯಿಂದ ಮಾತನಾಡತೊಡೆಗಿದ ಬೇಡೇಕರ್‌ ಕೊನೆಕೊನೆಗೆ 
“ನನಗೆ ಗೊತ್ತಿಲ್ಲ ಸರ್‌. ಮ್ಹೂಲಕರಿಲ್ಲ” ಎನ್ನತೊಡಗಿದ. ಅವರ ಜತೆಗೆ 
ಬಂದ ಒಬ್ಬ ಆಳು, ಕೊಂಕಣಿಯಲ್ಲಿ ಅವನಿಗೆ ಬೋಧನೆಮಾಡಿದ. ಎರಡು 
ಮೂರು ತಾಸುಗಳ ತನಿಖೆ ನಡೆಯಿತು. ಹೊಸ ಪರ್ಮಿಟಿನಂತೆ ಪಡೆದಂಥ 
ಲಾರಿ, ಸಿಮೆಂಟ್‌, ಕಬ್ಬಿಣ ಯಾವುದೂ ಅಲ್ಲಿಗೆ ಬಂದಿಲ್ಲವೆಂದು ಗೊತ್ತಾ 
ಯಿತು. ಬೇಡೇಕರನ ಸಹಿಯನ್ನು ಪಡೆದು, ಬಂದವರು ಹೊರಡುವುದಕ್ಕೆ 
ಅನುವಾದರು.ಆತ “ಸಾಹೇಬರು ಬೆಳಗಾಂವಿನಲ್ಲಿದ್ದಾರೆ!ನಾನೂ ಜತೆಗೆ ಬರು 
ತ್ತೇನೆ; ಅವರೇ ಸಮಾಧಾನ ಹೇಳಿಯಾರು” ಎಂದರೆ, ದೊರೆಗಳು “ಡೇಮ್‌ 
ಯುವರ್‌ ಸಾಹೇಬ್‌” ಎಂದು ಹಳಿದರು. ಆತ ಮುಖವನ್ನು ತಗ್ಗಿಸಿದ. 

ಬೇಡೇಕರ್‌ ಎಷ್ಟು ಪ್ರಾರ್ಥಿಸಿದರೂ ಅವರು ಅಲ್ಲಿ ಊಟ ಉಪಹಾರ 
ಗಳೊಂದನ್ನೂ ಸ್ವೀಕರಿಸಲಿಲ್ಲ. ಬಂದವರು ಸೀಗೆಹಳ್ಳಿಗೆ ಹೋಗಿ, ಅಲ್ಲಿಂದ 
ಮೋಟರಿನಲ್ಲಿ ಕುಳಿತು ಅ ದೃಶ್ಯ ರಾದರು. ಬೇಡೇಕರನು ಕಾಳೂರಿಗೆ 
ಹೊರಟ, ಸಾಹೇಬರು ಎಲ್ಲೆಲ್ಲಿರಬಹುದೋ ಅಲ್ಲಿಗೆಲ್ಲ ಅಪಾಯ ಸೂಚ 
ನಿಯ ತಾರನ್ನು ಕೊಟ್ಟಿ. ಅವನಿಗೂ ಧನಿಗಳೆಲ್ಲಿದ್ದಾರೆಂಬುದು ನಿಶ್ಚಯವಾಗಿ 
ತಿಳಿದಿರಲಿಲ್ಲ. ಮರು ದಿನವೇ ಆದಮ್‌ ಸಾಹೇಬರು ಕುಂಬಾರ ಗುಂಡಿಗೆ 
ಬಂದುಬಿಟ್ಟರು. ಅಲ್ಲಿ ಬೇಡೇಕರನನ್ನು ಕಾಣದೆ, ಕಾಳೂರಿಗೆ ಜನ ಕಳು 


೨೦೦ ಜಾರುವ ದಾರಿಯಲ್ಲಿ 


ಹಿಸಿದರು. ಅವನು ಕೊಟ್ಟ ತಂತಿಯು ಅವರಿಗೆ ಸಿಕ್ಕಿ ಲ್ಹವಾದರೂ, ಅವರಿಗಿ 
ರುವ ಒಳಕೀಲುಗಳಿಂದ, "ಪುನೆಯ ದೊರೆಗಳೊಬ್ಬರು-ಸಾಹೇಬರು ಪರ್ನಿ 
ಟಿನಿಂದ ಪಡೆದ ಸಾಮಾನುಗಳನ್ನು ಕಾಳಸಂತೆಯಲ್ಲಿ ಮಾರಿದ್ದಾರೆ” ಎಂಬು 
ದರ ತನಿಖೆಗಾಗಿ ಬಂದಿದ್ದರೆಂದು ತಿಳಿದಿತ್ತು. ಕುಂಬಾರ ಗುಂಡಿಗೆ ಬೇಡೇಕರ್‌ 
ಮರಳಿ ಬಂದ ಮೇಲೆ, ಸಾಹೇಬರಿಗೆ ನಡೆದ ಎಲ್ಲ ಸಂಗತಿ ವಿಶದವಾಯಿತು. 
ಒಂದು ಬಾರಿ ಕತ್ತನ್ನು ಹಿಗ್ಗಿ ಸಿದರು; ಮೇಲಕ್ಕೆ ತ್ತಿದರು; ಮೂಸೆ ತಿರುವುತ್ತ 
“ಏನು ಮಾಡುತ್ತಾರೋ ಮಾಡಲಿ! ನಾಳೆಗೆ ಈ ಕೆಲಸ ನಿಲ್ಲಿಸುತ್ತೇನೆ. ಈ 
ಜಿಲ್ಲೆಯಿಂದಲೇ ಒಬ್ಬ ನೇ ಒಬ್ಬ ಆಳು ಅವರಿಗೆ ಸಿಗದಂತೆ ಮಾಡುತ್ತೇನೆ. 
ಪರ್ಮಿಟಿನ ತನಿಖಿ ಬಿದರಿಗೆ ಮುಖ ವೋ, ಯುದ್ಧ ಪ್ರಯತ್ನ ಮುಖ ಮೇ 
ಎಂದು ನೋಡಿಬಿಡುತ್ತೇನೆ” ಡು ಧಿಮಾಕಿನ “`ಮಾತುಗಳಿನ್ನಾಡ ಹೂಡ 
ಗಿದರು. 
“ಬಂದವರು ಕೊಲ್ಲಾಪುರ, ಪುನೆ, ಲಾರಿ, ಸಿಮೆಂಟು.....ಎಂದರು. 
ಸಿ. ಐ.ಡಿ. ಯವರಿರಬಹುದೇ?” ಎಂದು ಅನುಮಾನಿಸಿ ಕೇಳಿದ ಬೇಡೇಕರ್‌. 
“ಅವರ ಅಪ್ಪಂದಿರೇ ಬರಲಿ. ಆದಮ್‌ ಸಾಹೇಬರು ಯಾರೆಂಬುದನ್ನು 
ತೋರಿಸಿಬಿಡುತ್ತೇನೆ” ಎಂದು, ತಮ್ಮ ಸ್ವಾಭಾವಿಕವಾದ ಜಬರದಸ್ತಿಯ 
ಮಾತುಗಳನ್ನೇ ಅವರು ಆಡತೊಡಗಿದರು. 
ಆದರೆ ಈ ಭಾರಿಯ ಆವಾಂತರವು ಅವರಿಣಿಸಿದಷ್ಟು ಸುಲಭದಲ್ಲಿ 
ತೊಲಗಲಿಲ್ಲ. ಈ ಕೆಲವು ವರ್ಷಗಳ ವ್ಯಾಪಾರ, ವ್ಯವಹಾರ ಅನೇಕ ಜನ 
ಗಳ ಕಣ್ಣನ್ನು ತೆರೆದಿತ್ತು. ಕಾಳೂರಿನ ಹಲವರು ಅವರಿಗೆ ದೊರಕಿದ ಗುತ್ತಿಗೆ 
ಗಾಗಿ, ಅವರು ಗೋಚುತ್ತಿರುವ ದುಡ್ಡಿಗಾಗಿ,ಅಸೂಯೆಗೊಂಡಿದ್ದರು. ಅಲ್ಲಿಗೆ 
ಜೀತಕ್ಕೆ ಹೋಗುವ ಸೆರಿಗಾರರು, ಕೂಲಿಗಳು, ಕಸಬುದಾರರು 'ಜೇಳುತ್ತಿ: ದ್ದ 
ಕತೆಗಳಿಂದ ಜನಗಳ ಕನಿ ನಿಮಿರುತಿತ್ತು. «ಕಾಲಕ್ಕೆ ತಕ್ಕಂತೆ ಕೋಲ 
ನಡೆಸಿ, ದುಡ್ಡನ್ನು ಗಳಿಸಲಾರದ ಸಾಹಸಶೂನ್ಯರು, A ಕೇಳಿ ತಿಳಿದಂಥ 
ಸುದ್ದಿಗಳನ್ನು ಸಂಗ್ರಹಿಸಿದರು. ಮೇಲಿನ ಅಧಿಕಾರಿಗಳಿಗೆ ಬಿನಾಮಿ ಅರ್ಜಿ 
ಗಳನ್ನು ಹಾಕಿದರು. ಅದಕ್ಕೆ ಸಮನಾಗಿ-- ಇಲಾಖೆಯವರು ಕೊಲ್ಲಾಪುರ 
ದಲ್ಲಿ ಕಂಡು ಹಿಡಿದ ಕಬ್ಬಿಣ,ಸಿಮೆಂಟುಗಳ ಕಳ್ಳವ್ಯಾಪಾರದ ಒಂದು ಘಟನೆ, 
ಗಂಟು ಬಿದ್ದಿತ್ತು. ಇದರಿಂದಾಗಿ ಚಾಣಾಕ್ಷರಾದ ಆದಮ್‌ ಸಾಹೇಬರು 
ಹತ್ತೆಂಟು ದಿನ ಕಾಲ ನಿದ್ದೆ ಬಿಟ್ಟು ಓಡಾಡುವಂತಾಯಿತು. ಬೆಳಗಾಂವಿಗೆ 


ಜಾರುವ ದಾರಿಯಲ್ಲಿ ೨೦೧ 


ಹೋದರು; ಪುನೆಗೆ ಹೋದರು; ಮುಂಬಯಿಗೂ ಓಡಿದರು... ಕುಪಿತರಾದ 
ಅಧಿಕಾರಿಗಳನ್ನು ಮುಖತಃ ಕಂಡು ಒಲಿಸುವ ಪ್ರಯತ್ನ ಮಾಡಿದರು. ಅವ 
ರಿಗೆ ಅನೇಕ ಪ್ರತಿಷ್ಠಿತ ಅಧಿಕಾರಿಗಳ ಬೆಂಬಲವೂ ಇದ್ದಿತ್ತು. ತಾಳ್ಮೆಗೆಟ್ಟ 
ಸಾಹೇಬರು “ಇದರ ಫಲ ಏನಾದೀತು? ನಾನೊಬ್ಬನೇ ಜೈಲಿಗೆ ಹೋದೇನು 
ಎಂದು ಅವರು ತಿಳಿದಿದ್ದಾರಿಯೆ? ಇವರ ಕುಲಕ್ಕೆ ಕುಲವನ್ನೇ ನನ್ನ ಜತೆಗೆ 
ಎಳೆದುಕೊಂಡು ಹೋಗುವುದಿಲ್ಲವೆ?” ಎಂದು ರೇಗಿ ಮಾತನಾಡುವ ತನಕ 
ಪರಿಸ್ಥಿತಿಯು ಮುಂದುವರಿಯಿತು. 

ಆದರೆ ಅವರು ಮಾಡುತ್ತಿರುವ ಆಪತ್ಕಾ ಲದಯುದ್ಧ ಸಹಾಯವನು 
ಮೆಚ್ಚಿದಂತಹ ಮೆಹರ್ಬಾನ್‌ ಸರಕಾರವು, ಅಷ್ಟೆಲ್ಲ ತನಿಖ, ಸಂಶೋಧನೆ 
ನಡೆಯಿಸಿದ ಮೇಲೆಯೂ, ಏನೇನೂ ತಂಟಿಮಾಡಲಿಲ್ಲ. ಆ ವಿಚಾರವನ್ನು 
ಆದಮ್‌ ಸಾಹೇಬರು ಹೆಮ್ಮೆಯಿಂದಲೇ ಹೇಳುತ್ತಾರೆ "ಹೋಗಲಿ, ತಿನ್ನಲಿ, 
ನಾಯಿಗಳು--ಎಂದು ಐವತ್ತು ಸಾವಿರವನ್ನು ಗವರ್ನರರ ವಾರ್‌ ಫಂಡಿಗೆ 
ಎಸೆದುಬಿಟ್ಟಿ. ನಾನೇನು ಕೊಡುವುದು? ಅವರಿಂದ ಕಿತ್ತದ್ದರಟಂದು ಪಾಲು 
ಅವರ ಮುಸುಡಿಗೇನೆ ಎಸೆದ ಹಾಗಾಯಿತು. ಆದರೂ ನೋಡುವ, ದೇವ 
ರಿದ್ದಾನೆ. ಇದರ ಬಡ್ಡಿಯನ್ನೆಲ್ಲ ಅವರಿಂದ ವಸೂಲುಮಾಡುವ ಕಾಲ 
ಬಂದೀತು” ಎಂದು. 

ಈ ಪ್ರಕರಣದ ಸುದ್ದಿ ಕೆಲವು ಪತ್ರಿಕೆಗಳಲ್ಲೂ ಪ್ರಕಟವಾದುದರಿಂದೆ 
ಜನರು ಮನ ಬಂದಂತೆ ಮಾತನಾಡಬಾರದು ಎಂಬುದರಿಂದ, ಬೇಕಿ ಹೊಸ 
ಆಹೀಸರುಗಳು ಬಂದರು. ಆರೋಗ್ಯ ಖಾತೆಯವರು ಬಂದರು. “ಕುಂಬಾರ 
ಗುಂಡಿಯ ಕೂಲಿ ಲೈನುಗಳು, ಕಾರ್ಪಾನೆಗಳು ಎಲ್ಲವನ್ನೂ ಕಾಯಿದೇಶೀರ್‌ 
ಮಾಡಿಸಬೇಕು ಸಾಹೆಕಬರೇ ಎಂದು ಅವರ ಬೆನ್ನು ತಟ್ಟಿ ಹೇಳಿಹೋದರು. 

“ಮುಂದಿನ ಸಾರಿ ನೀವು ಬರುವಾಗ ಇಲ್ಲಿ ನೋಡಬಹುದಲ್ಲ-ಪುನೆ, 
ಮುಂಬಯಿಗಳೆ ಗಿರಣಿಯ ಹಾಗೆ, ಅಲ್ಲ ಕಿರ್ಲೊಸ್ಕರವಾಡಿಯ ಹಾಗೆ- 
ಒಂದು ಪಟ್ಟಣವನ್ನೇ ಮಾಡಿಬಿಡುತ್ತೇನೆ. ನಿಮ್ಮಂಥವರ ಸಹಾಯವಿದ್ದರೆ 
ಏನು ಕಷ್ಟ?” ಎಂದು ನಗುವಿನ ಭರವಸೆಯನ್ನು ಅವರಿಗೆ ಕೊಟ್ಟರು. 

ಅವರ ನಿಜವಾದ ಚಿಂತೆ ಅದನ್ನು «ಕಾಯಿದೇಶೀರ್‌' ಕಾರ್ಬಾನೆಯ 
ನ್ನಾಗಿ ಮಾಡಬಾರದೆಂಬುದಲ್ಲ. ಆಳುಗಳಿಗೆ ಹಂಚಿನ ಬಂಗಲೆಯನ್ನು ಕಟ್ಟಿ 
ಕೊಡಬಹುದು. ಕಾರ್ಲಾನೆಯನ್ನು ಕಾಯಿದೆಗೆ ಸಮನಾಗಿ ಕಟ್ಟಿ ಕ್ರಮಬದ್ಧ 


ತಂತಿ ಜಾರುವ ದಾರಿಯಲ್ಲಿ 


ವಾಗಿ ನಡೆಯಿಸಬಹುದು. ಆದರೆ ಅಲ್ಲಿ ನಾಳೆಯೂ ಕೆಲಸ ನಡೆದೀತು-ಎಂಬ 
ಭರವಸೆಯೆಲ್ಲಿಂದ? ಪ್ರತಿಯೊಂದು ಗುತ್ತಿಗೆಯೂ ಆರು, ಎಂಟು ತಿಂಗಳಿ 
ನದು. ದೀರ್ಥ ಅವಧಿ ಇಲ್ಲದಂಥ ಗುತ್ತಿಗೆ. “ಇವರು ಹತ್ತು ವರ್ಷಕಾಲ 
ಈ ಕಾಡಿನ ಗುತ್ತಿಗೆಯನ್ನೆಲ್ಲ ನನಗೇನೆ ಕೊಡುತ್ತೇನೆ'-ಎಂಬ ಕರಾರಿಗೆ ಒಪ್ಪು 
ತ್ತಾರಿಯೇ? ನಾನು ಹಣ- ಸುರಿದು ಕೂಲಿಗಳ ಮನೆ, ಹಂಚಿನ ಶೆಡ್ಡುಗಳು- 
ಇವನ್ನೆಲ್ಲ ಕಟ್ಟಿ ಮುಗಿಸುವಾಗ- ನಾಳೆ ಈ ಗುತ್ತಿಗೆ ಇನ್ನೊಬ್ಬರಿಗೆ ಹೋಗ 
ಬಹುದು, ನೂರಾರು ಜನರಿಗೆ ನನ್ನ ಮೇಲಿ ಹೊಟ್ಟಿ ಉರಿಯಿದೆ? ಎನ್ನುತ್ತಾರೆ. 
ಅದೂ ನಿಜವೇ, 

ಈ ಪ್ರಾಂತ್ಯದಲ್ಲಿ ಸರಕಾರಿ ಕಂಟ್ರಾಕ್ಟುವಹಿಸಲು ಸಮರ್ಥರಾದವರು 
ಇವರೊಬ್ಬರೇನು? ನಮಗೂ ಯಾಕೆ ಕೊಡಬಾರದು?” ಎಂದು ಸಾಹೇಬರ 
ಸರ್ವಾಧಿಕಾರವನ್ನು ತಪ್ಪಿಸಲು ಪ್ರಯತ್ನಿಸುವ ಜನರಿದ್ದಾಕೆ. ಅಂಥವರಿಗೆ 
ಬೆಂಬಲವಾಗಿ, ಸರಕಾರದಲ್ಲಿ ತಮ್ಮ ಪ್ರಭಾವವನ್ನು ಬೀರಬಲ್ಲ ಮಿತ್ರರಿದ್ದಾರೆ. 
ಹಣದ ಪ್ರವಾಹವನ್ನು ಆದಮ್‌ ಸಾಹೇಬರೊಬ್ಬರೇ ಹೀರುತ್ತಿರುವುದನ್ನು 
ಕಂಡು ಅಂಥವರು ಸುಮ್ಮನೆ ಕುಳಿತಾರಿಯೆ? ಗುತ್ತಿಗೆ ದರದಲ್ಲಿ ಪೈಪೋಟಿ 
ನಡೆಯಿಸಿ, ಇನ್ನೂ ಅಗ್ಗದಲ್ಲಿ ತಾವು ಮರ, ಮೋಘುಗಳನ್ನು ಸರಕಾರಕ್ಕೆ 
ಒದಗಿಸಿಕೊಡಬಲ್ಲೆವೆಂದು-ಗದಗಿನವರು, ಅಳನಾವರದವರು, ಹಳಿಯಾಳ 
ದವರು- ಹೆಚ್ಚೇಕೆ- ಕಾಳೂರಿನ ನಾಲ್ವರು ಗಟ್ಟಿಗ ಕುಳಗಳೇ ಪ್ರಯತ್ನಿ 
ಸುತ್ತಿದ್ದಾರೆ. 

“ನಾನು ಬೆವರನ್ನು ಸುರಿಸಿ, ಹಣವನ್ನು ಚೆಲ್ಲಿ, ಹಣವನ್ನು ತೆಗೆದೆ.ಜೀವ 
ತೆತ್ತೆ ಮನುಷ್ಯರ ಹುಳು ಬಂದು ವಾಸಿಸದಂಥ ಊರಿನಲ್ಲಿ ಇಷ್ಟನ್ನೆಲ್ಲ ಸಾಧಿ 
ಸಿದೆ.ಇನ್ನೊಬ್ಬ ಮಗನಿಗೆ ಆ ತ್ರಾಣವಿದೆಯೆ?ಕೆಲಸ ತೊಡಗಿದಾಗಲೇ ಒಂದು 
ಲಕ್ಷರೂಪಾಯಿಗಳನ್ನು ನೀರಿನಂತೆ ಸುರಿದೆ. ಈಗ ನನ್ನ ಕೈಗೆ ನಾಲ್ಕು ಕಾಸು 
ಬರುವಾಗ ಜನಕ್ಕೆ ಹೊಟ್ಟೆಯುರಿಯುತ್ತದೆ. ನನ್ನಂತೆ ಕಂಟ್ರಾಕ್ಟು ಹಿಡಿದು, 
ದಿವಾಳಿಯೆದ್ದು ಹೋದ ಜನರೆಷ್ಟು ಬೇಕು? ಹಣವಿದ್ದರೆ ಆಳಿಲ್ಲ; ಆಳಿದ್ದಕಿ 
ಯಂತ್ರವಿಲ್ಲ; ಮರಸಿಗಿಸಿದರೆ ಸಾಗಿಸಲು ಲಾರಿ ಇಲ್ಲ- ಹೀಗಾಗಿ ಹಣ 
ಸುರಿದು, ಕೈಬರಿದು ಮಾಡಿಕೊಂಡು, ಬತ್ತಲೆ ಮನೆಗೆಹೋದ ಮಂದಿ 
ಇದ್ದಾರೆ” ಎಂದು ತಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಕಷ್ಟ, ನಷ್ಟಗಳನ್ನು, 
ತೊಡಕೂ ತೊಂದರೆಗಳನ್ನು ಸಾಹೇಬರು ಹೇಳುತ್ತಾರೆ. ಅದರಿಂದ ಮೇಲಿ 


ಜಾರುವ ದಾರಿಯಲ್ಲಿ ೨೦೩ 


ನಿಂದ ಬಂದ ಆಕ್ಷೇಪ ಸಂಪೂರ್ಣ ನಿವಾರಣೆಯಾಗದಷ್ಟೆ? ತನಿಖಗೆ ಬರುವ 
ವರ ಕಣ್ಣಿಗೆ ಮಣ್ಣುಹಾಕಲು ಕಾರ್ಪಾನೆ, ಮನೆ, ಮೊದಲಾದುವನ್ನು ಅವರು 
ದುರುಸ್ತಿ ಮಾಡಿಸಲೇ ಬೇಕಾಯಿತು. 

ಅವರು ಕೆಲಸತೊಡಗಿದ ಮೂರು ವರ್ಷಗಳ ಕಾಲ ಸರಿದು ನಾಲ 
ನೆಯ ವರ್ಷವೂ ಬಂದಿತು. ಮತ್ತೊಂದು ವರ್ಷದ ಕರಾರನ್ನು ಮಾಡಿಕೊಳ್ಳು 
ವುದು ಶಕ್ಕವಾಯಿತು. ಆ ವರ್ಷದ ಮಳೆಗಾಲ ಎಂದಿನಂತೆಯೆ ಪ್ರಾರಂಭವಾ 
ಯಿತು. ಮಳೆಗಾಲದಲ್ಲಿ ಕುಂಬಾರಗುಂಡಿಯ ಜವುಗು ನೆಲದಲ್ಲಿ ಆನೆಹೂತು 
ಹೋದೀತು. ಆ ಶೀತ ಹವೆಯಲ್ಲಿ ಜನರು ಕಂಬಳಿ ಹೊದ್ದೇ ಕುಳಿತಿರಬೇಕು, 
ಬೇಸಿಗೆಯಲ್ಲಿ ಲ್ಲ ಹೇಳಿತೀರದಷ್ಟು ಮಲೇರಿಯ ಬೇನೆಯ ಹಾವಳಿ, ಆ 
ಬಾರಿ ಎಪ್ರಿಲ್‌ ತಿಂಗಳಿನಿಂದಲೇ ಮಳೆ ಬೀಳೆತೊಡೆಗಿತ್ತು.ಜೂನ್‌ ಜುಲಾಯಿ 
ತಿಂಗಳಲ್ಲಿ ಬಿಸಿಲು ಮಳೆ ಆವರ್ತನೆಯಿಂದ ಬಂತು, ಕೆಲಸಕ್ಕೆ ಬಂದ ಜನಗ 
ಳೆಲ್ಲ ಮೈನಡುಗುತ್ತ ಮಲಗಿಕೊಂಡರು. ಹೊಸ ಆಳುಗಳನ್ನು ತರುವುದೂ, 
ಕೆಲಸಮಾಡಿಸುವುದೂ ಸುಲಭದ ಕೆಲಸವಲ್ಲ. ದುಡ್ಡಿನ ಆಸೆ ತೋರಿಸಿದರೆ 
ಜನ ಬರುತ್ತಾರೆ. ಊರಲ್ಲಿ ಆಂದರೆ ಕರಾವಳಿಯಲ್ಲಿ ಅಕ್ಕಿ, ಬತ್ತಗಳ ತಾಪ 
ತ್ರಯ ತೊಡಗಿದೆ: ಇದು ಸರಕಾರಿ ಕೆಲಸ-ಎನ್ನುವುದರಿಂದ ಯಾವ ಮೂಲೆ 
ಯಿಂದಲೂ ಅಕ್ಕಿ, ಬತ್ತೆ ತರಿಸಿಕೊಳ್ಳು ವುದಕ್ಕೆ ಸಮನಾದ ರಹದಾರಿ ದೊರಿ 
ಯುತ್ತದೆ. ನಮ್ಮ ನಾಗ ನಂಜರು ಸಹ ಆಗಾಗ ಕದ್ದು ಮರಗಳ ಒಳ ವ್ಯಾ 
ಪಾರ ಮಾಡುತ್ತಿರುವಂತೆ, ಅಕ್ಕಿ ಬತ್ತಗಳನ್ನು ಸಾಗಿಸಿ, ಜನಗಳಿಗೆ ದುಬಾರಿ 
ಬೆಲೆಯಲ್ಲಿ ಮಾರಲು ಶಕ್ತರಾಗಿದ್ದಾರೆ. “ನನ್ನ ಅಕ್ಕಿಯಲ್ಲದಿದ್ದರೆ ಕಾಳೂರಿನ 
ಹತ್ತು ಮನೆಗಳಿಗೆ ಉಪವಾಸ” ಎನ್ನುತ್ತಾನೆ ನಾಗ. ಹೋಗಲಿ ಆ ವಿಚಾರ. 

ಆದರೆ ಆ ವರ್ಷ ಅಕ್ಕಿ, ಬತ್ತ, ಮುಂಗಡದ ಹಣಗಳಿಂದ ಒಲಿಸಿ ತಂದ 
ಮುನ್ನೂರು ಮಂದಿ ಕೂಲಿಗಳು, ಕುಂಬಾರ ಗುಂಡಿಯಲ್ಲಿ ದುಡಿಯುತ್ತಿರುವ 
ಕಾಲದಲ್ಲಿಯೇ, ಅಲ್ಲಿನ ಜ್ವರದೆ ಸುಗ್ಗಿಯೂ ಬಲಿಯಿತು. (ಬೇಸಾಯದ 
ವೇಳೆ ಊರಿಗೆ ಮರಳುವ ಎಂದಶ್ಕ,ಊರಲ್ಲಿಯೂ ಶಾಂತಿ, ಸಮಾಧಾನಗಳಿಲ್ಲ. 
ಊರಲ್ಲಿ ಬೇಸಾಯಗಾರರಿಗೂ ಧನಿಗಳಿಗೂ ಮನಸ್ತಾಪ ತೊಡಗಿತ್ತು. ಇದರ 
ಜತೆಗೆ ಮತ್ತಿಗುಂಡಿಯಲ್ಲಿ ಇನ್ನೊಂದು ಯುದ್ಧ ತರಬೇತಿಯ ಕ್ಷೇತ್ರ ಸ್ಥಾಪನೆ 
ಯಾಗಿ ವಿಸ್ತಾರ ಗೊಳ್ಳುತ್ತ ಬಂದಿದೆ. ಇವರು ದೊರಕಿಸಿಕೊಂಡ ಕೂಲಿಗಳು 
ಕಣ್ಣನ್ನು ತಪ್ಪಿಸಿ ಅಲ್ಲಿಗೆ ಒಳಹಾದಿಯಿಂದಲೇ ಓಡಿಹೋಗಕೊಡಗಿದ್ದಾರೆ. 


೨೦೪ ಜಾರುವ ದಾರಿಯಲ್ಲಿ 


ಬಹು ದಿನ ಸಾಹೇಬರಿಗೆ ಹೀಗೆ ಜನಗಳು ಅದೃಶ್ಯರಾಗುತಿದ್ದ ವಿಚಾರವನ್ನು 
ಹುಡುಕುವುದಕ್ಕೇ ಆಗಲಿಲ್ಲ. ಆಮೇಲೆ ಒಮ್ಮೆಗೇ ಇದ್ದಕ್ಕಿದ್ದಂತೆ ಕುಂಬಾರ 
. ಗುಂಡಿಯ ಆಳುಗಳ ವಸತಿಯಲ್ಲಿ ವಾಂತಿಭೇದಿಯೂ ತಲೆದೋರಿತು. ಜನರು 
ಒಬೊಬ್ಬರಾಗಿ ಸಾಯತೊಡೆಗಿದರು. ಬೇಡೇಕರ್‌ ಸೀಗೆಹಳ್ಳಿಗೆ ಓಡಿ ನೊರ 
ಸಾಹೇಬರಿಗೆ ದೂರು ಕೊಟ್ಟಿ. ಅವರು ಜೂನ್‌ ಜುಲಾಯಿ ತಿಂಗಳಲ್ಲಿ ಕುಂ 
ಬಾರ ಗುಂಡಿಯ ನರಕದಲ್ಲಿ ಕಾಲಿಡುವವರಲ್ಲ. ಮೊದಲೇ ನೇವಸದ ಆಳು. 
ಬಂಗಲೆಯಲ್ಲಿ ಕುಳಿತು, ಗುಡುಗುಡಿ ಸೇದುವಾಗಲೆಲ್ಲ ಮೈ ನಡುಗುತ್ತದೆ. 
ಕೆಮ್ಮು ಬರುತ್ತದೆ. «ಕಾಲರಾ' ಎಂದು ಕೇಳಿದರೆ, ಅವರು ಬಂದು ತನಿಖೆ 
ಮಾಡುತ್ತಾರೆಯೆ? ಆದರೆ ಆರಿಂಟು ಮಂದಿ ಸತ್ತಾಗ ಗಾಬರಿಯಾದರು. 
ಕುಂಬಾರ ಗುಂಡಿಯ ಹಾದಿಯು ಆ ವರ್ಷ ಸಾಕಷ್ಟು ದುರುಸ್ತಿಯಾಗಿತ್ತು. 
ಮೂರು ದಿನ ಚಲಿಸಿ, ಆರು ದಿನ ಮಲಗುವಂಥ ತಮ್ಮ ಕಾರಿನಲ್ಲಿ ಕುಳಿತು 
ಕೊಂಡು ಬಂದರು; ಊರಿಗೆ ಅರ್ಧ ಮೈಲು ದೂರದಲ್ಲಿ ನಿಂತು ಸಂಗತಿ 
ಗಳನ್ನು ವಿಚಾರಿಸಿದರು. 

ಮೊದಲಿನ ಆರಿಂಟು ಹೆಣಗಳು ಹೋಗುವಾಗ ನಂಜ, ಜನಕ್ಕೆ ಎಚ್ಚರ 
ಹೇಳುತಿದ್ದ. “ನಿಮಗೆ ನ್ಯಾಯವಾದ ಅಕ್ಕಿ ಪಡಿಯನ್ನು ಕೊಡುತ್ತಿರುತ್ತ ಹಲ 
ಸಿನ ಕಾಯಿ, ಹಲಸಿನ ಹಣ್ಣು ತಿಂದು ಯಾಕೆ ಜೀವ ಬಿಡುತ್ತೀರಿ?”ಎಂದು 
ಉಪದೇಶಮಾಡಿದ್ದ. ಅಂತು ಆ ಉಪದೇಶ ಸಾರ್ಥಕವಾಗಲಿಲ್ಲ. ಆರೆಂಟು 
ಕುಟುಂಬಗಳು ಹೆದರಿ ಓಡಿಹೋದವು. ವಾಂತಿಭೇದಿಯು ಅಲ್ಲಿಂದ ದೂರದ 
ಹಳ್ಳಿಗೂ ಪಸರಿಸಿತು; ಆರೋಗ್ಯ ಇಲಾಖೆಯ ಕಿನಿಗೂ ಹೋಯಿತು. ಅತ್ತ 
ಆದಮ್‌ ಸಾಹೇಬರಿಗೂ ತಂತಿ ಹೋಯಿತು. ಅವರು ಅವಸರಿಸಿ ಬಂದರು. 
ಇದು ವಾಂತಿಭೇದಿ. ಅದು ಪಸರಿಸುವ ಬೇನೆ; ಕುಂಬಾರ ಗುಂಡಿಯ ನೀರಿನ 
ಸರಬರಾಯಿ ಬಾವಿಯಿಂದಲ್ಲ. ಬರಿಯ ಒಂದು ಕೊಳದಿಂದ. ಎಂಬುದ 
ರಿಂದ, ಇನ್ನೂ ಅದು ಹಬ್ಬುವ ಭೀತಿಯಿದೆಯೆಂದು ಕಾಳೂರಿಗೆ ಮೋಟರಿ 
ನಲ್ಲಿ ಕುಳಿತು ಧಾವಿಸಿದರು, 

ಮಧ್ಯಾಹ್ನ ಶಿವಪ್ಪ ಡಾಕ್ಟರರು ತಮ್ಮ ಅಂಗಡಿಯಲ್ಲಿ ಕುಳಿತಿರುವಾಗ 
ಕಾರು ಬಂದು ನಿಂತಿತು. ಆದಮ್‌ ಸಾಹೇಬರು ಬಂದು ಇಳಿದರು. ಡಾಕ್ಟರ 
ರಿಗೆ ಒಂದು ಸಲಾಂ ಹಾಕಿದರು. 

ಸಲಾಮಿಗೆ ಸಲಾಮ್‌ ಆಲಿಕೂಮ” ಸಂದು *ಏನು ಸಾಹೇಬಕಿ, 


ಜಾರುವ ದಾರಿಯಲ್ಲಿ ೨೦೫ 


ಅಂಗಡಿ ನನ್ನದು ಎಂದಿರಿ. ಈ ವರಿಗೆ ಒಬ್ಬರೂ ಬಂದು ಬಾಡಿಗೆ ಕೇಳಿದವ 
ರಿಲ್ಲ. ನಾನು ನಿಮ್ಮ ಹೆಸರಿನಲ್ಲಿ ಬಾಡಿಗೆಯ ಹಣವನ್ನು ಪೋಸ್ಟಾಫೀಸಿನಲ್ಲಿ 
ಇರಿಸಿದ್ದೇನೆ” ಎನ್ನುವುದರೊಳಗೆ “ಅದೆಲ್ಲ ಸಣ್ಣಸಂಗತಿ; ಬಿಟ್ಟುಬಿಡಿ. ಸ್ವಲ್ಪ 
ಈಚೆಗೆ ಬನ್ನಿ; ಮಾತನಾಡುವ ಜಂಬರವಿದೆ” ಎಂದರು. ಕಿವಿ ಮಾತಿನಲ್ಲಿ 
ತಮ್ಮ ಗಾಬರಿಯನ್ನು ಹೇಳಿದರು. ಶಿವಪ್ರನವರು ಹೊರಡುವುದಕ್ಕೆ ಅಣಿ 
ಯಾದರು. ಸುದೈವದಿಂದ ಅವರ ಪರಿಚಯಸ್ಥ ಆರೋಗ್ಯಾಧಿಕಾರಿಗಳೇ 
ಊರಲ್ಲಿದ್ದುದರಿಂದ, ಇನಾ ವ್ಯಲೇಶನ್‌ ಸಾಮಗ್ರಿಗಳನ್ನು ತೆಗೆದುಕೊಂಡು 
ಅವರೊಂದಿಗೆ ತಾವೂ ಧಾವಿಸಿದರು. ಆ ಸಂಜೆಯ ಹೊತ್ತಿಗೆ ಅವರು ಕುಂ 
ಬಾರ ಗುಂಡಿಯನ್ನು ಸೇರುವಾಗ, ಜುಮಲಾ ಸಾವುಗಳ ಸಂಖ್ಯೆ ಮೂವ 
ತ್ತಕ್ಕೆ ನೊರಿತ್ತು. ಊರಲ್ಲಿ ಆಳುಗಳ ಸಂಚಾರವೇ ನಿಂತಿತ್ತು.ಎಲ್ಲರೂ ತಲೆಯ 
ಮೇಲೆ ಕೈಯನ್ನಿರಿಸಿಕೊಂಡು ದುಃಖಪರವಶರಾಗಿ ಕುಳಿತಿದ್ದರು. ಅವರ 
ಫೋರ್‌ಮೆನ್‌ ಐಸಾಕ್‌ನಿಗೆವಾಂತಿಭೇದಿ ತೊಡಗಿ ನರಳುತಿದ್ದ.ಕತ್ತಲು ಹರಿ 
ದಿತ್ತು, ಪೆಟ್ರೊಮೇಕ್ಸ್‌ ದೀವಿಗೆಗಳನ್ನು ಉರಿಸಿ ಜನಕ್ಕೆ ಇನಾಕ್ಯುಲೇಶನ್‌ 
ಮಾಡಿದ್ದಾಯಿತು, ಶಿವಪ್ಪ ಡಾಕ್ಟರರು ನರಳುವ ಕೋಗಿಗಳಿಗೆ ತಂದಷ್ಟು 
ಮದ್ದುಗಳನ್ನು ಕುಡಿಸಿದರು; ಪಥ್ರ ಹೇಳಿದರು. ಮದ್ದು ಸಾಲದೆ, ಆ ರಾತ್ರಿ 
ಯೇ ತಿರುಗಿ ಕಾಳೂರಿಗೆ ಹೋಗಿ ಇನ್ನಷ್ಟು ಮದ್ದನ್ನು ತಂದು ಚಿಕಿತ್ಸೆ ನಡೆಸಿ 
ದರು, ಇಷ್ಟೆಲ್ಲ ಮಾಡುವುದಕ್ಕೆ ಇನ್ನೂ ಒಂದೆರಡು ದಿನಗಳು ತಡವಾಗಿದ್ದಕೆ 
ಕುಂಬಾರ ಗುಂಡಿಯಲ್ಲಿ ಹೆಣ ಹೊರುವುದಕ್ಕೂ ಜನರು ಉಳಿಯುತ್ತಿರಲಿಲ್ಲ. 
ಆದಮ್‌ ಸಾಹೇಬರಿಗೆ ಶಿವಪ್ರನವರ ಮೆಹನತ್ತಿನ ವಿಚಾರದಲ್ಲಿ ತುಂಬಾ 
ಆನಂದವಾಯಿತು. ಈಗಾದ ನಷ್ಟ ಸಾಕಷ್ಟು ಬಲವಾಗಿದ್ದರೂ, ಆಗಬಹು 
ದಾದುದು ಅವರನ್ನು, ಅವರ ಕರಾರನ್ನೂ ಮುಳುಗಿಸುವಷ್ಟು ದೊಡ್ಡದಾ 
ಗಲು ಸಾಧ್ಯ ಎಂಬುದು ಗೊತ್ತಿತ್ತು. 

“ತುಂಬಉಪಕಾರವಾಯಿತು ಡಾಕ್ಟರರೇ. ನಿಮ್ಮ ಮೆಹರ್ಬಾನಿನಿಂದ 
ಜನ ಉಳಿದರು. ಅದೃಷ್ಟ ಗಟ್ಟಿ ಇಲ್ಲದವರಷ್ಟೆ ಸತ್ತರು. ನಮ್ಮಐಸಾಕನೋ, 
ಬುಡಾನೋ, ಬೇಡೆಕರರೋ, ನಂಜನೋ ಸತ್ತಿದ್ದರೆ ನನ್ನ ಗೋಳು ಹೇಳು 
ವುದಲ್ಲ” ಎಂದು ಉದ್ಗರಿಸಿದರು. 

“ಇದು ಮುಗಿಯುತ್ತದೆ; ಆಥವಾ ಮುಗಿಯಿತು ಎನ್ನುವ ಧೈರ್ಯವೇ 
ನನಗಿಲ್ಲವಲ್ಲ- ಸಾಹೇಬರೆ. ಇವರ ಮನೆಗಳೊ! ಇವರ ಕುಡಿಯುವ ನೀರೊ! 


ತೆ೦೬ ಜಾರುವ ದಾರಿಯಲ್ಲಿ 


ಇವೆಲ್ಲಾ ಹೀಗೆಯೇ ಇದ್ದ ಕಿ ಮತ್ತೇನಾದೀತು?” 

ಕೊಲೆರಾ ಅದರಿಂದ ಬರುತ್ತದೆಯೆ?” ಎಂದು ಗೊತ್ತಿದ್ದೂ ಪ್ರಶ್ನೆ 
ಕೇಳಿದರು. ಅನಂತರ “ಇಲ್ಲಿ ಮೆಲೇರಿಯವೂ ತುಂಬ; ಸೀಜನಿನಲ್ಲಿ ನೂರು 
ಜನ ಬಂದಕಿ ದುಡಿಯುವುದಕ್ಕೆ ಇಪ್ಪತ್ತುಜನ ಸಿಗುವುದಿಲ್ಲ. ಇಲ್ಲವಾದರೆ 
ಇದರ ನಾಲ್ಕು ಪಟ್ಟು ಕೆಲಸವಾಗುತಿತ್ತು” ಎಂದರು. 

ಶಿವಪ್ಪನವಕೊಡನೆ ಆದಮ್‌ ಸಾಹೇಬರಿಗೆ ಅಂಥ ಆತ್ಮೀಯತೆಯಿಲ್ಲ; 
ಪರಿಚಯ ಸಾಲದು, ಮೊದಲು ಕಂಡದ್ದು- ಅವರು ತಮ್ಮತಂದೆಯ ಮೃ ತ್ಯು 
ಶಯ್ಯೆ ಯ ಬಳಿಗೆ ಬಂದು ಹೋಗುತಿದ್ದಾಗ; ಅನಂತರ "ಛೀಟಿಯಾದದ್ದು 
ಹೊತತ ಗುಲಾಬಿಯ ಚಿನ್ನ ಮರಳಿ ಕೊಡುವುದಕ್ಕೆ ಹೋದಾಗ. 
ಹೀಗಾಗಿ ಡಾಕ್ಟ ರ್‌ ಶಿವಪ್ಪ ನವರನ್ನು ತಾನು ಇಂಥ ಸಂದರ್ಭಗಳಲ್ಲಿ ಒಲಿಸಿ 
ಕೊಳ್ಳ ಬೇಕೆಂದು ಆ ದೊಡ್ಡ ಸರಗ ತೋರಿತು. “ನಾನು ಅದಕ್ಕೆ 
ನಾಳೆಯೇ ಬೇಕಿ ಪ್ಲೇನ್‌ ಮಾಡುತ್ತೇನೆ. ಈ ಕೂಲಿ ಗುಡಿಸಲುಗಳನ್ನೆಲ್ಲ 
ಹಾರಿಸಿಬಿಡುತ್ತೇನೆ. ಹದಿನೈದು ದಿನಗಳೊಳಗೆ, ಉಳಿದ ಎಲ್ಲ ಕೆಲಸಗಳನ್ನು 
ನಿಲ್ಲಿಸಿ, ಸಿಮೆಂಟು ನೆಲಕ್ಕೆ ಹಾಕಿಸಿ, ಜಿಂಕ್‌ ಶೀಟಿನ ಶೆಡ್ಡುಗಳನ್ನು ಮಾಡಿಸು 
ತ್ತೇನೆ. ಒಂದು ಸಣ್ಣ ಆಸ್ಪತ್ರೆಯಂತಹ ಕೆಡ್ಡನ್ನು ಕಟ್ಟಿಸುತ್ತೇನೆ. ಇಗೊಳ್ಳಿ, 
ನೀವು ಹೇಳಿದ ಮದ್ದು ತರಿಸಿ ಇಡುತ್ತೇನೆ. ನೀವು ವಾರಕ್ಕೆ ಒಂದೆರಡು ಸಾರಿ 
ಬಂದು, ವಿಸಿಟ್‌ ಮಾಡಿ ಜನರಿಗೆ ಬೇಕಾದ ಮದ್ದನ್ನು "ಕಟ್ಟು ಹೋಗಿ. 
ಬಂದು ಹೋಗುವುದು ನನ್ನ ಲೆಕ್ಕ ಕ್ಸ. ತಿಂಗಳನೆಸೂರು. ಸತಾ ಕೊಡು 
ತ್ತೇನೆ. ಇದು ಬರಿಯ Me ಟಂ ಎಂದು ತಿಳಿಯಬೇಡಿ; ಖಂಡಿತಕ್ಕೂ 
ಮುಂದಿನ ವಾರದಿಂದಲೇ ನೀವು ಬರಬೇಕು. ನಿಮ್ಮ, ನಮ್ಮ ಸ್ನ ಚಕ 
ಬೇಕು” ಎಂದು ಪ ಪ್ರಸನ್ನ ರಾಗಿ ಮಾತನಾಡಿದರು. 

ಮರುದಿನ ಬೆಳಗ್ಗೆ ಡಾಕ್ಟರರನ್ನು ತಮ್ಮ ಮೋಟರಿನಲ್ಲಿ ಕುಳ್ಳಿರಿಸಿ 
ಕಳುಹಿಸಿಕೊಟ್ಟರು. ಬೀಳ್ಕೊಡುವಾಗ ಬೆಳ್ಳಿಯ ಒಂದು ಸಿಗಕೀಟಿನ ಡಬ್ಬಿ 
ಯನ್ನೂ, ಇನ್ನೂರು ರೂಪಾಯಿಗಳನ್ನು ನಗದಾಗಿಯೂ ಕೊಟ್ಟರು. ಡಾ 
ಶ್ವರ್‌ ಶಿವಪ್ರನವರ ಕೈಮೇಲೆ ದಿನ ಎರಡು ದಿನಗಳ ಕೆಲಸದ ಬಗ್ಗೆ ಇನ್ನೂರು 
ರೂಪಾಯಿಗಳನ್ನು ಚೆಲ್ಲಿದ ಧೀರ ಒಬ್ಬನೂ ಇಲ್ಲ. ಅವರ ಒದ್ದಾಟದ ಸಾಂಪ 
ತ್ತಿಕ ಸ್ಥಿತಿಯಲ್ಲಿ "ಆದಮ್‌ ಸಾಹೇಬರು: ನಿಜಕ್ಕೂ ಹಾಗೆ ಮಾಡಿದರೆ ಆಗ 
ಬಹುದಿತ್ತು” ಎಂದೂ ಅನಿಸಿತು. ತಿಂಗಳಿಗೆ ನೂರು ರೂಪಾಯಿಗಳ ಖಂಡಿತ 


ಜಾರುವ ದಾರಿಯಲ್ಲಿ ೨೦೭ 


ವರಮಾನ ಅದರ ಜೀವನಕ್ಕಷೆ ಷ್ಬೋ ನೆರವಾಗುತ್ತಿತ್ತು. ಆದರೂ ಮನೆಗೆ 
ಮರಳುವಾಗ "ಆಗುವುದು. ಬೆ ಹೋಗುವುದುಂಟೆ' ಎಂದು ಯೋಚಿಸಿ 
ಯೇ ಮರಳಿದರು. 
ಜೇ ೫ ೫ * ೫ 

ಯುದ್ಧದ ನಾಲ್ಕನೆಯ ವರ್ಷ ಬಂದಿದೆ. ಈ ಅವಧಿಯಲ್ಲಿ ಕಾಳೂರಿನ 
ಜನರು,ುಮೊದಲು ತುಂಬ ಸಂಕಷ್ಟವನ್ನುಂಡು,ಬಡತನವನ್ನನುಭವಿಸಿ ಕಂಗಾ 
ಲಾದರು. ದಿನಗಳು ಸರಿದ ಹಾಗೆ ಹಲಕೆಲವರು "ಯುದ್ಧದ ವೇಳೆಯಲ್ಲಿ 
ಬುದ್ಧಿ ಇದ್ದವರು ಬದುಕಲು ಕಲಿಯಬಹುದು” ಎಂಬ ಧಿಮಾಕಿನ ಜೀವನ 
ಕಲಿತರು. ಎಲ್ಲ ತೆರನ ಜನಗಳಿಗೂ ಹೊಸ ಅವಕಾಶ ದೊಕಿಯುತ್ತಲಿದೆ. 
ಮೈಯಲ್ಲಿ ಮಾಂಸಖಂಡವಿದ್ದರೆ-ಶಿರ್ಶಿ, ಯಲ್ಲಾಪುರದ ತೋಟಗಳಿಗೆ ಕೆಲಸ 
ಬೇಡಿಕೊಂಡು ಹೋಗಬೇಕಾಗಿಲ್ಲ. ಅಲ್ಲಿನ ತೋಟದವರು ಜನರನ್ನು "ಬನ್ನಿ? 
ಎಂದು ಬೇಡತೊಡಗಿದ್ದಾರೆ. ಅಂಥವರೆದುರು* ಕುಂಬಾರ ಗುಂಡಿಗೂ ಮತ್ತಿ 
ಗುಂಡಿಗೂ ಹೋದರಿ ದಿನಕ್ಕೆ ಐದು ರೂಪಾಯಿ ದುಡಿದೇವು. ನಿಮ್ಮ ಒಂದು 
ರೂಪಾಯ ಕೂಲಿಗೆ ಯಾರು ಬರುತ್ತಾರೆ?” ಎನ್ನಲು ಕಲಿತಿದ್ದಾರೆ. ಬಡಗಿ 
ಗಳು, ಕಮ್ಮಾರರು ತಮ್ಮ ವೇತನವನ್ನೇರಿಸಿದ್ದಾರೆ. ಉಳಿ, ಚಾಣ, ಕೊಡತಿ 
ಹಿಡಿಯಬಲ್ಲವರೆಲ್ಲರು ದಿನಗೂಲಿ ಮೂರು ರೂಪಾಯಿಗಳನ್ನು ಊರಲ್ಲಿಯೇ 
ಕೇಳತೊಡಗಿದ್ದಾ ಕೆ, ಆ ಎರಡೂ ಉದ್ಯೊ €ಗ ಸಾಗಿಸಲಾರದವರು ಮಿಲಿ 
ಟರಿಗೂ ಹೋಗುತಿದ್ದಾ ಗಿ ಕಾಳೊರಿನಲ್ಲಿಯೇ ಅಂಗಡಿಗಳ ಸಂಖ್ಯೆ ಬೆಳೆಯ 
ತೊಡಗಿದೆ. ಹಣವಿಲ್ಲ ಎಂದು ಕೊರಗುತ್ತಿರುವವರೂ ಹರದಾರಿ ದೂರ 
ನಡೆಯವುದಕ್ಕೆ ಬಸ್ಸ್ಸಿಗಳ ಮೂತಿ ಇದಿರುಕಾಯುತ್ತಿದ್ದಾರೆ. ತುಸು ಚಲಾಕಿ 
ಇದ್ದವರು, ವ್ಯಾಪಾರದ “ ಖೂಬಿ” ಗೊತ್ತಿದ್ದವರು, ಕೈಹಾಕದಂಥ ವ್ಯವಹಾರ 
ವಿಲ್ಲ, ಗೋವೆಯಿಂದ ಭಟ್ಕಳದ ತನಕ ಸಾಮಾನು ಆಮದು ಮಾಡುತ್ತಾರೆ. 
ಯಾವುದನ್ನು ಮಾಡಲಾರರು ಎಂದು ಹೇಳುವಂತಿಲ್ಲ. ಬೆಟರಿದೀಪ, ಕ್ಲೌರದ 
ಬ್ಲೇಡು, ಗ್ರೈನ್‌ ವಾಟರ್‌-ಎಲ್ಲ ತೆರನ ವಸ್ತುಗಳನ್ನು ಇದ್ದಲ್ಲಿಂದ, ಕೇಳಿದ 
ಬೆಲೆಗಳನ್ನು ಕೊಟ್ಟು ತಂದು, ಇಲ್ಲದಲ್ಲಿಗೆ ಕದ್ದೊಯ್ದು ಹಣಕಾಸನ್ನು ಗುಟ್ಟಿ 
ನಲ್ಲಿಯೇ ಗಳಿಸುತ್ತಿದ್ದಾರೆ. ಬೆಳಗಾಂವಿಯ ಜನ ಮೊನ್ನೆ ಮೊನ್ನೆ ಕಾಳೂರಿಗೆ 
ಬತಿದು ಟೂತ್‌ ಪೇಸ್ಟ್‌ ಖರೀದಿಮಾಡಿಕೊಂಡು ಹೋದರಂತೆ. ಮಾವಿನ 
ಎಲೆಯಿಂದ ಹಲ್ಲುಜ್ಜುವ ಜನರು ಟೂತ್‌ ಪೇಸ್ಟ್‌ ಕೊಳ್ಳುವಷ್ಟು ಸುಧಾರಿಸಿ 


೨೦೪ ಜಾರುವ ದಾರಿಯಲ್ಲಿ 


ಬಿಟ್ಟಿದ್ದಾರಿ - ಈ ಒಂದೆರಡು ವರ್ಷಗಳಲ್ಲಿಯೇ. 
ಚಲ್ಲಣ, ಬೂಟ್ಟು ಕೋಟು, ಹೇಟು ಧರಿಸಿ ಕಾಳೂರಿನ ಹುಡುಗರೇ 

ಡಾಕ್ಟರರ ಕಿವಿಯ ಬಳಿಗೆಬಂದು“ಬೆಳೆಗಾಂವಿಯಿಂದಬಂದೆ.ನಿಮಗೆ ಕ್ವಿನೀನ್‌ 
ಬೇಡವೆ? ಡಿ। ಜಾನ್ಸ್‌ಕಾಡ್‌ಲೀವರ ಆಯಿಲ್‌ ಬೇಡವೆ? ಎಮ್‌ ಎಂಡ್‌ 
ಬಿ ಬೇಡವೇ? ಸ್ವಲ್ಪ ಹೆಚ್ಚು ಹಣ ಕೊಟ್ಟರೆ ಬೇಯರ್ಸ್‌ ಸ್ರೋಡಕ್ಟೂ ಸಿಗು 
ತ್ತದೆ.” ಎಂದು ತಿಳಿಸುವಾಗ, ಡಾಕ್ಟರ್‌ ಶಿವಪ್ಪನವರಿಗೆ ದಂಗುಬಡಿಯಿತು. 
ಅವರಿಗೆ ಕ್ವಿನೀನೂ ಬೇಕು, ಎಮ್‌ ಎಂಡ್‌ ಬಿ ಯೂ ಬೇಕು. ನಿಯೊ 
ಸಾಲ್ವರಸನೂ ಬೇಕು. ಕ್ವಿನೀನು ದೊರಿಯದೆಯೆ ಅವರು ಕಂಗಾಲಾಗಿದಾ ಕಿ, 
ಕಚ್ಚಾ ಸಿಂಕೋನಾ ತೊಗಟೆಯನ್ನು ಕೊಡುತ್ತಲಿದ್ದಾರೆ. ಪರ್ಮಿಟು, ಸರ 
ಕಾರಿ ಹುಕುಮು ಎಂದು ಬಕಿದು ಬರಿದು ತೊಳಲುತ್ತಿದ್ದಾರಿ. ಮೆಲೇರಿಯದ 
ನಾಡಲ್ಲಿ ಅದೇ ವೈದ್ಯದ ಮುಕ್ಕಾಲು ಪಾಲು ಭಂಡವಾಳ. ಕ್ಲಿನಿನೇ ದೇವತೆ. 
ಆದರೆ ರಾಶ್ಲಿ ಗೆ ಮುನ್ನೂರು ರೂಪಾಯಿಗಳಂತೆ ಮಾರುವ ಜನಗಳಿಂದ 
ಅವರೇನು ೪ೊಂಡಾ ರು? ಅವರ ಅನೇಕ ಗಿರಾಕಿಗಳು ಜ್ವರದಿಂದ ನರಳುತ್ತಿ 
ದ್ದಾರೆ; ಕಂಗಾಲಾಗಿದ್ದಾರೆ. ಮುನ್ನೂ ರು ರೂಪಾಯಿ ಜೆ ಬೆಲೆಗೆ ಕೊಳ್ಳು ವ 
ಧೈರ್ಯವಿಲ್ಲ; ಹಣವಿಲ್ಲ. ಕೊಂಡಕೆ. ಗಿರಾಕಿಗಳಿಂದ ಅದೇ ಪ್ರಮಾಣದಲ್ಲಿ 
ಬೆಲೆ ಬೇಡುವ ಉತ್ಸಾಹವೂ ಇಲ್ಲ. ಊರಿನ ನಿತ್ಯಬೇನೆಗಳಿಗೆ ಬೇಕಾಗುವ 
ಹಲವಾರು ಔಷಧಗಳ ನ್ನ್ನ ಅವರು ಹುಬ್ಬ ಳ್ಳಿ ಗೆ ಕಾಗದ ಬರೆದು ತರಿಸಿಕೊಳ್ಳು 
ತಿದ್ದರು. ಈಗಲೋ- ಪತ್ರ ಬರೆದರೆ ಉತ್ತ 3ರನಿಲ್ಲ. ಕಾಗದದಲ್ಲಿ (ಸ್ಟೋಕಿ ಲ 
ಎಂದು ಬರೆದು,ಬಾಯ್ದೆ ನಯಿಂದ ಅಲ್ಲಿಗೆ ಬಂದು ಕಣ್ಣು ಮುಚ್ಚಿ (ಇದೆ ಸ್ವಲ್ಪ; 
ಆದರೆ ಬೆಲೆ ಇಷ್ಟು? ಎನ್ನು ತ್ತಾರೆ. ಔಷಧದ ವ್ಯಾಸ ಇರವು ಕೊೆಗಿಗಳ ದರೋ 
ಡೆಯಾಗಿದೆ. Me ಬಾರಿ ಹಾಗೂ ಬೆಲೆಯನ್ನು ಕೊಟ್ಟು ಕೊಂಡರು; 
ಕೊಂಡು ಬಳೆಸಿದರು. ಅದರಿಂದ ಮನಸ್ಸು ಇನ್ನ ಷ್ಟು ಗು ಸಜ 
"ಕ್ಲಿನಾರ್‌ಸಾಲ್‌? ಎಂಬ ಮದ್ದನ್ನು ಚಂಡು ತಮ್ಮ ಕೋಗಿಗಳಿಗೆ ಚುಚ್ಚಿ 
ದರೈತೊಗಲು ತೂತಾದದ್ದೆ ಜು ಅವರ ಜ್ವರ ನಿಲ್ಲಲಿಲ್ಲ. ಪರದೇಶಿ ಔಷಧಿ 

ಗಳ ಸೀಸೆಗಳೊಳಗೆ ನೀರು ತುಂಬಿಸಿ ಖಿ ಹೊಸ ಉದ್ಯಮವೇ ತೊಡ 

ದೆ.ಕ್ವಿನೀನಿಗೆ ಮುನ್ನೂರು ರೂಪಾಯಿ ಎಂದಾಗ-ತತ್ತರಿಸಿ, ಅರ್ಥರಾತ್ಸನ್ನು 
ಕೊಂಡಕಿ, ಕೊಂಡದ್ದು ಮುಕ್ಕಾಲು ಪಾಲು ಚೋಕಿನ ಪುಡಿಯಾಗಿತ್ತ್‌. 
ಈ ಕಟುವಾದ ಅನುಭವಗಳಿಂದ ಶಿವಪ್ಪನವರು ಹೇಳುವುದುಂಟು: “ಜವರ 


ಜಾರುವ ದಾರಿಯಲ್ಲಿ ೨೦೯ 


ನಿಯಲ್ಲಿ ಹಿಟ್ಲರ್‌ ಕಾಫಿ, ರಬ್ಬರುಗಳ ಬದಲು ೫8 ಮ್ಹಾಲು ತಯಾ 
ರಿಸುತಿದ್ದಾ ನಂತೆ. ನಮ್ಮ: ವರು ಅವನಿಗಿಂತಲೂ ಬುದ್ದಿ ವಂತರು.ಪ ಪ್ರತಿಯೊಂದು 
ಔಸಧವೂ Estrz ಆಗಿಬಿಟ್ಟ ಡೆ” ಎಂದು, ಕೈ ಕಚ್ಚ ಸಿಕೊಂಡು' ನಗುತ್ತಾರೆ. 
ಮದ್ದಿಗಾಗಿ A * ನಿನಗೆ ಚ ಬಂದರೆ ಈ ಇಂಜ 
ಕ್ಷನ್‌ ಕೊಡುತ್ತೇನೆ. ಗುಣವಾದರೆ ನಿನ್ನ ಅದೃಷ್ಟಎಂದು ಮದ್ದಿನ ಯೋಗ್ಯತೆ 
ಯನ್ನು ಕುರಿತು ತಾವೇ ಅಂಜಿಕೆಯನ್ನು ತಿಳಿಸುತ್ತಾರೆ. ಎಂಟುದಿನಗಳ ಬಳಿಕ 
ಆತ ಬಂದು ಬೇನೆ ಗುಣವಾಯಿತೆಂದಕಿ “ಅದೇ, ನಿನ್ನ ಅದೃಷ್ಟ!” ಎಂದು 
ಮತ್ತೊ ಮ್ಮೆ ಹೇಳುತ್ತಾರೆ. “ಹಾಗೇಕೆ ಹೇಳುತ್ತೀರಿ?” ಎಂದು ಪ್ರಶ್ನಿಸಿದಕೆ, 
“ನಿನಗೆ ಗೊತ್ತಿ ಲ್ಲ. ಈಗ ಬರುವ ಮದ್ದುಗಳಲ್ಲಿ ಠಕಾರಿ ಎಷ್ಟು, ನ ಎಷ್ಟು 
ಎಂದು ಹೇಳುವುದು ಕಷ್ಟ ಎಂದು ಉತ್ತರಿಸಬೇಕಾಗುತ್ತದೆ. "ಇನ್ನೂ `` 
ವಿಚಿತ್ರ- ಅನೇಕರು ಅವರಲ್ಲಿಗೆ ಬಂದು “ಡಾಕ್ಟ ರರೇ, ನೀವು ಹು ಮದಿ ನ 
ಸೀಸೆದಳನ್ನು ಏನು ಮಾಡುತ್ತಿ ರಿ?” ಎಂದು ಅವನ್ನು ಕೊಳ್ಳು ವುದಕ್ಕೂ ಬರು 
ತ್ತಾರೆ. ಹಟ ದಿನಗಳಲ್ಲಿ ಅವನ್ನು ಧರ್ಮಕ್ಕೆ ಕೊಡುತ್ತ ದರು. ಮುದ್ದಿನ 
ಪೆಟ್ಟಿಗೆಗಳನ್ನು ಮಕ್ಕಳಿಗೆ ಬಜಾರ ಕೊಡುತಿದ್ದರು. ಈಗ ಅವಕ್ಕೂ 
ಗಿರಾಕಿ ಬರುವುದನ್ನು ನೋಡಿ-ಇವೆಲ್ಲ ನೀರು ತುಂಬಿಸಿ ಮಾರುವ ಠಕ್ಕು 
ವ್ಯಾಪಾರಕ್ಕೆ ಹೋಗುತ್ತದೆಯೆಂದು ಗೊತ್ತಾಗಿ, ಮದ್ದಿನ ನಳಿಗೆಗಳನ್ನು ಪುಡಿ 
ಮಾಡುತ್ತಾರೆ; ಮುಖಚಿತ್ರಗಳನ್ನು ಕಿತ್ತು ಸುಟ್ಟುಹಾಕುತ್ತಾ ರಿ. 
ಸ್ಟ ೦ತ ಜೀವನದಲ್ಲಿ ಆಸ ಬಗೆಯ ನು ಕಷ್ಟ ಗಳನ್ನು ಅನು 
ಭವಿಸುತಿ ದ್ದ ಅವರು, ತಮ್ಮ ಉದ್ಯೊ ೇಗದಿಂದ ತೃಪ್ತಿ ಬ ಇಡೋದು 
ಹಂಬಲಿಸಿದರೆ ಮದ್ದಿನ ಕೊರತೆಯಿದೆ. ತ ಫು ನರಳುತ್ತ ದವಾಖಾನೆಗೆ 
ಬಂದು ಜೋಲು ಮುಖವನ್ನು ಮಾಡಿ ನಿಂತಾಗ, ಮಲೇರಿಯದಂತಹ ಬೇನೆ 
ಯಿಂದ ನರಳುತ್ತಿರುವಾಗ, ಕ ನೀನ್‌ ನಂತಹ ಅಲ್ಪವಸ್ತು ವನ್ನೂ ಸಂದ್ರ ಹಿಸಿ 
ಕೊಡುವುದೆಂದರೆ ಒಂದು ತಪ ಪಸ್ಸು ಮಾಡಿದಂತಾ ಗುತ್ತ ದೆ. ಅಡಕಿ ನಕ 
ದಿಕ್ಕಿನಿಂದ ಸಹಾಯ ಕಳೆಚುವಾಗ ಮತ್ತೊಂದು ದಿಕ್ಕಿನಿಂದ ಸಹಾಯ 
ದೊರಿಯುವುದುಂಟು, ಹಾಗೆ ಅವರಿಗೆ ದೊರೆತಂಥ ಅಮೂಲ್ಯ ಸಹಾಯಗ 
ಳಲ್ಲಿ ಆಸ್ಪ ತ್ರೆ ಯಿಂದ ನಿವೃತ್ತಳಾಗಿ ಹೋಗುತಿದ್ದ ಸೂಲಗಿತ್ತಿಅವರ ದವಾಖಾನೆ 
ಯನ್ನು AE ಸೇರಿದ್ದು: “ನನ್ನೂ ರು ಹುಬ್ಬಳ್ಳಿ ನಾನಿದ್ದ ಕಿ ಎರಡು ವರ್ಷ 
ಇದ್ದೇನು? ಎಂದೆಂದು, ಆಕೆ ಅಲ್ಲಿಗೆ ಜರಾ "ಅಷ್ಟಾದಕೆ ಅಷ್ಟು”, ಎನ್ನುವ 


೨೧೦ ಜಾರುವ ದಾರಿಯಲ್ಲಿ 


ಆಸೆ ಶಿವಪ ಸ್ರನವರದ್ದು. 

ಅವರಿ ದೊರಕಿದ ಮತ್ತೊಂದು ಹೆಚ್ಚಿನ ನೆರವೆಂಬುದು ಗುಲಾಬಿ 
ಯಿಂದ ದೊರೆತದ್ದು, ಇಂದುಮತಿಗೂ ಆಕೆಗೂಬೆಳೆದು ಬಂದ ಸ್ನೇಹದ ದೆಸೆ 
ಯಿಂದ ಆಕೆ ಅವರ ಮನೆಗೆ ತುಂಬ ಸಮಿಪದವಳಾದಳು. ಎಷ್ಟೋ ಬಾರಿ 
ಅಲ್ಪ ಸ್ವಲ್ಪ ಹಣಕ್ಕಾಗಿ ಇಂದುಮತಿಯು “ದುಡ್ಡಿಲ್ಲ. ಇವತ್ತು ತುಪ್ಪ ಬೇಡ” 
ಎಂದು ಅಂದರೇ ಅಲ್ಲಿ ಗುಲಾಬಿ ಇದ್ದುದಾದರೆ "ಯಾಕೆ ಚಿಂತೆಮಾಡುತ್ತೀರಿ? 
ನಾನು ಕೊಡುತ್ತೇನೆ” ಎನ್ನುವುದುಂಟು. 

ಒಮ್ಮೆ ಆಕೆ ಹೀಗೆ ಸಾಲಕೊಡಲು ಮುಂದಾದಾಗ “ಯಾರು ಸಿಕ್ಕಿದರು 
ಮಹಾರಾಯಿತಿ! ಎಂದು ಮೈಮರೆತು ಇಂದುಮತಿಯ ಬಾಯಿಯಿಂದ 
ಮಾತುಗಳು ಹೊರಬಿದು ವು. ಆಡಿದವಳ ಮುಖ ಕಿರಿದಾದಂತೆ, ಆ ಮಾತು 
ಗಳನ್ನು ಕೇಳಿದ ಗುಲಾಬಿಯ ಮುಖ ಮತ್ತಷ ಷ್ಟು ಸಣ್ಣ ದಾಯಿತು. “ಏನಮ್ಮ , 
ಹ ನನ್ನ ಜೀವನದ ಪ ೈತಿಯೊಂ ದು ಸಣ್ಣ 'ನಿಷಯವನ್ನು ನಿಮ್ಮಲ್ಲಿ ಹೇಳಿ 
ದರೂ ನೀ 3 ನಂಬುವುದಿಲ್ಲ... ಅಲ್ಲವೆ? ನಾನು ಇನ್ನೂ ಇನ್ನೂ ಕುಲದ 
ಕಸುಬಿನಲ್ಲಿರುವವಳು ಎಂದು ತಿಳಿದ ಹಾಗೆ ಕಾಣುತ್ತವೆ” ಎಂದು ಪ ಪ್ರತ್ಯು 
ತ್ತರ ಸಲ್ಲಿಸಿ ಹೊರಟು ಹೋಗಿಬಿಟ್ಟಳು. ಒಂದು ನಾರದ ತನಕ ಇಬ್ಬರ 
ಮನಸ್ಸೂ ಸಂಧಾನಕ್ಕಾಗಿ ಕುದಿಯತೊಡಗಿತು. ಕೊನೆಗೆ ಗುಲಾಬಿ "ಅವರ 
ಮೇಲಿನ ಸಿಟ್ಟಿಗೆ ನಾನು ಶಿವಪ್ಪನವರು ಮಾಡಿದ ಉಪಕಾರ ಮರೆಯು 
ವುದೇ?” ಎಂದು ತಿರುಗಿ ಅವರ ಮನೆಗೆ ಹೋದಳು. ಇಂದುಮತಿಯು 
ನೊಂದವಳಾಗಿ ಅವಳನ್ನಿದಿರುಗೊಂಡು “ನಾನು ಆಡಬಾರದ್ದನ್ನು ಆಡಿದೆ. 
ನಿನಗೆ ತುಂಬ ಬೇಸರವಾಗಿರಬೇಕು--ಮರಿತು ಬಿಡು” ಎಂದು ಮನೆಗೆ 
ಕರೆದು ತಂದಳು. ತುಸು ಹೊತ್ತು ಅವರಲ್ಲಿ ಮಾತು ಮುಂದುವರಿಯುವುದಕ್ಕೆ 
ಅಡ್ಡಿಯಾಯಿತು. ಕಟ್ಟಕೊನೆಗೆ ತನ್ನ ಭಾರವನ್ನು ಇಳಿಸುವುದಕ್ಕಾಗಿ ಗುಲಾ 
ಬಿಯೇ ಸಂಭಾಷಣೆಗೆ ತೊಡಗಿದಳು. “ಅಮ್ಮ , ಎಷ್ಟೋ ಸಾರಿ ನನಗೊಬ್ಬ 
ಗಂಡನೆಂಬವನು ಇರಬಾರದೇ ಎಂದು ಬಯಸಿ ಕಣ್ಣೀರು ಸುರಿಸಿದ್ದೇನೆ. 
ನಮ್ಮವರಲ್ಲಿ ಮದುವೆಯಾಗುವವರಿಲ್ಲವೆ? ಆದರೆ, ಸಾಹೇಬರಿಂದ ನನ್ನ 
ಬದುಕು ಹಾಳಾದ ಮೇಲೆ, ನನ್ನನ್ನು ಯಾರು ಕೇಳುತ್ತಾರೆ? ಮದುವೆಯ 
ಮಾತಂತಿರಲಿ, ನನಗೆ ಮೆಚ್ಚುವವರೊಡನೆ ಬಾಳಿ ಬದುಕುತ್ತೇನೆಂದರೂ 
ಹಿತವಂದಿಗರು, ನಂಬಿಕೆಯವರು ಸಿಗುತ್ತಾರೆಯೆ? ನನಗವರು ದುಡಿದು 


ಜಾರುವ ದಾರಿಯಲ್ಲಿ ತಿಂಗಿ 


ತರುವುದು ಬೇಡ; ಒಂದೇ ಒಂದು ಕಾಸು ಕೊಡುವುದು ಬೇಡ” ಎಂದು 
ತನ್ನ ದುಃಖ ಸರ್ವಸ್ವ ವನ್ನು ತೋಡಿಕೊಂಡಳು. 
"ಅಲ್ಲ, ನನಗೆ LE ಮಾತುಗಳು ಬಹಳವಾಗಿ ಚುಚ್ಚಿ ರಬೇಕು. 
ನಾನು ಹಣ ಕೊಡುತ್ತೇನೆ-ಎಂದು ನೀನು ಹೇಳುವಾಗ, ನನ್ನ 0 ತೀರ 
ತಪ್ಪಿ ನುಡಿಯಿತು” ಎಂದು ಅವಳ ಕಣ್ಣ ಲ್ಲಿಯೂ ಕಂಬನಿ ಡಿಕ. 
“ನೀವು ಬೇಸರಮಾಡಬೇಡಿ. ನನ್ನ ಹಣೆಯ ಮೇಲೆ ಅಂಥ ಮಾತು 
ಕೇಳುವ ಯೋಗ ಬರಿದಿದೆ. ನಾನು ಹುಟ್ಟಿದ ಕುಲ ಅಂಥದು. ಜನರು ಏನಾ 
ದರೂ ಅಂದೇ ಅನ್ನುತ್ತಾರೆ; ನಾನು ಇಲ್ಲಿಗೆ ಆಗಾಗ ಬರುತ್ತಿರುವುದನ್ನು ಕಂಡು 
ಕೆಟ್ಟ ಮಾತುಗಳನ್ನು ಆಡುವನರೂ ಇದ್ದಾರೆ. . ಅದಿರಲಿ, ನನ್ನಲ್ಲಿ ನಾಲ್ಕು 
ದೆ ಎಂದರೂ ಜನಕ್ಕೆ ಅನುಮಾನ ಗೆಂದು ತನ್ನ ಲಿರುವ ಫ್‌ 
ಹೇಗೆ ಬಂತೆಂದು ತಾ ಅಡಗಿಸಿಟ್ಟ ಚಿನ್ನಾ ಣಗಳ ಕತೆಯನ್ನು ಅವಳಿಗೆ 
ಹೇಳಿದಳು. 
ಅವರಿ ಬ್ರ ರ ಸಂಭಾಷಣೆಗಳ ವೇಳೆಗಳಲ್ಲಿ ಇಂದುಮತಿ ತಮ್ಮ ಜೀವನದ 
ಕಷ್ಟ ಗಳನ್ನು CS jದುಂಟು. “ಅವರ ಕೈ ಯಲ್ಲಿ ನ ಗುವುದು 
2 ಸ e! ಯಾವುಡಕ್ಕೂ ಹಣವಿಲ್ಲ ಅನ್ನು ತ್ಕಾರಿ. ಚಿನ್ನಕ್ಕಿಲ್ಲ, ಮದ್ಗ 
ಗಿ ಆಸ್ಪತ್ರೆಯನ್ನು ದೊಡ್ಡ ಹಿ ಮಾಡವುದಕ್ಕಿಲ್ಲ; ಮನೆ ಬಡಾಯಿಸುವುದ 
ಕ್ಕಿಲ್ಲ. ನಸೆಗುತು ಕೇಳಿ ಬೇಸರವಾಗಿದೆ. ಮೊನ್ನೆ ಮೊನ್ನೆಯಷ್ಟೆ ಉಸ್ಸೆಂದು 
ಉಸಿರುಬಿಟ್ಟು ಹೇಳಿದರು: «ಈಗ ನನ್ನೆಲ್ಲ ಸ ಗರ ತ be KA 
ನಗದು ಲ ರೂಪಾಯಿಯಷ್ಟು ಇದೆ. ನೀನೇನು ಮಾಡಬೇಕೆನ್ನು ತ್ರೀ? 
ಚಿನ್ನವೆ ?ಮನೆಯೇ? ಎಂದರು. Sinn ಏನೆಂದು ತೋರುವುದಿಲ್ಲ; ಸ 
ಚಿನ್ನಳೆ ಕ್ಕ ವಿಸರೀತ ಬೆಲೆ ಕೊಟ್ಟು ನಗ ಮಾಡಿಸುವುದು; ನಾಳೆ ಪವನಿನ ದರ 
ಇಳಿಯ ವುದು! ಹಾಗೆಂದು ಕೈಯಲ್ಲಿರುವ ಹಣ ಸುದ್ದಿ ಯಿಲ್ಲದೆ ಹೋಗಬಾರ 
ದೆಂದು ಒಂದು ಮನೆ ಕಟ್ಟಿಸುವ ಎಂದು ಯೋಚಿಸಿದಕ್ಕೆ ಒಂದು ಸಾವಿರದ 
ಲ್ಲಾಗುತ್ತ ದೆಯೆ? ನಾಲ್ಕೋ, ಐದೋ, ಎಷ್ಟೋ ಬೇಕಂತೆ” ಎಂದು ಆಕೆಯು 
ತಮ್ಮ ಕಷ್ಟ ಹೇಳಿಕೊಳ್ಳು ತ್ತಾಳೆ. ಗುಜ ನಾಲಗೆ ಇನ್ನೊ ಮ್ಮೆ ದುಡು 
ul ಖು ಕೊಡುತ್ತ ನೆ-ಅನ್ನುವಾಗ ಯಾಕೆ ತೆಗೆದುಕೊಳ್ಳಿ ಬಾರತ? 
ಕೊಡುವುದು ಸಾಲವಾಗಿ; ನೀವುಬದ್ದಿ ಯನ್ನು ಕೊಡಬೇಕಾಗಿಲ್ಲ. ನನ್ನ ಹಣ 
ಅಲ್ಲಿಯೇ ಬಿದ್ದಿರುವ ಬದಲು, ನಿಮ್ಮ ಉಪಕಾರಕ್ಕೊದಗಿ ಬಂದರಿ ಅಗಡಿ” 


ತಿಂತ ಜಾರುವ ದಾರಿಯಲ್ಲಿ 


ಎಂದು ತಾನಾಗಿ ಒತ್ತಾಯ ಹೊರಿಸಿದಳು. 

ಆ ರಾತ್ರಿ ಶಿವಪ್ಪನವರ ಕಿವಿಗೂ ಆ ಸುದ್ದಿಹೋಯಿತು. ಅವರು 
ಮಾತನ್ಫೇ ಆಡಲಿಲ್ಲ. ಎರಡು ಮೂರು ದಿನಗಳು ಕಳೆದರೂ ಉತ್ತರವಿಲ್ಲ. 
ಇಂದುಮತಿ*ಯಾಕೆ ಹಾಗೆ ಮಾಡಬಾರದು? ಅವಳು ಅಂಥವಳಲ್ಲ, ವಿರಾಮ 
ದಲ್ಲಿ ಮರಳಿ ಕೊಡಬಹುದು. ಈವತ್ತು ಊರಿನ ಜನರು ಏನೇನು ಕಾರುಭಾರು 
ಮಾಡುತ್ತಾ ಕಿ! ಹೊಸಮನೆ, ಅಂಗಡಿ ಕಟ್ಟಿಸುತ್ತಿ ತ್ತಿರುವವರಿಷ್ಟು ಮಂದಿ? ನಾವು 
ಇರುವುದಕ್ಕೆ ಒಂದು ನಾಲ್ಕು ಕೋಣೆಯ ಸಣ್ಣ ಮನೆಯನ್ನು ಕಟ್ಟ ಬಾರದೇ? 
ಮಾರು ಅದರಿಂದ ಜಹಾರ: ಎಂದಳು, 

"ಊರವರ ಪುರಾಣ ನಮಗೇಕೆ? ಅವರು ಮಾಡಿದ ಹಾಗೆ ನಾವು 
ಮಾಡುವುದಕ್ಕೆ ಬರುತ್ತದೆಯೆ? ಅವರಂತೆ ದುಡ್ಡು ಮಾಡುವುದಾದರಿ-ಯಾರ 
ದ್ಹಾದರೂ ಪ್ರಾಣ ಹೋಗುವಗಳಿಗೆಯಲ್ಲಿ ಇಷ್ಟುಕೊಟ್ಟರಿ ಬರುತ್ತೇನೆ; ಇಲ್ಲ 

ಇದರೆ ಇಲ್ಲ' ಎನ್ನಬಹುದು. ಇವತ್ತು ಆಸ್ಪತ್ರೆಗೆ ಹೋಗುವವರು ಕಡಿಮೆ. 
ನಾನೇ ಊರಿನ ಅರಸನಾಗಿರಬಹುದು. ಆದರೆ ಆಪತ್ತಿನಲ್ಲಿ ಇನ್ನೊಬ್ಬರನ್ನು 
ಹಿಂಡಿ ನಾನು ಪುಸ್ಟಿಯಾಗಿರಬೇಕು--ಎಂಬ ತತ್ವವೇ ನನಗೆ ಹಿಡಿಯುವು 
ದಿಲ್ಲ”. 

“ನಾನು ಗುಲಾಬಿಯ ಮನಸ್ಸನ್ನೂ ಬಲ್ಲೆ. ಅವಳಿಗೆ ನನಗೆ ಸಹಾಯ 
ಮಾಡುವುದಕ್ಕೆ ಅಷ್ಟು ಮನಸ್ಸಿದ್ದರೆ ಅವಳ ದುಡ್ಡು ಬೇಡ. ಈಗಿರುವ ನಮ್ಮ 
ಸೂಲಗಿತ್ತಿ ಒಂದು ವರ್ಷ ಇದ್ದಾಳು. ಅವಳಿರುವಾಗಲೇ ಇವಳು ಬಂದು 
ಸೇರಿ, ಆ ಕೆಲಸ ಕಲಿತರೆ ನನಗೂ ತುಂಬ ಸಹಾಯ. ಅವಳಿಗೂ ಒಂದು 
ಉದ್ಯೋಗವಾಯಿತು”. 

ಇಂದುಮತಿಗೆ ಈ ಹೊಸ ಸೂಚನೆಯನ್ನು ಕೇಳಿ ಆಶ್ಚರ್ಯವಾಯಿತು. 
ಗುಲಾಬಿ ಅಂತಹ ಕೆಲಸ ಮಾಡಬಾರದೆಂದಲ್ಲ, ಮಾಡುತ್ತಾಳೆಯೇ-ಎಂದು. 
ಶಿವಪ್ರನವರಿಗೆ ಅವಳನ್ನು ಕೇಳುವ ಆಸೆ ಹತ್ತು ಬಾರಿಯಾಗಿದ್ದರೂ ಒಂದು 
ಬಾರಿಯು ಅಭಿಪ್ರಾಯ ವ್ಯಕ್ತಮಾಡಿದವರಲ್ಲ. ಇಂದುಮತಿಗೆ “ಗುಲಾಬಿ 
ಅಂಥ ಕೆಲಸಕ್ಕೆ, ಅದೂ ಗೌರವನಿಲ್ಲದ, ಶ್ರಮದಾಯಕ ಕೆಲಸಕ್ಕೆ ಹೋದಾ 
ಳೆಂದು ಕಾಲಿಲ್ಲ. ಕೇಳಲೇ, PR ಅನುಮಾನ ಇಬ್ರ ರಲ್ಲೂ 
ಉಂಟಾಯಿತು. ಮರುದಿನ ಆಕೆ ಮನೆಗೆ ಬಂದಾಗ ಅಳುಕಿ, ಅಳು ಜು 
ಮತಿ ಸೂಚಿಸಿದಳು. ಮಾತು ಕಿವಿಗೆ ಬಿದ್ದುದೇ ತಡ-"ಹೊಂ' ಎಂದು ಹಿಗ್ಗಿ 


ಜಾರುವ ದಾರಿಯಲ್ಲಿ ತತ 


ಒಪ್ಪಿದಳು ಗುಲಾಬಿ. ಕೆಲಸವಿಲ್ಲದೆ ಚಂಚಲವಾಗಿ ಓಡುತ್ತಿರುವ ಮನಸ್ಸಿಗೆ 
ಒಂದು ನೆಮ್ಮದಿ ಬಂದೀತು; ತನ್ನ ಜೀವನಕ್ಕೊಂದು ದಾರಿಯಾದೀತು-ಎಂದು 
ತೋರಿ «ಖಂಡಿತವೆ?' ಎಂದು ಕೇಳಿದಳು. ಏನೋ, ಒಂದು ಪ್ರೀತಿ, ಅಭಿ 
ಮಾನ, ವಿಶ್ವಾಸಗಳಿಂದ ಶಿವಪ್ಪರೆನ್ನುವಂಥ ಯಾವ ಕೆಲಸಕ್ಕೂ ಅವಳು 
ಸಿದ್ಧಳು. ಆದಕೆ ತನ್ನ ಒಂದು ಮಾತಿನ ಒತ್ತಾಯವನ್ನು ಪ್ರತಿಯಾಗಿ ಅವರ 
ಮೇಲೆ ಹೊರಿಸಬೇಕೆಂದು ಈ ಗಳಿಗೆಯಲ್ಲಿ ಅವಳೂ ಹೊಂಚು ಹಾಕಿದಳು. 
*ನನ್ನದೂ ಒಂದು ಶರ್ತವಿದೆ. ಅದು ಮತ್ತೇನಿಲ್ಲ. ನಾನು ಹಣ ಕೊಡುತ್ತೇನೆ. 
ಅದರಿಂದ ಒಂದು ಮನೆಯನ್ನಾದರೂ ಕಟ್ಟಿಸಲಿ, ಆಸ್ಪತ್ರೆಯನ್ನಾದರೂ 
ದೊಡ್ಡದು ಮಾಡಲಿ. ವಾರ್ಡನ್ನಾದರೂ ಕಟ್ಟಲಿ. ಅದನ್ನು ಸಾಲವೆಂದೇ 
ತಿಳಿಯಲಿ” ಎಂಬ ಶರ್ತ ಹೊರಿಸಿದಳು. 

ಇಂದುಮತಿ ಮಧ್ಯವರ್ತಿಯಾದಳು. ಗುಲಾಬಿಯ ಒತ್ತಾಯವನ್ನು 
ಗಂಡನ ಮೇಲೆ ಹೇರಿದಳು. ಡಾಕ್ಟರರು ಅವಳಿಂದ ಎರನಾಗಿ ಹಣ ಪಡೆದು, 
ಒಂದು ಮನೆಯನ್ನು ಬೆಲೆಗೆ ಕೊಂಡು-ಬೇಕಾದ ಸಾಧನ, ಸಲಕರಣೆಗಳನ್ನು 
ಒದಗಿಸಿಕೊಂಡು ಉದ್ಯೋಗವನ್ನು ವಿಸ್ತರಿಸುವ ಯೋಚನೆ ಮಾಡುತ್ತೇ 
ನೆಂದರು. ಸ್ಥಳ ಯಾವುದೆಂದು ಹುಡುಕುವ ಪ್ರಯತ್ನ ನಡೆಯುತಿದ್ದಾಗಲೇ 
ಅವರ ಗುಲಾಬಿ--ದವಾಖಾನೆಯಲ್ಲಿ ದಾದಿಯಾಗಿ ಸೇರಿಕೊಂಡಳು. ಅವಳ 
ಮಗು ಪ್ರಭಾಕರನನ್ನು ಎಷ್ಟೋಬಾರಿ ಡಾಕ್ಟರರ ಮನೆಯಲ್ಲಿ ಆಡಲು ಬಿಟ್ಟು, 
ಅವಳು ದಿನವನ್ನು ದವಾಖಾನೆಯಲ್ಲಿ ಕಳೆಯ ತೊಡಗಿದಳು. 

ಒಂದು ಸಹಾಯ ಈ ರೀತಿಯಿಂದ ಅವರಿಗೆ ಬಂದಾಗ, ಬರುತ್ತಿದ್ದಾಗ 
ಇನ್ನೊಂದು ನೆರವು ತಪ್ಪಿ ಹೋಯಿತು. ಕಂಪೌಂಡರ್‌ ಶೀನಪ್ಪ ಇದ್ದಕ್ಕಿದ್ದ 
ಹಾಗೆ “ನಾನು ಡಾಕ್ಟರರೇ ಮುಂಬಯಿಗೆ ಹೋಗುತ್ತೇನೆ. ಇಲ್ಲಿನ ಸಂಬಳ 
ಪೂರೈಸುವುದಿಲ್ಲ” ಎಂದು ಹೇಳಿ, ಕೆಲಸ ಬಿಟ್ಟ ಮಹಾನುಭಾವ, ಊರ ಕೆಲ 
ವರ ಪ್ರೋತ್ಸಾಹದಿಂದ ಅದೇ ಊರಿನಲ್ಲಿ ಖಾಸಗಿ ಶಾಪ್‌ ತೆರೆದನು. ಇವ 
ರನ್ನು ನಾಚಿಸುವಂಥ ಮದ್ದಿನಂಗಡಿಯನ್ನು ತೆರೆದಿದ್ದಾನೆ. «ಏನೂ ತಿಳಿಯದ 
ಪೆದ್ದ ಶೀನು' ಎಂಬ ಡಾಕ್ಟರರ ಅಭಿಪ್ರಾಯವನ್ನು ಸುಳ್ಳುಮಾಡಿ, ಗುರು 
ಗಳಿಗೇ ತಿರುಮಂತ್ರ ಹೇಳಿಬಿಟ್ಟ. 


ಅಧ್ಯಾಯ ೮. 

ಮತ್ತಿ ಗುಂಡಿ ಎಂಬುದು ಕುಂಬಾರ ಗುಂಡಿಯಂತೆ ಜನಶೂನ್ಯವಾದ 
ಪ್ರದೇಶವಾಗಿತ್ತು. ಅದು ಹೆಸರಿಗೆ ಮಾತ್ರ ಗುಂಡಿ ಇಲ್ಲವೆ ಕಣಿವೆ ಎಂಬ. 
ಅರ್ಥ ಬರುವಂತಿದ್ದರ್ಕೂ ಇಲ್ಲಿನ ಭೂಮಿ ಹೆಚ್ಚುಕಡಿಮೆ ಸಮತಟ್ಟಾದ ಪ್ರದೇ 
ಶವಾಗಿದೆ. ಆದರೆ ಇದು ಸಹ ಕಾಡಿನದೇ ರಾಜ್ಯ. ಕಾಡಿನ ಎಡೆ ಎಡೆಗಳಲ್ಲಿ 
ಅಲ್ಲೊಂದು,ಇಲ್ಲೊಂದು ತುಣುಕು ಹುಲ್ಲುಗಾವಲು,ಗದ್ದೆಕಾಣಿಸುತ್ತದೆಯೆ 
ಹೊರತು ಹೆಚ್ಚಿನ ಭಾಗ ಕಗ್ಗಾಡಿನಿಂದ ತುಂಬಿಕೊಂಡಿದೆ. ಈ ಪ್ರದೇಶದ 
ಹೆಸರು ಜಂಗ್ಲಿ ಇಲಾಖೆಯವರಿಗೆ ಗೊತ್ತಿರಬಹುದೇ ಹೊರತು ಜೂರದವರಿಗೆ 
ಅದನ್ನು ತಿಳಿಯುವ ಅವಶ್ಯವೂ ಇದ್ದಿರಲಿಲ್ಲ. ಈಗ ಹಾಗಲ್ಲ-- ಕುಂಬಾರ 
ಗುಂಡಿಯಂತೆ ಇದು ಸಹ ಹೆಸರಾದ ಸ್ಥಳವಾಗಿದೆ. ಕುಮಟೆಯಿಂದ ಶಿರ್ಶಿಗೆ 
ಹೋಗುವ ಹಾದಿಯಲ್ಲಿ ದೀವಿಗಿ ಎಂಬಲ್ಲಿ ಹೊಳೆ ಕಳೆದ ಮೇಲೆ ಮತ್ತೂ 
ಮೂರು ಹರದಾರಿ ಸರಿದು ಅಡ್ಡತಿರುಗಬೇಕು. ಎಂಟು ಮೈಲಿನ ಒಳದಾರಿ 
ಯಿದೆ. ಅಲ್ಲಿ ಈಗ ಅನುಕೂಲವಾದ ರಸ್ತೆಯನ್ನೂ ಮಾಡಿದ್ದಾರೆ. ಕಾಡು 
ನಾಡಾಗಿದೆ. ನೂರಾರು ಮೋಟರುಗಳ ಸಂಚಾರವಿದೆ. ಹಲವಾರು ಎಕ್ರೆ 
ಗಳಲ್ಲಿನ ಕಾಡನ್ನು ಕಡಿದು ಮನೆ ಮಠಗಳನ್ನು ಕಟ್ಟತೊಡಗಿದ್ದಾರಿ. ಇದೂ 
ಮಹಾಯುದ್ಧದ ಆಶೀರ್ವಾದದ ಫಲ, ಆದರೆ ಕುಂಬಾರ ಗುಂಡಿಯಂತೆ 
ಮೋಪು ಮರಗಳ ವಹಿವಾಟು ನಡೆಯುವ ಬದಲು,ಮಿಲಿಟರಿ ಶಿಬಿರವೊಂದು 
ಹುಟ್ಟುತ್ತಿದೆ. ಒಂದಷ್ಟು ದಿನ ಇಲ್ಲಿಗೆ ಇಟಲಿಯ ಯದ್ಭ ಕೈದಿಗಳನ್ನು ತರು 
ತ್ತಾರೆಂಬ ಸುದ್ದಿಯಿತ್ತು. ಸುದ್ದಿ ಹೇಗೂ ಇರಲಿ-ಇಲ್ಲಿ ಓಡಾಡುತ್ತಿರುವ ಮಿಲಿ 
ಟರಿ ವಾಹನಗಳ ಸಂಖ್ಯೆ ಅತಿಶಯ, ಅವುಗಳು ಸಾಲುಗಟ್ಟಿ ಧೂಳೆಬ್ಬಿಸಿ 
ಕೊಂಡು ಬರುತ್ತಿರುವಾಗ, ಆಚೀಚಿನ ಹಳ್ಳಿಯ ಜನ ಮಿಕಿ ಮಿಕಿ ನೋಡುತ್ತ 
ನಿಂತಿರುತ್ತಾರೆ. ತಮಗೂ ಅವಕ್ಕೂ ಏನು ಸಂಬಂಧವೆಂದು ತಿಳಿಯದ 
ಮಾನವ ಕೋಟಿಯೇ ಅಧಿಕ. 

- ಈ ನಿರ್ಮಾಣ ತೊಡಗುವ ಮುಂಚೆ ಮತ್ತಿ ಗುಂಡಿಯಲ್ಲಿ ವನವಾಸಿ 
ಗಳಂತೆ ಹತ್ತೆಂಟು ಬೇಸಾಯಗಾರರು ಮನೆ, ಮಾರು, ಹೊಲಗಳನ್ನು 
ಮಾಡಿಕೊಂಡು ತಮ್ಮದೇ ಆದ ಪ್ರಪಂಚದಲ್ಲಿ ಬಾಳ್ವೆಮಾಡಿಕೊಂಡಿದ್ದರು.. 
ಆಂಥವರು ಅಲ್ಲಿಂದ ತಳಕಿತ್ತು ಹೊರಡಬೇಕಾಗಿ ಬಂದಿತು. ಹಣವೇನೊ 


ಜಾರುವ ದಾರಿಯಲ್ಲಿ ೨೧೫ 


ಸಿಗುತ್ತದೆ. ಕೈತುಂಬ ಪರಿಹಾರ ದೊರಿತರೂ ದೊರಕೀತು. ಆದರೆ ಒಮ್ಮೆ 
ಮನೆ, ಮಠ್ಕ ದನ ಕರುಗಳನ್ನು ಅಟ್ಟಿ ಕೊಂಡು ಹೊರಟವರು ನಾಳೆ ಯಾವ 
ಊರಿಗೆ ಹೋಗಬೇಕು? ಯಾವ ಜೀವನ ಸಾಗಿಸಬೇಕು, ಈಗ ಹೇಗೆ ಹಣ 
ಒದಗಿಸಬೇಕು ಎಂಬುದನ್ನು ಊಹಿಸಲಾರರು, ಹಣ ಬರುವುದು ಎಂದೋ; 
ಹೊಲ ಗದ್ದೆಗಳನ್ನು ಬಿಟ್ಟು ಹೊರಡಬೇಕಾದದ್ದು ಮೊದಲೇ. ತಿಂಗಳ ಅವ 
ಧಿಯ ಒಳಗೇನೆ ಹೊರಟರು. ಅನಂತರ ತಮ್ಮ ಹಕ್ಕು, ಪರಿಹಾರಗಳಿ 
ಗಾಗಿ ಕುಮಟಿಗೆ ಮಾಮಲೆದಾರರ ಕಚೇರಿಯ ಮುಂದೆ ಸುಳಿಯತೊಡಗಿ 
ದರು. ಭೂಮಿಯಿಲ್ಲದ ಬರಿಯ ಗೇಣಿ ಒಕ್ಕಲುಗಳಿಗೆ ಆ ಆಸೆಯೂ ಇಲ್ಲ. 
ಆವರ ಶಾಂತ ಜೀವನಕ್ಕೆ ಪ್ರತಿಯಾಗಿ, ಉಸಿರಿಗೂ ಬಿಡುವಿಲ್ಲದ ಬೇಕೊಂದು 
ಬಗೆಯ ಜೀವನ ಮತ್ತಿಗುಂಡಿಯಲ್ಲಿ ನಡೆದೀತೆಂದು ಎಣಿಸಿದವರಿಲ್ಲ. 
ಮೊದಲಿಗೆ ಅರಣ್ಯಮಧ್ಯದಲ್ಲಿ ಸಾಲಾಸಾಲು ತಂಬುಗಳು ಹುಟ್ಟಿಕೊಂ 
ಡುವು. ಅನಂತರ ಪಂಜಾಬಿನ ಗಡುತರ ಜೀನಿಗಳಾದ ಕಂಟ್ರಾಕ್ಟರುಗಳು 
ಕಾಣಿಸಿದರು. ಹುಬ್ಬಳ್ಳಿ, ಬಳ್ಳಾರಿ, ಬಿಜಾಪುರ ಎಂದು ಯಾವಾವ ಊರಿನ 
ಆಳುಗಳನ್ನೊ, ಕಸುಬು ದಾರರನ್ನೊ ತಂದು ಸುರಿದರು. ಮರ ಮಟ್ಟುಗಳಿಗೆ 
ಕೊರತೆಯಿಲ್ಲದ ಅರಣ್ಯದಲ್ಲಿ, ಇದ್ದ ಮರ ಸವರಿ, ಸುಟ್ಟು, ಇನ್ನೊಂದು 
ಊರಿನ ಮರಮಟ್ಟುಗಳನ್ನು ತಂದು ಮನೆಗಳನ್ನೆ ಬ್ಬಿಸಿದರು. ಕಣ್ಣು ಹಾಯು 
ವಷ್ಟು ದೂರ ಆವಾರ ವಿಸ್ತರಿಸಿತು. ಲಾರಿಗಳಲ್ಲಿ ಇಟ್ಟಿಗೆ, ಸಿಮೆಂಟು, 
ಹಂಚುಗಳು ಬಂದು ಸುರಿಯತೊಡಗಿದುವು. ಇವನ್ನೆಲ್ಲ ಕಾಣುತ್ತಿದ್ದ ಸ್ಥಳೀ 
ಯ ಜನಗಳಿಗೆ “ಏನಪ್ಪ ಇದು? ಮಿಲಿಟರಿಯವರಂತು ಪರವೂರವರು. ಇಲ್ಲಿ 
ಕೆಲಸ ಮಾಡುವವರೂ, ಮಾಡಿಸುವವರೂ ಎಲ್ಲರೂ ಪರವೂರಿನಿಂದಲೇ ಬರ 
ಬೇಕೇ? ಅವರು ಕನ್ನಡ ಮಾತನಾಡುವುದನ್ನು ಕಾಣದು* ಎಂದು ವಿಸ್ಮಯ 
ವಾಯಿತು. ಆದರೆ ಅಂಥ ಪರಿಸ್ಥಿತಿಯು ಬಹು ದಿನ ಉಳಿಯಲಿಲ್ಲ. ಅದಕ್ಕೆ 
ಮತ್ತಿಗುಂಡಿಯ ಹವೆಯೇ ಕಾರಣ, ಹೊರಗಿಂದ ಬಂದ ಕೆಲಸಗಾರರು 
ಜ್ವರದ ಬಾಧೆಯಿಂದ ಒಬ್ಬೊಬ್ಬರಾಗಿ ಮಲಗತೊಡಗಿದರು. ಹಲವರು ಓಡಿ" 
ಯೂ ಹೋದರು. ಕೆಲಸದ ಕಂಟ್ರಾಕ್ಟನ್ನು ವಹಿಸಿಕೊಂಡು ಬಂದ ಹರಪಾಲ 
ಸಿಂಗರು, ಹರ್ಬನ್‌ಸಿಂಗರು, ಕರ್ತರ್‌ಸಿಂಗರು, ಗಡ್ಡ ನೀವುತ್ತ ಕಣ್ಣು ತೀಡಿ: 
ಕೊಳ್ಳಬೇಕಾಯಿತು. ಅವರಲ್ಲಿ ಚಿಂತೆ ಮೂಡಿತು. ಮೇಲುತನಿಖಗೆ ಕೆಲ 
ವರು ತಮ್ಮವರಿದ್ದರಿ ಸಾಕೆಂದೂ, ಉಳಿದೆಲ್ಲ ಕೆಲಸಗಳಿಗೆ ಆ ಜಿಲ್ಲೆಯಿಂದಲೇ 


೨೧೬ ಜಾರುವ ದಾರಿಯಲ್ಲಿ 


ಜನಗಳನ್ನೊದಗಿಸುವುದು ಅವಶ್ಯವೆಂದೂ ಯೋಚಿಸಿದರು. ತಾವು ವಹಿಸಿ 
ಕೊಂಡ ಗುತ್ತಿಗೆಯನ್ನು ಒಳಗುತ್ತಿಗೆಯಾಗಿ ಒಡೆದು, ಊರಿನ ಜನಕ್ಕೆ 
ಹಂಚಿಕೊಡಬೇಕಾಯಿತು. ಅಂದರೆ ತಮ್ಮ ಲಾಭದಲ್ಲೊಂದು ಅಂಶವನ್ನು 
ಒಳಗುತ್ತಿಗೆಯವರಿಗೆ ಕೊಡದೆ ನಿರ್ವಾಹವಿಲ್ಲ -- ಎಂದೆನಿಸಿತು. ಅಂಥ 
ವರನ್ನು ಅರಸುತ್ತ ಕುಮಟ, ಕಾಳೂರು ಮೊದಲಾದ ಊರುಗಳಿಗೆ ಅಲೆ 
ದಾಡಬೇಕಾಯಿತು. ಆ ಕೆಲಸ ಮೊದಲು ಮೊದಲು ಸುಲಭವಾಗಲಿಲ್ಲ. 
ಯುದ್ಧದ ಮೊದಲ ದಿನಗಳಲ್ಲಿ “ಬಂದದ್ದನ್ನೆಲ್ಲ ಊರಲ್ಲಿದ್ದೇ ಅನುಭವಿಸುವ? 
ಎಂದು ಯೋಚಿಸಿದ ಸಾಮಾನ್ಯ ಜನರಿಗೆ, ಬೇಸಾಯಗಾರರಿಗೆ, ಪೇಟಿಯವ 
ರಿಗೆ ಮತ್ತಿ ಗುಂಡಿಯ ಕಂಬ್ರಾಕ್ಟು ಬೇಕಿರಲಿಲ್ಲ. ಯುದ್ಧದ ಕಾವು ಏರುತ್ತ 
ಹೋದಾಗ, ಕದ್ದು ಮಾರುವ ಅನೇಕ ದಾರಿಗಳಿರುವಲ್ಲಿ, ಮತ್ತಿ ಗುಂಡಿಗೆ 
ಹೋಗಿ, ಆಳುಗಳನ್ನು ಕಟ್ಟಿಕೊಂಡು ತಾವೂ, ಅವರೂ ಜ್ವರಕ್ಕೆ ತುತ್ತಾಗ 
ಬೇಕೇಕೆ?” ಎಂದು ತೋರಿತು. 

ಈ ವೇಳೆಯಲ್ಲಿ ಕಾರ್ವಿ ವೆಂಕಟುವಿಗೆ ಮಾತ್ರ ಒಂದು ಹುಮ್ಮಸ 
ಹುಟ್ಟಿತು. ತಮ್ಮ ಧನಿಗಳ ಮಗಂದಿರು ಕುಂಬಾರಗುಂಡಿಯಲ್ಲಿ ಡಿಲ್ಲಿ ಪಟ್ಟಣ 
ಎಬ್ಬಿಸಿದ್ದಾರೆಂದು ಕೇಳಿದ್ದ; ಹೋಗಿ ಕಂಡಿದ್ದ. ಹಾಗಿದ್ದಕಿ "ಅಂಥ ಕೆಲಸ 
ನಮ್ಮ ಕರೀಮ್‌ ಸಾಹೇಬರಿಗೆ ಏಕೆ ಸಾಧ್ಯವಿಲ್ಲ' ಎಂದು ತೋರಿತು. ಸ್ವಾಮಿ 
ಭಕ್ತನಾದ ಅವನು ಕರೀಮ್‌ ಸಾಹೇಬರನ್ನು ಬಹುವಾಗಿ ಪ್ರೋತ್ಸಾಹಿಸಿದ. 
“ಅಂಗಡಿ ವ್ಯಾಪಾರ ಇದ್ದೇ ಇರುತ್ತದೆ; ಅದನ್ನು ನಿಮ್ಮ ಮಕ್ಕಳು ನೋಡಿ 
ಕೊಳ್ಳಲಾರಕೀ! ಯಾವ್ಯಾವ ಊರಿನವರು ನಮ್ಮ ಊರಿಗೆ ಬಂದು ಹಣ 
ಸುಲಿಗೆಮಾಡುವಾಗ ನಾವು ಊರಲ್ಲಿದ್ದು ಅಂಥ ಸಂದರ್ಭ ಕಳೆದುಕೊಳ್ಳು 
ವುದರಲ್ಲೇನು ಅರ್ಥ?” ಎಂದು ವಾದಿಸಿದ. ಅವನ ವಾದ ಗೆದ್ದಿತು. ಅದ 
ರಿಂದಾಗಿ ಕರೀಮ, ಕಾಸಿಮ ಸಾಹೇಬರು, ವೆಂಕಟು, ಅವನ ಹಿರಿಯ 
ಹುಡುಗ ಗಂಪು ಸೇರಿದರು; ಒಂದು ಲಟಕು ಮೋಟರನ್ನೇರಿ ಮತ್ತಿಗುಂಡಿಗೆ 
ದರ್ಶನ ಕೊಟ್ಟರು. ಅಲ್ಲಿನ ಗುತ್ತೇದಾರರು ವಾಯಿದೆಗೆ ಸಮನಾಗಿ ಶಿಬಿರ 
ನಿರ್ಮಾಣಮಾಡುವ ಭರವಸೆ ಕೆಟ್ಟು ಕುಳಿತಿದ್ದ ಕಾಲದಲ್ಲೇ ಇವರು ಹೋ 
ದುದು. ಈ ಮೊದಲು ಸುರಿದ ಹಣವೆಲ್ಲ ನಷ್ಟವಾಯಿತಲ್ಲ--ಎಂಬ ಚಿಂತೆ 
ಗುತ್ತಿಗೆಯವರಿಗಾಗಿತ್ತು. 

ಕರೀಮ್‌ ಸಾಹೇಬರು ಆ ದಿನ ಹೋದ ಠೀವಿಯೇ ಠೀನಿ! ಪಕ್ಕಾ 


ಜಾರುವ ದಾರಿಯಲ್ಲಿ ೨೧೭ 


ಜರತಾರಿ ಟೋಪಿ, ವೆಲ್‌ವೆಟಿನ ಕವಚ, ಮಸಲೀನ್‌ ಷರಾಯಿ, ರೇಶಿಮೆ 
ಲುಂಗಿ, ಪಂಜಾಬಿ ಮಾದರಿಯ ಜೂತ ಹಾಕಿ ಹೊರಟಿದ್ದರು. ಅವರ ಪುಷ್ಟ 
ವಾದ ಶರೀರ, ಕೆಂಪಾದ ಮುಖ, ದಪ್ಪ ವಿಸೆಗಳು ಅವರಿಗೆ ಸುಲ್ತಾನರ 
ರೂಪು ಕೊಟ್ಟಿದ್ದುವು. ವೂಸೆಯನ್ನು ತಿಕ್ಕಿ ತೀಡಿ ಅವುಗಳ ತುದಿಯನ್ನು 
ಹುರಿಕಾಯಿಸಿ ಆಚೀಚೆ ಬಿಟ್ಟರೆ ಆ ಮುಖವನ್ನು ಕಂಡು ಹುಲಿಯೇ ಹೆದರ 
ಬೇಕು. ಮತ್ತಿ ಗುಂಡಿಯಲ್ಲಿ ಅವರು ಹೋಗಿ ಇಳಿಯುತ್ತಲೇ ಆ ವಿಗ್ರಹ 
ನೋಡುವುದಕ್ಕೇನೆ ನಾಲ್ಕುಮಂದಿ ಆಳುಗಳು ಬಂದರು. ಮುಖ್ಯ ಕಂಟ್ರಾ 
ಕ್ಚರ್‌ ಹರಪಾಲ ಸಿಂಗರಿಗೆ ಜನ ಹೋಯಿತು. ಅವರೀ ಖುದ್ಧಾಗಿ ಬಂದು 
ಸಾಹೇಬರನ್ನು ಸ್ವಾಗತಿಸಿದರು.ಆಸಕ್ತಿಯಿದ್ದೂ ಇಲ್ಲದಂತೆ ನಟಿಸುತ್ತ, ಸಾಹೇ 
ಬರು ಅಲ್ಲಿನ ಕತೆಯನ್ನು ಕೇಳಿದರು. ಹರಪಾಲ ಸಿಂಗರು ತಮ್ಮ ತಲೆಬೇನೆ 
ಯನ್ನು ಬಿತ್ತರಿಸಿದರು. ತತ್ಕಾಲ ನಿರ್ಮಾಣವಾಗಬೇಕಾಗಿದ್ದ ಇನ್ನೂರು 
ಮನೆಗಳಲ್ಲಿ ಐವತ್ತು ಮಾತ್ರ ಅರ್ಥ ರಚನೆಗೊಂಡಿದ್ದಾವೆ. ಅಲ್ಲಿಂದ ಬಡಗಿ 
ಗಳಿಗೆ, ಕಮ್ಮಾರರಿಗೆ, ಆಳುಗಳಿಗೆ ಎಲ್ಲಕ್ಕೂ ಬರಗಾಲ ಬರತೊಡಗಿತು. ಎಲ್ಲ 
ವನ್ನು ಇನ್ನೆರಡು ತಿಂಗಳಲ್ಲಿ ಮಿಲಿಟರಿಯವರಿಗೊಫ್ಪಿಸಬೇಕಾಗಿತ್ತು. ಸಿಂಗರು 
“ನಿಮ್ಮ ತಾಬೆಯಲ್ಲಿ ಯಾರಿದ್ದಾರೆ? ಒಳ ಗುತ್ತಿಗೆಗಾದರೂ ಸರಿಯೆ, ಆಳು 
ಗಳನ್ನು ಒದಗಿಸುವುದಾದರೂ ಸರಿಯೆ. ತಂದುಕೊಡುವ ಒಬ್ಬ ಆಳಿಗೆ ತಿಂಗ 
ಳಿಗೆ ಐದು ರೂಪಾಯಿಗಳ ಕಮಿಶನ್‌ ಕೊಡಬಹುದು. ಕೆಲಸಕ್ಕೆ ಆಣಿ, 
ಹಂಚು, ಸಿಮೆಂಟು ಒದಗಿಸಿಕೊಡುತ್ತೇವೆ. ಗುಡಿಸಲುಗಳ ಕೆಲಸ ವಹಿಸಿ 
ಕೊಂಡರೂ ಸರಿಯೆ. ಇದಾದ ನಂತರವೂ ಬೇಕೆ ನೂರಾರು ಕೆಲಸಗಳಿವೆ? 
ಎಂಬ ಆಸೆಯನ್ನು ಹುಟ್ಟಿ ಸಿದರು. 

ಔದಾಸೀನ್ಯದಿಂದ ತೊಡಗಿದ ಈ ಸಂಭಾಷಣೆಯು ಆಸಕ್ತಿಪೂರ್ಣ 
ವಾಗಿ ನಡೆಯತೊಡಗಿತು. ಹಣಕಾಸಿನ ಚರ್ಚೆಯಾಯಿತು. ಆಳುಗಳ ಲೆಕ್ಕ 
ವಾಯಿತು. ಬಡಗಿ, ಕಮ್ಮಾರರು, ಓಡಾರಿಗಳ ಲೆಕ್ಕವಾಯಿತು. ಸಾಮಾನ್ಯ 
ಕೂಲಿ ಜನಗಳ ಸಂಖ್ಯೆ ಐನೂರು ಮಂದಿ ಬೇಕೆಂದಾಯಿತು.ಬರಿಯ ಇಷ್ಟನ್ನು 
ಒದಗಿಸಿದರೂ ಕುಳಿತಲ್ಲಿ ತಿಂಗಳಿಗೆ ಎರಡೂವಕೆ ಸಾವಿರ ರೂಪಾಯಿಗಳ 
ಆದಾಯ ದೊರೆಯುತ್ತದೆ-ಎಂದು ಸಾಹೇಬರು ಯೋಚಿಸಿದರು. ಅದಕ್ಕಿಂತ 
ಗುಡಿಸಲಿನ ನಿರ್ಮಾಣವನ್ನೇ ವಹಿಸಿಕೊಂಡಲ್ಲಿ ಇನ್ನೂ ಹೆಚ್ಚಿನ ಲಾಭವಿದೆ 
ಎಂದು ತೋರಿತು, 


ಪಿಎ ಜಾರುವ ದಾರಿಯಲ್ಲಿ 


ಒಂದು ವಾರದೊಳಗಾಗಿ ಕರೀಮ್‌ ಸಾಹೇಬರ ದಂಡು ಮತ್ತಿಗುಂಡಿ 
ಯನ್ನು ಸೇರುವಂತಾಯಿತು. ಅವರ ಭೂಮಿಯಿಂದ ಆಳುಗಳು ಬಂದರು. 
ವೆಂಕಟು “ಈ ವರ್ಷ ಮಾರಿ ಬಲೆ ಬಿಟ್ಟರೂ ಚಿಂತೆಯಿಲ್ಲ. ನಮ್ಮ ಹುಡುಗರಿ 
ಗೊಂದು ಒಳ್ಳೆ ಯ ಕೆಲಸವಾಯಿತು. ಕೈ ತುಂಬ ದುಡ್ಡು ಸಿಗುವುದಕ್ಕೆ ಒಂದು 
ದಾರಿಯಾಯಿತು” ಎಂದು ಅವರನ್ನೆ ಲ್ಲ ಮತ್ತಿ ಗುಂಡಿಗೆ ಹೊರಡಿಸಿದ. ಬರಿ 
ಯ ಚಿಮಣಿ ತಗಡನ್ನು ಬೆಸೆ ಯುನಿ ತಮಾ ರಾದರು; ಖಾಲಿ ಪೆಟ್ಟಿಗೆ 
ಜೋಡಿಸುವವರು ಭಿಗಳಡ ಅವರ ದಂಡನ್ನು ಕಟ್ಟಿಕೊಂಡು ವೆಂಕ 
ಟುವೇ ಮತ್ತಿ ಗುಂಡಿಯಲ್ಲಿ ಬಿಡಾರಹೂಡಿದ, «ಉಳಿದವರಿಗೆ ಅಂಟಿದ ಜ್ವರೆ 
ತಮಗೂ ಅಂಟಬಾರದಿಂದಿಲ್ಲ. ಕಾಳೂರಿಂದ ಹರದಾರಿ ದೂರದಲ್ಲಿ ಇದ್ದವ 
ರಿಗೂ ಅದು ಬರುತ್ತದೆ? ಎಂದು ಬೆದರದೆ ಹಣದ ಗಿರ ಹಿಡಿದವರಂತೆ 
ಮತ್ತಿಗುಂಡಿಯ ಶಿಬಿರವನ್ನು ವಾಯಿದೆಯೊಳಗೆ ಮುಗಿಸಿಕೊಟ್ಟರು. ಅಲ್ಲಿ 
ಕೆಲಸ ಮುಗಿಯಬೇಕಾದುದು ಮುಖ್ಯವೇ ಹೊರತು ಕೆಲಸದ ನಾಜೂಕಲ್ಲ. 
ಆಣಿ, ಗರಗಸಗಳಿಂದ ಮುಕ್ಕಾಲು ಮೂರು ವೀಸ ಮರಗೆಲಸವಾಗುತ್ತದೆ. 
ಸುಣ್ಣ, ದಾಮರುಗಳಿಂದ ಇಟ್ಟಿಗೆ ಗೋಡೆಯ ಕೊರತೆಗಳೆಲ್ಲ ಮುಚ್ಚುತ್ತವೆ, 
ಊರಲ್ಲಿದ್ದು, ಕೆಲಸಮಾಡಿ" ಅದು ಸಮನಾಗಿಲ್ಲ, ಇದು ಸಮನಾಗಿಲ್ಲ' ಎಂದು 
ಬೈಯಿಸಿಕೊಂಡು ಸಂಬಳ ಕೊಳ್ಳುವುದಕ್ಕಿಂತ,ಇದೇ ಲೇಸಲ್ಲವೆ? ಮಾಡಿದ್ದೇ 
ಕೆಲಸ; ಬೇಡಿದ್ದೇ ಸಂಬಳ. ಕೆಲಸಗಾರರು ತಂತಮ್ಮೊಳಗೆ ನಗುವುದೂ 
ಉಂಟು: “ಇದು ಎಂತಹ ಯುದ್ಧ ಮಹಾರಾಯ? ಐನೂರು ರೂಪಾಯಿ 
ಬೇಡದ ಗುಡಿಸಲಿಗೆ ಎರಡು ಸಾವಿರವೇ? ಅದನ್ನು ಕಾಲಿಂದ ಗಟ್ಟಿಯಾಗಿ 
ಒದ್ದರೆ ನಿಲ್ಲಲಾರದು” ಎಂದು. ಆದರೂ ಎರಡು ತಿಂಗಳ ಕಾಲ ದುಡಿದರು, 
ಊರಲ್ಲಿ ಬಲೆಯನ್ನು ಬೀಸಿದವರಿಲ್ಲ; ಬೇಸಾಯವನ್ನು ನೋಡಿದವರಿ ಲ್ಲ; 
ಮನೆಗೆಲಸದ ಚಿಂತೆಯನ್ನು ಮಾಡಿದವರಿಲ್ಲ. ಅಂತಹ ಕೆಲಸಗಾರರ ದಂಡು 
ಸೇರಿ ಕೆಲಸವನ್ನು ಮುಗಿಸಿಕೊಟ್ಟಾಗ, ತಮ್ಮಮರ್ಯಾದೆ ಉಳಿಯಿತೆಂದು 
ಆಸಿಂಗತ್ರಯರಿಗೆ ನಿಜಕ್ಕೂ ಸಂತೋಷವಾಯಿತು. ಕರೀಮ್‌ ಸಾಹೇಬರು 
ಬಡಾ ಸಾಹೇಬರಿನಿಸಿಕೊಂಡರು. 

ಗುಡಿಸಲುಗಳ ನಿರ್ಮಾಣ ಮುಗಿಯುತ್ತಲೇ,-ಆ ವಟಾರದ ಸುತ್ತಲು 
ದೊಡ್ಡದೊಂದು ಮುಳ್ಳುಬೇಲಿಯ ಪ್ರಾಕಾರವನ್ನು ನಿರ್ಮಿಸುವ ಕೆಲಸ 
ತೊಡಗಿತು. ಅಲ್ಲಿ ಬಂದು ಬಿದ್ದ ಮುಳ್ಳುಸರಿಗೆಗಳ ರಾಶಿಗೆ ಲೆಕ್ಕವಿಲ್ಲ. ಆ 


ಜಾರುವ ದಾರಿಯಲ್ಲಿ ೨೧೯ 


ಕೆಲಸ ನೋಡಿ ಖುಶಿಗೊಂಡ ವೆಂಕಟು, ತನ್ನ ಊರಿಗೆ ಬಂದು ತನ್ನ ಹಿತ್ತಿ 
ಲಿಗೂ ಅಂಥ ಬೇಲಿಹಾಕಿಸಿದ. ಮೊನು ಒಣಗಿಸುವ ಕಳಕ್ಕೂ ಒಂದು ಬೇಲಿ 
ಹಾಕಿಸಿದ ನಾಯಿಗಳ ಕಾಟ ತಪ್ಪಿಸುವುದಕ್ಕೆ. ಯುದ್ಧದ ಬೇಲಿ ಅಲ್ಲಿಗೂ 
ಬಂದಂತಾಯಿತು. ಈ ಅವಧಿಯಲ್ಲಿ ವೆಂಕಟುವಿನ ವೇಷ ಬದಲಾಗದಿದ್ದರೂ 
ಅವನ ಮಗ ಗಂಪು ಎರಡೇ ಎರಡು ತಿಂಗಳಲ್ಲಿ ಬೂಟ್ಸು ಹಾಕುವುದಕ್ಕೆ ಕಲಿ 
ತಾಯಿತು. ಹರ್ಬನ್‌ ಸಿಂಗನ ಹಾಗೆ ಖಾಕಿ ಅಂಗಿ, ಚಲ್ಲಣಗಳನ್ನು ತೊಟ್ಟು 
ಯಿತು. ಅವರಂತೆ ತಲೆಗೆ ಪೇಟಾಸುತ್ತುವುದಕ್ಕೆ ತೊಡಗಿಯೂ ಆಯಿತು. 
ಅದರಿಂದ ಕಾರ್ವಿಗಂಪು"ಗಂಪುಸಿಂಗ್‌'ಎನಿಸಿಕೊಂಡ.ಇನ್ನೆರಡು ತಿಂಗಳಲ್ಲಿ 
ಫೇಶನ್‌ ಬದಲಿಸಿದ. ಕುಮಟಿಯಿಂದಲೋ, ಹುಬ್ಬ ಳ್ಳಿ ಯಿಂದಖೋ ಎತ್ತರೆ 
ವಾದ ಉಣ್ಣೆಯ ಟೋಪಿಯೊಂದನ್ನು ತರಿಸಿ, ಬೇಸ ಟ್‌ ರುಮಾಲಿನ 
ಬದಲಾಗಿ ಅದನ್ನು ತೊಡ ತೊಡಗಿದೆ ಕೂಲಿಗಳನ್ನು ಸಂಗ್ರಹಿಸುವ ಕೆಲಸ 
ವೆಂಕಟುವಿಗೆ; ಅವರ ಮೇಲು ತನಿಖಯು ಗಂಪುವಿಸೆ. ಬಸು ಹಣಕಾಸಿನ 
ಹೊಣೆಗಳು ಕರೀಮ್‌ ಸಾಹೇಬರಿಗೆ. 

ಕೆಲಸ ಮುಗಿಯುತ್ತ ಬಂದಂತೆ, ಮನೆಗಳ ಸಂಖ್ಯೆಯನ್ನು ಸಾವಿರ 
ಕ್ಯಾದರೂ ಏರಿಸಲಿ-ಎಂದು ಪ್ರಾರ್ಥಿಸತೊಡೆಗಿದರು. ಇದು ಕೆಲಸಗಾರರ 
ಪ್ರಾರ್ಥನೆ. ಅಷ್ಟಕ್ಕೆ-ಅಲ್ಲಿಗೆ ಇಟಿಲಿಯ ಕೈದಿಗಳನ್ನು ತರುವುದಿಲ್ಲ-ಎಂಬ 
ವಾರ್ತೆಯೂ ಹುಟ್ಟಿತು. ಆ ಶಿಬಿರದ ವಿಚಾರದಲ್ಲಿ ಹರಸಾಲ ಸಿಂಗರಿಗೆ, 
ಅವರ ಗೆಳೆಯರಿಗೆ ಇದ್ದ ಉತ್ಸಾಹ ಕಳೆಯಿತು. ಮೆಲೇರಿಯ ಬೇನೆಗೆ ತಾವು 
ತಕ್ಕ ಆಳಲ್ಲ; ಇಲ್ಲಿಗಿಂತ ಅನುಕೂಲವಾದ ಹವೆಯುಳ್ಳ ಇನ್ನೊಂದು ಪ್ರದೇ 
ಶಕ್ಕೆ ಹೋಗಬಹುದು. ಹರಿಹರ, ಬೆಂಗಳೂರು, ಪುನೆ-ಎಲ್ಲೆ ಲ್ಲಿಯೂ ಮಿಲಿ 
ಟರಿ ಶಿಬಿರಗಳಾಗುತ್ತಿದ್ದಾವೆ- ಎಂದು ಕೈಗೆ ಹಣ ಸಿಗಲಿ, ಸಿಗದಿರಲಿ ಅವರು 
ಕರಾರು ಮುಗಿಸಿ ಹೊರಡುವ ಯೋಚನೆಮಾಡಿದರು. 

“ಯ ಬದ್ಯದಲ್ಲಿ ಹಣವಿದೆ”'ಎಂಬ ತತ್ವ ವನ್ನು ತಿಳಿಯುವುದಕ್ಕೆ ಕಾಳೂರಿನ 
ಜನಕ್ಕೆ ಬಹುಸಮಯ ಹೋಗಲಿಲ್ಲ. ಮೊದಮೊದಲು ಈ ತಿಳುವಳಿಕೆ ರಕ್ತಕ್ಕೆ 
ರ ತುಸು ಮೆಲ್ಲಗಾದರೂ, ಮತ್ತಿಗುಂಡಿ, ಕುಂಬಾರ ಗುಂಡಿಗಳ 
ಗಾಳಿಯು ಬೀಸತೊಡೆಗಿದ ಬಳಿಕ ಅದರ ವೇಗ ಹೆಚ್ಚಿತು. ಕಾಳೂರಿನಂತಹ 
ಊರಿಗೂ ಆಫೀಸರರುಗಳು ಬಂದು ಯುದ್ಧ ಪ್ರಯತ್ನದ ಪ್ರೇರಣೆ ಕೊಡುತ್ತಿ 
ದ್ದಾ ಕಿ. ಅಂಥಪ ಪ್ರಯತ್ನ ಗಳಲ್ಲಿ ಮರದ "ಕಾವ್ರೆ?ಗಳ ಉತ್ಪನ್ನ ಒಂದಾಗಿತ್ತು. 


೨೨೦ ಜಾರುವ ದಾರಿಯಲ್ಲಿ 


ಕೊಡಲಿ ಕಾವು, ಹಾಕೆ ಕಾವು, ಪಿಕ್ಕಾಸಿನ ಕಾವು- ಇಂಥ ತರಹವಾರಿ ಮರದೆ 
ಹಿಡಿಗಳ ನಿರ್ಮಾಣವನ್ನು ರಾಶಿಗಟ್ಟಿಲೆಯಿಂದ ಮಾಡಬೇಕಾಗಿ ಬಂದಿದೆ. 
ಯಾಕೂ ಬೇಡದ ಒಂದು ಮರದ ಕಾವಿಗೆ ಒಂದು ರೂಪಾಯಿಗಿಂತ ಹೆಚ್ಚು 
ಬೆಲೆ ಕೊಡುವಾಗ, (ಹಿಡಿಯೊಂದರ ಎಂಟಾಣೆ ಲಾಭ? ಎಂದು ಅನೇಕರು 
ಗುಣಿಸತೊಡಗಿದರು. ಲಾಭವೇನೋಸರಿಯೆ. ಬೇಕಾಗುವ ಹಿಡಿಗಳ ಸಂಖ್ಯೆ 
ಮಾತ್ರ-ದಶ ಸಾವಿರ, ಶತಸಾವಿರಗಳಲ್ಲಿ. ಹೀಗಾಗಿ ಅನೇಕರು ಬರಿದೆ ಬಾಯಿ 
ಚಪ್ರರಿಸಿಕೊಂಡರು. ಪತ್ರಿಕೆಗಳಲ್ಲಿ ಅಂತಹ ಜಾಹೀರಾತನ್ನು ಓದಿದ ನಮ್ಮ 
ಕರೀಮ್‌ ಸಾಹೇಬರು, ಅದನ್ನು ನೋಡಿದ ಮರುದಿನವೇ ನಿರ್ಧಾರಕ್ಕೆ 
ಬಂದರು-ಟಂಡರ್‌ ಕೊಟ್ಟಿರು. ಅವಸರ ಅವಸರದಿಂದ ರತ್ನಾಗಿರಿಗೆ ಹೋಗಿ, 
ಅಲ್ಲಿ ಕೆಲಸ `ನಿಂತು ಮಲಗಿದ್ದೊಂದು ಮರದ ಗಿರಣಿಯನ್ನು ಕೊಂಡು 
ಸಾಗಿಸಿ ತಂದರು. ಅದನ್ನು ಮಚ್ಚೆಯಿಂದಿಳಿಸಿದ ತಿಂಗಳಲ್ಲೇ, ಕಾಳೂರಿ 
ನಲ್ಲಿ ಕರೀಮ್‌ ಸಾಹೇಬರ ಮರದ ಗಿರಣಿಯೂ ಸ್ಥಾಪನೆಯಾಯಿತು. ಮತ್ತಿ 
ಗುಂಡಿಯ ಸಲುವಾಗಿ ಅವರು ಸೇರಿಸಿಕೊಂಡಿದ್ದ ಅರ್ಧ ಪಾಲು ಬಡಗಿಯರ 
ಜತೆಗೆ, ಜಾತಿ ಬಡಗಿಯರನ್ನು ಸೇರಿಸಿಕೊಂಡರು. ಹೊಸ ಕೆಲಸದ ಗುತ್ತಿಗೆ 
ಯನ್ನು ಪಡೆದು ಬಂದರು. ಒಂದೇ ಸವನೆ ನಿರ್ಮಾಣವನ್ನು ತೊಡಗಿಯೇ 
ಬಿಟ್ಟರು. "ಕಂಟ್ರಾ ಕ್ಟೇನೋ ಯಾರಿಗೂ ಸಿಗುತ್ತದೆ. ಆದರೆ ಮಾದರಿ ತಯಾ 
ರಿಸಬೇಕು. ಆಫೀಸರುಗಳು ಬಂದು ಒಪ್ಪಬೇಕು; ಉತ್ಪನ್ನ ತೊಡಗಬೇಕು. 
ಮಾದರಿಗೆ ಸಮನಾಗಿಲ್ಲದವನ್ನು ಕಿತ್ತೆಸೆಯಬಹುದು' ಎಂಬ ವ್ಯವಹಾರದ 
ಕಟ್ಟುನಿಟ್ಟುಗಳನ್ನು ಕಂಡು, ಅನೇಕರು ಆ ಕೆಲಸಕ್ಕೆ ಹಿಂಜರಿದರು. ಆದಕೆ 
ಕರೀಮ್‌ ಸಾಹೇಬರು-ಚಪ್ಪರ ಹಾಕಿಸಿ, ಎಂಜಿನ್‌ ನಟ್ಟು, ಗರಗಸ ಹೂಡಿ, 
ಮರಗಳನ್ನು ಬೇಕಾದ ಅಳತೆಗೆ ಕರಕರ ಸಿಗಿಯತೊಡಗಿದಾಗ “ಕಾವು ಹಿಡಿ 
ಗಳ ಕೆಲಸ ಇಷ್ಟು ಸುಲಭವೆ? ಅಳತೆಯಲ್ಲಿ ಮರ ಸಿಗಿದು ಕೊಟ್ಟರೆ ಬಡಗಿ 
ಯರು ಬಾಚಿಯಿಂದ ಕೆತ್ತಿ, ಉರುಟುಮಾಡಿ ಎಸೆಯುತ್ತಾರೆ. ಎರಡು ದಿನ 
ಕೈ ಪಳೆಗಿದಕೆ ಆ ಮೇಲೆ ಕಾವನ್ನು ಮಾಡುವ ಕೆಲಸ ಹಪ್ಪಳ ಹಣಿದಷ್ಟು 
ಸುಲಭ "ಎಂದು ಜನ ಆಡಿಕೊಳ್ಳತೊಡಗಿದರು. ಸಾಹೇಬರು ಮಜೂರಿಯ 
ಗೊಡವೆಗೆ ಹೋಗಲಿಲ್ಲ. ತಾನು ತಿನ್ನುವಾಗ ಕೆಲಸಗಾರರೂ ತಿನ್ನಲಿ-ಎಂದು 
ಅರ್ಧ ಲಾಭ ಉಳಿಸಿಕೊಂಡು ಒಳ ಗುತ್ತಿಗೆಗೆ ಕೊಟ್ಟರು, ಕೆಲಸಗಾರರು 
ಕಾಲವನ್ನು ಮಕಿತ್ತು ದುಡಿದು, ದಿನಕ್ಕೆ ಆರೇಳು ರೂಪಾಯಿಗಳ ಗಳಿಮೆ 


ಜಾರುವ ದಾರಿಯಲ್ಲಿ ೨೨೧ 


ಮಾಡುವುದನ್ನು ಕಂಡೊಡನೆಯೆ ಸಾಹೇಬರಿಗೆ “ದಿನಕೂಲಿಯೇ ಇದಕ್ಕಿಂತ 
ವಾಸಿ” ಎಂದು ತೋರಿತು. ಅದಕ್ಕೊಂದು ಉಪಾಯ ತೆಗೆದರು. ತಮ್ಮಜನ 
ಗಳ ಮುಂದೆ ಹೋಗಿ “ಧಾರವಾಡದಲ್ಲಿ ಯಾರೋ ದೆರಿದ್ರದವರು ಕಾವು 
ಒಂದರ ಹದಿನೆರಡು ಆಣೆಗೆ ವಹಿಸಿಕೊಂಡಿದ್ದಾರಂತೆ. ನಮ್ಮ ದರ ಹೆಚ್ಚಾ 
ಯಿತೆಂದು ಹೆದರಿಸಿದ್ದಾರೆ.ನಿಮಗೇನೆ ನಾನು ಹತ್ತಾಣೆಯನ್ನು ಕೊಟ್ಟರೆ ಹೇಗೆ 
ನಡೆದೀತು? ಮರದ ಖರ್ಚಿದೆ. ಆ ಮೇಲೆ ಮಾಡಿದ್ದರಲ್ಲಿ ಎಷ್ಟು ರಿಜೆಕ್ಟ್‌ 
ಮಾಡುತ್ತಾರೋ ದೇವರಿಗೇ ಗೊತ್ತು”. ಎಂದು ತಮ್ಮ ದುಃಖ ಹೇಳಿಕೊಂಡು 
ಮೆಲ್ಲಗೆ ಗುತ್ತಿಗೆಯ ದರವನ್ನು ಇಳಿಸಿದರು. ಕಾವುಗಳನ್ನು ಪರಿಶೀಲಿಸಲು 
ಬರುವ ದೇವತೆಗಳಿಗೂ ಲಂಚ ಕೊಡಬೇಕಾಯಿತು. ಇಲ್ಲದಿದ್ದರೆ ರಿಜೆಕ್ಟ್‌ 
ಆಗುವ ಸಂಭವ ಹೆಚ್ಚು. ಎಷ್ಟಿದ್ದರೂ, ಯಾವ ದೇವತೆಗಳಿಗೆ ಪಾಲು ಸಲ್ಲಿ 
ಸಿದರೂ, ಮರದ WL, a ನಾಲ್ಕಾಣೆ ಲಾಭ ದೊರೆಯಿತು. 

ಮರದ ಗಿರಣಿಗೆ ಬೇಕಾದ ಮರಗಳನ್ನು ಒದಗಿಸುವುದಕ್ಕೆ ವೆಂಕಟು, 
ಗಂಪು ಮೊದಲಾದವರು RE ಎಲ್ಲೆಲ್ಲಿಂದಲೋ, ಹೇಗೆ 
ಹೇಗೆಯೋ ಮರ ಸಂಪಾದಿಸಿದರು. ಆದಮ್‌ ಸಾಹೇಬರು ಕುಂಬಾರ ಗುಂಡಿ 
ಯಲ್ಲಿ ಮರ ಕಡಿದು ಹಣ ಸಂಪಾದಿಸುತ್ತಾರೆ, ಎನ್ನುವುದಕ್ಕಿಂತ ಕಾಳೂರಿ 
ನಲ್ಲಿ ಕುಳಿತು ಕರೀಮ್‌ ಸಾಹೇಬರು ರೂಪಾಯಿಗೆ ಹತ್ತಾಣೆ ಮುನಾಫೆ ತೆಗೆ 
ಯುತ್ತಾರೆ ಎಂದರಿ-_ ಊರವರಿಗೆ ಅಸೂಯೆ ಹುಟ್ಟದಿದ್ದೀತೆ? ಸರಿ, ಪ್ರತಿ 
ಯೊಬ್ಬರ ಮನಸ್ಸೂ ಕಾಡಿನ ಕಡೆಗೆ ಹರಿಯಿತು-ಮರ ಕೊಳ್ಳು ವುದು, ಕಳು 
ಹಿಸುವುದು, ಕತ್ತಲಲ್ಲಿ ಸಾಗಿಸುವುದು, ಊರಿನಲ್ಲೇ ಸಜ ರೂಪಾಂತರ 
ಗೊಳಿಸುವುದು-ಇವೇ ಮೊದಲಾದ ವನ ಯುದ್ದ ಪ್ರ ಪ್ರ ಯತ್ನ ಗಳು ನಡೆದುವು. 
ಈ ಕೆಲಸಗಳಲ್ಲಿ ಗಂಪುವೂ ಸ್ವಂತ ಸಾಹಸಕ್ಕೆ ಕ ಸ 

ಊರಲ್ಲಿದ್ದವರು ಹೀಗೆ "ಮಣಗಟ್ಟರೆ "ದುಡ್ಡು ಸಂಪಾದಿಸುತ್ತಾರಲ್ಲ 
ಎಂಬ ಭಾವನೆ ಚಲಪತಿಯ ತಲೆಗೂ ಜೋರು "ಛೀ, ಇಡೀ ದಿವಸ 
ಕೋರ್ಟಿನಲ್ಲಿ ಬೊಗಳಿ, ಮನೆಯಲ್ಲಿ ಕಕ್ಷಿಗಾರದಿಂದ ತಲೆನೋವು ಬರಿಸಿ 
ಕೊಂಡು ಒದ್ದಾಡುವುದಕ್ಕಿಂತ ಇದೇ ವಾಸಿ? ಎಂದುಕೊಂಡ, ಅವನ ತಮ್ಮ 
ವಿದ್ಯೆ ಮುಗಿಸಿ ಊರಿಗೆ ಬಂದವನಿಗೆ ಕುಮಟಿಯಲ್ಲಿ ಹೆರಿಗೆ ಆಸ್ಪತ್ರೆ, 
ವಾರ್ಡು, ಎಂದು ಬೋಧಿಸಿದಾತನು “ಔಷಧಕ್ಕೆ ಬರಗಾಲ ಬಂದಿರುವ ಈ 
ವೇಳೆಯಲ್ಲಿ ಅದೆಲ್ಲ ಏತಕ್ಕೆ?” ಎಂದು ಹೇಳಿದ. ಶ್ರೀಪತಿ ರಾಯರ ಮನೆ ಹಿಸೆ 


೨೨೨ ಜಾರುವ ದಾರಿಯಲ್ಲಿ 


ಯಾಗಿತ್ತು. ತಂದೆ ಮಕ್ಕಳು ಒಂದಾಗಿ, ತಮ್ಮ ಹಿಸೆ ಕೊಂಡು ಕುಳಿತಾಗಿತ್ತು. 
ತಂದೆಗೆ ನಕೀಲನಾದ ಮಗನ ಮೇಲೆ ತುಂಬ ಅಭಿಮಾನ. ಅವನ ಉಪದೇ 
ಶಕ್ಕ ಮರುಳಾದರು. ಉಳಿದ ಭೂಮಿಯನ್ನು ಅಡವಿನ ಸಾಲಕ್ಕೆ ಗುರಿಪಡಿಸಿ 
ಮಗರಾಯ ಕುಮಟಿಯಲ್ಲಿ ತೆರೆದ ಮರದ ಕಾರ್ಪಾನೆಗೆ ಹಣ ಸುರಿದರು. 
ಚಲಪತಿಯೂ ಕುಮಟಿಯಿಂದ ಪ್ರುನೆಯ ತನಕ ಓಡಾಡಿದ. ನಾಳಿನ ಭರವಸೆ 
ಯಿಂದ ಅವನೂ ಕಾವುಗಳೆ ಗುತ್ತಿಗೆಯನ್ನು ವಹಿಸಿಕೊಂಡು ಮರದ ಉದ್ಯ 
ಮಕ್ಕೆ ತೊಡಗಿದನು. ಕೆಲಸ ತೊಡಗಿತು. ಕಾಡುಗಳಲ್ಲಿ ಮರ ಕಡಿಸಿದರು. 
ಕೆಲಸದ ಆಳುಗಳ ಮೇಲೆ ಮುಂಗಡವಾಗಿ ಹಣ ಸುರಿದರು. ಅನೇಕರು 
ಅದನ್ನು ತಿಂದು ಹೋದರು. ಕಾವುಗಳೇನೊ ಧಾರಾಳವಾಗಿ ರಾಶಿಬಿದ್ದುವು. 
ಅಷ್ಟಕ್ಕೆ "ಅವುಗಳು ಇನ್ನು ಬೇಕಿಲ್ಲ? ಎಂಬ ವಾರ್ತೆ ಬಂದಿತು. ಆಧಿಕಾರಿ 
ಗಳು ಹಾಗೆ ಹೇಳಿದರೆ, ತಮ್ಮ ಅಂದಾಜಿಲ್ಲದ ಗುತ್ತಿಗೆಯ ಬಗ್ಗೆ ತಾವೇ 
ತೊಡಕಿಗೀಡಾದೇವೆಂದು ತಿಳಿದು ತಲೆ ತುರಿಸಿಕೊಂಡರು. ಕಾವುಗಳ ಪರಿ 
ಶೀಲನೆಗೆ ಚಲಪತಿಯ ಕಾರ್ಪಾನೆಗೆ ಯಾರೂ ಬರಲೇ ಇಲ್ಲ. ಒತ್ತಾಯ 
ದಿಂದ ಅವನು ಕರೆದುಕೊಂಡು ಬಂದಾಗ-*ನಾವು ಹೇಳಿದ ಮರ ಇದಲ್ಲ. 
ಮಾದರಿಗೂ ಇದಕ್ಕೂ ಹೊಂದಿಕೆಯಿಲ್ಲ. ಇವನ್ನೆಲ್ಲ ೯೯: ಮಾಡು 
ತ್ತೇವೆ” ಎಂದರು. ಚಲಪತಿಯು ದುಡ್ಡಿನ ಆಸೆಯಿಂದ-ಹತ್ತು ಸಾನಿರ ಕೇಳಿ 
ದಲ್ಲಿ ಐವತ್ತು ಸಾವಿರಗಳನ್ನು ಮಾಡಿದ್ದ. ಅದರಲ್ಲಿ ಅರ್ಧದಷ್ಟನ್ನು ಮಾರಿ 
ಹಣ ಗಳಿಸುವುದು ಕಷ್ಟವಾಯಿತು. ದುರ್ದೈವದಿಂದ ಅವನ ಈ ಪ್ರಥಮ 
ಪ್ರಯತ್ನವು ಮೂರನೆಯ ಮಹಾಯುದ್ದವನ್ನು ಇದಿರುಕಾಯಚಬೇಕಾಯಿತು, 

ಇಂಥ ವಿಚಾರದಲ್ಲಿ ಗೆದ್ದು ಬದುಕಿದವರು ಕರೀಮ” ಸಾಹೇಬರು. 
ಯಾರ್ಯಾರ ಕೈಯನ್ನು ಬೆಚ್ಚಗೆ ಮಾಡಬೇಕೆಂದು ಕಲಿತುಕೊಂಡಿದ್ದರು. ಇನ್ನಿ 
ಲ್ಲಿಂದಲೋ ಕಡಿಮೆ ಬೆಲೆಯಲ್ಲಿ ತಯಾರಾದ ಕಾವುಗಳು ಬರುತ್ತಿವೆ ಎಂಬ 
ಸೂಚನೆ ಅವರಿಗೆ ತಿಳಿಯುತ್ತಲೆ ಆ ಉದ್ಯಮವನ್ನು ನಿಲ್ಲಿಸಿದರು. ತಮ್ಮಲ್ಲಿ 
ದಾಸ್ತಾನು ಬಿದ್ದ ನಾಟಗಳನ್ನು ಉಳಿಸಿದರು, ನೆಟ್ಟಗೆ, ಮರದ ವ್ಯಾಪಾರವನ್ನೇ 
ತೊಡಗಿದರು. ನಾಟ್ಕ ಮರ, ಮೋಪುಗಳ ವ್ಯಾಪಾರ ಬಹುವಾಗಿ ಬೆಳೆಯಿತು. 
ಬೆಂಕಿಪೆಟ್ಟಿಗೆ ಮಾಡುವವರಿಗೂ ಮರ ಬೇಕು; ಸ್ಲೈವುಡ್ಡಿ ನವರಿಗೂ ಮರ 
ಬೇಕು; ಪೆಟ್ಟಿಗೆಗಳಿಗೂ ಮರಬೇಕು- ಎಂಬುದನ್ನು ಅರಿತುಕೊಂಡು, ಗಿರಾ 
ಕಿಯ ಪ್ರಪಂಚವನ್ನು ಗೊತ್ತು ಹಚ್ಚಿ ಸಿದರು. ಜವುಳಿ ವ್ಯಾಪಾರ, ಸೀಗೆಕಾಯಿ 


ಜಾರುವ ದಾರಿಯೆಲ್ಲಿ ೨೨೬ 


ಹುರಿಹಗ್ಗಗಳ ವ್ಯಾಪಾರಕ್ಕಿಂತ, ಹೆಚ್ಚಿನ ಗಮನವನ್ನು ಮರದ ವ್ಯಾಪಾರಕ್ಕೆ 
ಕೊಟ್ಟಿರು. ಹಳ್ಳಿಯ ಯಾವನಾದರೂ ಒಬ್ಬ ಕೈತನಿಂದ ಅರ್ಧ ಎಕ್ರೆ, ಎಕ್ರೆ 
ಕಾಡುಗಳನ್ನು ಖರೀದಿ ಮಾಡಿದರು. ನೆಪಕ್ಕೆ ಅಸ್ಟಿದ್ದರೆ ಸಾಕು. ಅಷ್ಟರಿಂದ 
ಒಂದು ವರ್ಷದ ತನಕವೂ ಲಾರಿಗಳಲ್ಲಿ, ಗಾಡಿಗಳಲ್ಲಿ ಮರ ತುಂಬಿಸಿ, ಸಾಗಿ 
ಸುವ ಅನುಕೂಲತೆ ಬರುತ್ತದೆ. ಅದರಿಂದಲೇ ಅಷ್ಟೊಂದು ಮರಗಳು ಬರು 
ತ್ತವೆ ಎಂದಲ್ಲ; ಆ ಜನೊನಿನ ಹತ್ತಿರದ ಕಾಡಿನ ಮರಗಳೆಲ್ಲವೂ ಕತ್ತಲಲ್ಲಿ 
ಅವರದೇ ಆಗುತ್ತವೆ. ಆಚೀಚಿನ ಗ್ರಾಮ ದೇವತೆಗಳಿಗೆ ಸಮನಾಗಿ ನಡೆದು 
ಕೊಂಡಲ್ಲಿ ಎಷ್ಟೂ ಮರಗಳನ್ನು ಕದ್ದು ಸಾಗಿಸಬಹುದು. ಅವರ ಪಾಲಿಗೆ 
ವನದೇವತೆಯೂ ಒಲಿದಳು. 

ಹೀಗೆ ಸ್ವಂತ ವ್ಯವಹಾರ ಬೆಳೆಯಿಸಿದ ಒಂದು ವರ್ಷದಲ್ಲಿ ಮರದ 
ಗಿರಣಿ ಬೆಳೆಯಿತು. ಬಂದರಿನ ಬಳಿಯ ಖಾರಿಯಲ್ಲಿ ಲೆಕ್ಕವಿಲ್ಲದಷ್ಟು ಮರದ 
ದಿಂಡುಗಳು ಬಂದುವು; ಕೆಸರಿನಲ್ಲಿ ರಾಶಿಬಿದ್ದುವು. 

ತಮ್ಮೂರಿನ ಕರೀಮ್‌ ಸಾಹೇಬರು, ಅವರ ತಮ್ಮ ಆದಮ್‌ ಸಾಹೇ 
ಬರು, ಭಟ್ಕಳದ ಮೊರ ಸಾಹೇಬರು ಗೆರಸೆಯಿಂದ ದುಡ್ಡು ಗೋಚುತ್ತಿರು 
ವಾಗ ವಾಸಪ್ರಯ ನವರಾಗಲೀ, ಅವರ ಮಕ್ಕ ಳಾಗಲೀ ನಿದ್ದೆ ಮಾಡುತ್ತಿರು 
ತ್ತಾರಿಯೆ? ವನ ತಮ್ಮ ಅಂಗಡಿಯನ್ನು ಬೆಳೆಸಿದರು. ಚಿಮಣಿ ಎಣ್ಣೆ, 
ಸಕ್ಕರೆ, ಅರಿವೆ, ಕಬ್ಬಿಣ "ಇವೆಲ್ಲಕ್ಕೂ ಹತೋಟಿ ಬಂದುದರಿಂದ ಒಳಿತೇ 
ಆಗಿತ್ತು. ಈ ಪ್ರತಿಯೊಂದಕ್ಕೂ ಕೈ ತುರುಕಿ, ಪರ್ಮಿಟ್‌ ಪಡೆದು, ಮಾರುವ 
ಉದ್ಯಮ ತೊಡಗಿದರು. ವ್ಯಾಪಾರದಲ್ಲೇ ಹುಟ್ಟಿ ಬೆಳೆದವರು. ಕುಟುಂಬದ 
ಹಿರಿಯ ಕಿರಿಯರಿಲ್ಲ ಒಂದೊಂದು ಬಗೆಯ ವ್ಯಾಪಾರಿ ಚಮತ್ಕಾರದಲ್ಲಿ 
ನುರಿತು ಪಾರಂಗತರಾಗಿಯೂ ಇದ್ದರು. ಅವರ ಅಂಗಡಿ ಒಂದಕ್ಕೆ ಮೂರಾ 
ಯಿತು. ಬಳಗದ ಆರಿಂಟು ಜನರಿಗೆ ಉದ್ಯೋಗವಾಯಿತು. ಒಳಗೆ ಕಾಣುವು 
ದಕ್ಕೆ ಸಾಮಾನು ಹೆಚ್ಚಿಗೆ ಇರುತ್ತಿರಲಿಲ್ಲ. ನೆಟ್ಟಗೆ ಬಂದು "ಅರಿವೆಯಿದೆಯೇ, 
ಕಬ್ಬಿಣ ಇದೆಯೇ, ಸಿಮೆಂಟು ಇದೆಯೇ ಎಂದು ಕೇಳಿದರೆ (ಸ್ಟೋಕ್‌ ನಿಲ್‌' 
ಎಂಬ ಬೋರ್ಡನ್ನು ತೋರಿಸುತ್ತಾರೆ. ಆ ಮೇಲೆ “ಈ ಯುದ್ಧ ಬಂದು, ಈ 
ಕಂಟ್ರೋಲ್‌ ಬಂದು ನಮ್ಮಂತಹವರ ಬಾಯಿಗೆ ಮಣ್ಣಾಯಿತು” ಎಂದು 
ಅಳುತ್ತಾರೆ. ಬಂದ ಗಿರಾಕಿ ಅಂಗಲಾಚಿ, ಉದ್ದ ಮೋರಿಮಾಡಿ,ಹೇಳಿದಷ್ಟು 
ಬೆಲೆ ಕೊಡುವವನಾದರೆ, ಯಾರಿಗೂ ತಿಳಿಯದಂತೆ «ಅಲ್ಲೆಲ್ಲೋ ಇದೆ, 


೨೨೪ ಜಾರುವ ದಾರಿಯಲ್ಲಿ 


ನಿಮ್ಮನ್ನು ಬಿಡಲಿಕ್ಕೆ ಆಗುತ್ತದೆಯೇ? ದರ ಮಾತ್ರ ಯದ್ವಾ ತದ್ವ ಎನ್ನುತ್ತಾರೆ. 
ನಾವು ಕಂಟ್ರೋಲ್‌ ಬೆಲೆಗೇನೆ ಮಾರಬೇಕು. ಕೊಡುವವರು ಯಾರೂ ಇಲ್ಲ. 
ನಾಲ್ಕುದಿನ ತಡೆದು ಬನ್ನಿ” ಎಂದು ಅನುಗ್ರಹ ತೋರಿಸಿ, ಲಿಕಕೆ ಬರಿಯದೆ 
ಮ್ಹಾಲು ಒದಗಿಸುತ್ತಾರೆ. ಹಾಗೆ ಬರೆಯುವ ಲೆಕ್ಕವೆಲ್ಲ, ಮ್ಹಾಲು ಬರುವ 
ಮೊದಲೇನೆ ಬರೆದು ಬಿಲ್‌ ಆಗಿ “ಸ್ಟೋಕ್‌ ನಿಲ್‌”ಆಗಿ ಹೋಗಿರುವಾಗ 
ಅವೆರಾದರೂ ಏನು ಮಾಡಬಲ್ಲರು? ಇಂಥ ಐಂದ್ರಜಾಲಿಕರು ಒಂದೆರಡು 
ವರ್ಷಗಳಲ್ಲಿ ಖಲೀಫರಾಗತೊಡಗಿದರು. 

ಹೀಗೆಲ್ಲ ನಡೆಯುತ್ತಿರುವ ದಿನಗಳಲ್ಲಿ ಹರಸಾಲಸಿಂಗರು, ಹರ್ಬನ್‌ 
ಸಿಂಗರುಮತ್ತಿ ಗುಂಡಿಯನ್ನು ಬಿಟ್ಟು ಎಲ್ಲೆಲ್ಲಿಗೋ ಹೋದವರು ಇನ್ನೊಮ್ಮೆ 
ಕಾಳೂರಿಗೆ ಬಂದರು. ನೆಟ್ಟಗೆ ಕರೀಮ್‌ ಸಾಹೇಬರ ದರ್ಶನಕ್ಕೆ ಹೋದರು. 
ಅವರನ್ನು ಕಾಣುವುದಕ್ಕೆಂದು ಸಾಹೇಬರ ಮುರದ ಗಿರಣಿಗೆ ಹೋದಾಗ ಪರ 
ಮಾನಂದವಾಯಿತು. ಅದಕ್ಕೆ ಕಾರಣವಿಷ್ಟೆ. ಬರಿಯ ಒಂದೆರಡು ವರ್ಷಗಳ 
ಮೊದಲು ಅವರು ಬಿಟ್ಟುಹೋದ ಮತ್ತಿ ಗುಂಡಿ ಇನ್ನೊಮ್ಮೆ ಸಜೀವವಾಗುವ 
ಕಾಲಬಂದಿದೆ, ಅಲ್ಲಿ ಮೊದಲಿಗಿಂತ ಇಮ್ಮಡಿ ಕೆಲಸವಾಗಬೇಕಾಗಿದೆಯಂತೆ. 
“ನಿಮ್ಮಂಥ ಹಳೆಯ ಸ್ನೇಹಿತರನ್ನು ನಂಬಿ, ನಾವೇನೆ ಗುತ್ತಿಗೆ ಪಡೆದು ಬಂದಿ 
ದ್ದೇವೆ. ಹಾಳು ಜ್ವರದ ಊರು. ಆದರೂ ನೀವೆಲ್ಲ ಇರುವಾಗ ಹೆದರಿಕೆ ಇಲ್ಲ” 
ಎಂದು ವಿಶ್ವಾಸವನ್ನು ತೋರಿಸಿದಾಗ ಸಾಹೇಬರಿಗಾದರೂ ಎಷ್ಟು ಆನಂದ 
ವಾಗಬೇಡ? ಇಟಿಲಿ ಕೈದಿಗಳ ಶಿಬಿರವಾಗಬೇಕಾಗಿದ್ದ ಮತ್ತಿ ಗುಂಡಿ ಈಗ 
ಜಂಗ್ಲಿಯುದ್ಧದ ಶಿಕ್ಷಣ ಕೇಂದ್ರವಾಗಿ ಆಗುತ್ತದಂತೆ. ಬಲವಾದ ಮಿಲಿಟರಿ 
ಶಿಬಿರವಾಗುತ್ತದೆ. ಯುದ್ಧ ಮುಗಿಯುವ ತನಕ ವಿವಿಧ ಪಡೆಗಳು ಬಂದು 
ಅಲ್ಲಿ ಅರಣ್ಯದಲ್ಲಿ ಕಾದಾಡುವ ಬಗೆಯನ್ನು ಕಲಿಯಲಿದ್ದಾರೆ. ಇಲ್ಲಿ ತರ 
ಬೇತಾದವರನ್ನು ನೇರಾಗಿ ಬರ್ಮಾ ಯುದ್ಧಕ್ಕೆ ಸಾಗುಹಾಕಲು ಅನುಕೂಲ 
ವಾದೀತೆಂದು ಯೋಚಿಸಿದ್ದಾರೆ. ಅದಕ್ಕೆ ಮತ್ತಿ ಗುಂಡಿಯಂತಹ ಯೋಗ್ಯ 
ಸ್ಥಳ ಇನ್ನೊಂದಿಲ್ಲ. 

ಮತ್ತಿ ಗುಂಡಿ ತಿರುಗಿ ಜೀವತಾಳಿತು. ಮೊದಲಿನ ಶಿಬಿರಕ್ಕಿಂತ ಹತ್ತು 
ಮಡಿ ವಿಶಾಲಿಸಿತು. ಎಲ್ಲಿ ನೋಡಿದರಲ್ಲಿ ಸೈನಿಕರ ಮನೆಗಳ ಏರ್ಪಾಟು 
ನಡೆಯ ತೊಡಗಿತು. ಆಸ್ಪತ್ರೆ, ಕೂಲಿ ವಸತಿ, ನೌಕರರ ವಸತಿ, ಸೈನಿಕರ 


ವವ? 
ಬೆರಕ್‌ಗಳು ಒಂದೊಂದಾಗಿ ಹುಟ್ಟಬೇಕಾಯಿತು. ವಸತಿಗಳ ಸುತ್ತಮುತ್ತ 


ಜಾರುವ ದಾರಿಯಲ್ಲಿ ೨೨೫. 


ಆರೋಗ್ಯ ಶುಚಿತ್ವಗಳ ಏರ್ಪಾಟುಗಳು ನಡೆಯ ಬೇಕು. ಮೆಲೇರಿಯ ಬೇನೆ 
ಯನ್ನು ನಿರೋಧಿಸುವ ವ್ಯವಸ್ಥೆಯೂ ಆಗಬೇಕಿತ್ತು. ಹರಪಾಲ ಸಿಂಗರು 
ಇಂಥ ದೊಡ್ಡ ಕಂಟ್ರಾಕ್ಟಿನ ಹೊಣೆಯನ್ನು ಹೊತ್ತು ಬಂದಿದ್ದರು. 
ಕರೀಮ್‌ ಸಾಹೇಬರಿಗೆ ಈಗ ದೊರೆಯುತ್ತಿರುವುದು ಒಳಗುತ್ತಿಗೆ 
ಮಾತ್ರ; ಅದರಿಂದ ಅವರಿಗೆ ಬೇಸರವಿಲ್ಲ. ಹಣವನ್ನು ಎಲ್ಲಿ ಗಳಿಸಬೇಕು; 
ಎಲ್ಲಿ ಉಳಿಸಬೇಕು-ಎಂಬ ವಿಚಾರವನ್ನೆಲ್ಲ ಅವರು ಅರಿತುಕೊಂಡಿದ್ದಾರೆ. 
ಆದರೆ ಈ ಬಾರಿಯ ಯೋಜನೆಯಲ್ಲಿ ಮೊದಲಿನಂತೆ ಐನೂರು ಕೂಲಿಗಳ 
ಆಟ ನಡೆಯಲಾರದು. ಅದರ ಮೂರು ನಾಲ್ಕು ಪಾಲಿನಷ್ಟು ಜನರು ದುಡಿಯ 
ಬೇಕಾಗುತ್ತದೆ. ಇಂತಿಷ್ಟೇ ದಿನಗಳಲ್ಲಿ ಆ ಕೆಲಸ ಮುಗಿದೀತು ಎನ್ನುವ 
ನಿಶ್ಚಯವೂ ಇಲ್ಲ. ಕೆಲಸದ ಅವಧಿ ಎಷ್ಟೂ ಮುಂದಕ್ಕೆ ಹೋದೀತು. 
ಬಂದ ಇಬ್ಬರು ಸಿಂಗರುಗಳು ಕೆಲಸದ ವಿಸ್ತಾರವನ್ನೂ, ಲಾಭದ 
ನಿಸ್ತಾರವನ್ನೂ ಹೇಳುತಿದ್ದಾಗ ಸಾಹೇಬರು ತದೇಕಚಿತ್ತರಾಗಿ ಕೇಳುತಿದ್ದರು; 
ನಡು ನಡುವೆ ಪ್ರಶ್ನಿಸುತ್ತಲೂ ಇದ್ದರು. ಆದರೆ ಲಾಭ ಇನ್ನೊಬ್ಬರಿಗೆ ಹಂಚಿ 
ಹೋಗುವುದು ಅವರಿಗೆ ಇಷ್ಟವಲ್ಲವಾದರೂ - ಭಾರಿಯ ಕೆಲಸ, ಹೊಣೆ 
ಹೆಚ್ಚು-.ಎಂಬುದರಿಂದ ಉದಾರ ಮನಸ್ಸುಮಾಡಿ, ವಾಸಪ್ರಯ್ಯ ಸಾಹುಕಾ 
ರರ ಬಳಿಗೆ ಹೋಗಿ “ಹೀಗೊಂದು ಪ್ರಸ್ತಾಪ ಬಂದಿದೆ; ವಹಿಸಿಕೊಳ್ಳೋಣ 
ಎಂದು ತೋರುತ್ತದೆ” ಎಂದರು. ಮೊದಲು ಅವರು ಉತ್ಸಾಹ ತೋರಲಿಲ್ಲ. 
ಕರೀಮ್‌ ಸಾಹೇಬರು ಒಬ್ಬರೇನೆ ಅಷ್ಟು ಮಾಡುವ ಧೈರ್ಯ ತಾಳಿದ್ದಾ 
ರೆಂದು ಕಂಡ ಮೇಲೆ ಇಂಥ ಸಂದರ್ಭವನ್ನು ಬಿಡಬಾರದೆಂದು ಅವರ ಜತೆಗೆ 
ಸೇರುವ ನಿಶ್ಚಯ ಮಾಡಿದರು. ಉಭಯತರೂ ಸೇರಿ ಮರದ ಗಿರಣಿಯನ್ನು 
ವಿಸ್ತರಿಸುವ ಹಂಚಿಕೆ ಮಾಡಿದರು, ಮತ್ತಿ ಗುಂಡಿಗೆ ಹೋಗಿ, ಅಲ್ಲಿ ಕುಳಿತು 
ಎಲ್ಲವನ್ನೂ ನಿರ್ಮಿಸುವುದರ ಬದಲು, ತಮ್ಮೂರಲ್ಲಿಯೇ ಕುಳಿತು, ಕಿಟಿಕಿ, 
ಬಾಗಿಲು, ಪಕ್ಕಾಸು, ರೀಪುಗಳಂತಹ ಉಪಕರಣಗಳನ್ನು, ಅಳತೆಗೆ ಸಮ 
ನಾಗಿ ಸಜ್ಜುಗೊಳಿಸುವ ಕೆಲಸವನ್ನು ದೊಡ್ಡ ಪ್ರಮಾಣದಲ್ಲಿಯೆ ಮಾಡುವ 
ಹಂಚಿಕೆ ಹೂಡಿದರು. ಮೆಲೇರಿಯ ಹಾವಳಿ ಇಲ್ಲದೆ ಕಾಳೂರಲ್ಲಿಯೇ ಬಹು 
ಮಟ್ಟಿನ ಕೆಲಸ ಸಾಗತೊಡಗಿತು. ಅದರ ಮೇಲು ತನಿಖಿಯೂ ಸುಲಭವಾ. 
ಯಿತು; ಊರಿನ ನೂರಾರು ಜನಕ್ಕೂ ಕೆಲಸ ದೊರೆಯಿತು. ವೆಂಕಟು, ಗಂಪು 
ಮೇಸ್ತ್ರಿಗಳಾಗಿ ಆಳುಗಳ ಮೇಲೆ ಅಧಿಕಾರ ನಡೆಯಿಸತೊಡಗಿದರು. 


೨.೨೬ ಜಾರುವ ದಾರಿಯಲ್ಲಿ 


ಕೆಲವು ಸಮಯದೊಳಗಾಗಿ ಗಂಪು ಅಲ್ಲಿಂದ ತಪ್ಪಿದ. ವ್ಯವಹಾರದ 
ಖೂಬಿ'ಯನ್ನು ಕಲಿತ. ತಾನೇ ಸ್ವಂತವಾಗಿ ಗುತ್ತಿಗೆ ವಹಿಸಿಕೊಂಡು ಕೆಲಸ 
ಮಾಡತೊಡಗಿದ. 

ಸುಮಾರು ಎರಡು ವರ್ಷಗಳ ಕಾಲ ಕಾಳೂರಿನಿಂದ ಮತ್ತಿ ಗುಂಡಿಯ 
ತನಕ ಓಡಾಡುತ್ತಿದ್ದ ಮೋಟರು, ಲಾರಿ, ಜನಗಳ ಸಂಖ್ಯೆಯು ಅಸ್ಟಿಷ್ಟಲ್ಲ. 
ಇದರಿಂದಾಗಿ ಆಳುಗಳ ಕೊರತೆ ಎಲ್ಲೆಲ್ಲಿಯೂ ಹೆಚ್ಚಿತು. ಊರಿನ ಬೇಸಾಯ 
ಗಾರರು ಸಹಾಯಕರಿಲ್ಲದೆ ಎಲ್ಲ ಕೆಲಸಗಳನ್ನೂ ತಾವೇ ಮಾಡಿ ದಣಿಯ 
ಬೇಕಳಿಗಿಯೂ ಬಂದಿತು. ಗುತ್ತಿಗೆದಾರ ಗಂಪು ಮಾತ್ರ ಜನಗಳ ಮುಖಂಡ 
ನಾಗಿ ಮೆರೆಯುತ್ತಿದ್ದಾನೆ. ಮತ್ತಿ ಗುಂಡಿಯಲ್ಲಿ ಕೆಲಸಕ್ಕೆ ಜನ ಕಡಿಮೆಯಾಗಿ 
ಕಂಡರೆ, ಕಾಡಿನದಾರಿಯಿಂದಲೇ, ಕುಂಬಾರ ಗುಂಡಿಗೆ ಕದ್ದು ಪಯಣ ಬೆಳೆ 
ಯಿಸಿ, ತಮ್ಮೂರಿನ ಆಳುಗಳ ಗುರುತು ಹಿಡಿದು, ಅವರ ಕೈ ಮೇಲೆ ನೋಟು 
ತುರುಕಿಸಿ, ರಾತ್ರೆ ಬೆಳಗಾಗುವುದರೊಳಗೆ ಅವರನ್ನು ಕರಿದುಕೊಂಡು ತರು 
ತ್ತಾನೆ. ಮೊರ ಸಾಹೇಬರು ಧಾವಿಸಿ, ಸೀಗೆಹಳ್ಳಿ ಯಿಂದ ಕುಂಬಾರ ಗುಂಡಿಗೆ 
ಬಂದರು. ಅವರು, ತಂದ ತಂದ ಜನರು ಮಾಯವಾಗುತ್ತಿದ್ದಾರೆ. “ಯಾರು 
ಓಡಿ ಹೋದದ್ದು? ಸೇರಿಗಾರ ಸಿದ್ಧನೆ? ಅವನೆಲ್ಲಿದ್ದರೂ ಅವನ ಚರ್ಮಸುಲಿ 
ಯುತ್ತೇನೆ. ತಾನು ಓಡಿ ಹೋಗುವುದಲ್ಲದೆ ಜನಗಳನ್ನೂ ಕದ್ದು ಸಾಗಿಸಿ 
ದ್ಹಾನೊ?” ಎಂದು ಕಾಳೂರಿಗೆ ಹೋಗಿ ತನಿಖಿಮಾಡಿದರೆ, ಅವನ ಹೆಂಡತಿ 
ಹೇಳುತ್ತಾಳೆ; “ಅವರು ಕುಂಬಾರ ಗುಂಡಿಯಲ್ಲಿಯೆ ಇರಬೇಕಲ್ಲ. ಇಲ್ಲಿಗೆ 
ಅವರು ಬಾರದೆ ಮೂರು ತಿಂಗಳಾದುವು. ಖರ್ಚಿಗೆ ಒಂದು ಪಾವಾಣೆ 
ಯನ್ನು ಕೊಟ್ಟಿಲ್ಲ, ಕಳುಹಿಸಲಿಲ್ಲ. ಏನು ಮಾಡಿದಿರಿ ಅವರನ್ನು?” ಎಂದು 
ಸೇಕಿಗಾರನ ಹೆಂಡತಿ ಮಹಾಂಕಾಳಿ ಮೊರೆ ಸಾಹೇಬರನ್ನು ಪ್ರತಿಯಾಗಿ 
ಬೆದರಿಸುತ್ತಿಡ್ಡಾಳೆ. 

ಕ್ರಮೇಣ, ತಮ್ಮ ಆಳುಗಳಲ್ಲಿ ಹಲವರು ಮತ್ತಿ ಗುಂಡಿಯಲ್ಲಿ ದುಡಿ 
ಯುತ್ತಿದ್ದಾಕಿಂದು ಆದಮ್‌ ಸಾಹೇಬರಿಗೂ ವೂರ ಸಾಹೇಬರಿಗೂ ತಿಳಿದು 
ಬರುತ್ತಲೆ ಅವರು ತಲೆ ಅಲ್ಲಾಡಿಸಿದರು. “ಅದಕ್ಕೆಲ್ಲ ಜಗಳ ಪ್ರಯೋಜನ 
ವಿಲ್ಲ. ನಮ್ಮ ಜನಗಳನ್ನು ಅವರು ಜಾರಿಸಿದರೆ, ಅವರ ಜನಗಳನ್ನು ನಾವು 
ಜಾರಿಸಿದರಾಯಿತು” ಎಂದು ಮಾವನಿಗೆ ಅಳಿಯ ಹೇಳಿದರು. ಈ ಕೆಲಸಕ್ಕೆ 
ಸಮರ್ಥರಾದ ನಾಗ, ನಂಜಔರು ಇದ್ದೇ ಇದ್ದಾರೆ. ಆ ಕೆಲಸಕ್ಕಾಗಿ ಅವರು 


ಜಾರುವ ದಾರಿಯಲ್ಲಿ ೨೨೭ 


ಮತ್ತಿ ಗುಂಡಿಗೂ ಹೋಗಬೇಕಾಗಿರಲಿಲ್ಲ. ನೂರು ಮಂದಿಗಿಂತ ಹೆಚ್ಚು ಜನ 
ಕರೀಮರ ಗಿರಣಿಯಲ್ಲಿ ಕೆಲಸಮಾಡುತ್ತಿದ್ದಾರೆ. ನೂರಾರು ಜನ ಆ ಸವೂ, 
ಪದ ಕಾಡುಗಳಲ್ಲಿ ದುಡಿಯುತ್ತಿದ್ದಾರೆ; ಮರಗಳು ಹಾಳಾಗದಂತೆ ರಿಂಬೆ 
ಕೊಂಬೆಗಳನ್ನು ಸುಟ್ಟು ಇದ್ದಲು ಮಾಡುತ್ತಾರೆ. ಮತ್ತಿ ಗುಂಡಿಗೆ ನಾಲ್ಕೆಂಟು 
ಮೈಲು ಸುತ್ತಣ ಪ್ರದೇಶದಲ್ಲಿ ಈ ವರೆಗೆ ಮಾಡದಂತಹ ಹೊಸ ಕೆಲಸವಾದ 
ಇಟ್ಟಿಗೆ ಬೇಯಿಸುವ ಕೆಲಸದಲ್ಲಿಯೂ ನಿರತರಾಗಿದ್ದಾರೆ. ಅವರಿಲ್ಲ ಗೋವೆ 
ಯವರಲ್ಲ, ಲೋಂಡಾದವರಲ್ಲ; ತಮ್ಮ ಊರು ಮನೆಯವರು. ಉಪಾಯ 
ಗಿ ಮಾತನಾಡಿಸಿ, ಮುಂಗಡದ ಬೆಲ್ಲವನ್ನು ಮುಂಗೈಗೆ ಸವರಿ ಬಿಟ್ಟರೆ 
ಅಲ್ಲಿಂದ ತಪ್ಪಿ ಇಲ್ಲಿಗೆ ಒರುತ್ತಾರಿ- ಹೀಗೆಂದು ಯೋಚಿಸಿದರು. 
ಸೋದರರ ಈ ಪರಸ್ಪರ, ಸ್ಪರ್ಧೆಯಿಂದ ದುಡಿಯುವ ಶ್ರಮಜೀವಿ 
ಗಳಿಗೆ ತುಂಬ ಅನುಕೂಲವಾಯಿತು. ಊರು ಮನೆಯವರು ಹೊಲದಲ್ಲಿ, 
ಹಿತ್ತಿಲಲ್ಲೊ ದುಡಿಯುವುದಕ್ಕೆ ಕರೆದರೆ “ಅಯ್ಯಾ ಯಾರಿಗೆ ಪುರುಸೊತ್ತಿದೆ 
ಎಂದು ಬೇಡವೆ?” ಎಂದು ಹಾರಿಸಿಬಿಡುತ್ತಾರೆ. ಸ್ನೇಹ, ಹಂಗು ತೋರಿಸಿ 
ಒತ್ತಾಯಿಸಿದರೆ “ಆಯಿತಪ್ಪ; ನಾಳೆ ಬರುತ್ತೇನೆ; ನನ್ನ ಭಾವನನ್ನೂ ಕರಿದು 
ಕೊಂಡು. ಈಗ ನನಗೊಂದು ಐದು ರೂಪಾಯಿ ಕೊಡಿ”ಎನ್ನುತ್ತಾರೆ. ಅಂತಹ 
ಐದು ರೂಪಾಯಿಗಳ ನ್ನ್ನ ಅವರಿಷ್ಟು ಅರಗಿಸಿಕೊಂಡಿದ್ದಾರೊ!ಹಣ ಕೊಂಡು 
ಹೋದರೆ ಮುಂದಿನ ವರ್ಷದ ತನಕ ಆಸಾಮಿಯೇ ಕಾಣೆ, ಒಮ್ಮೆ-ದುರ್ದ್ಯೈವ 
ದಿಂದ ಒಂದು ಆದಿತ್ಯವಾರವೊ, ಒಂದು ಬೆಳಗಿನ ನಸುಕಿಗೊ ಅವನ ಮನೆಗೆ 
ಹೋಗಿ ಸತ್ಯಾಗ್ರಹ ಹೊಡಿದ್ದಾದರಿ ಅವನು ಹೊರಕ್ಕೆ ಬಂಧು ನಕ್ಕು ಹೇಳು 
ತ್ತಾನೆ “ಹೌದಯ್ಯ, ನೀವು ಬರುವುದಕ್ಕೆ ಹೇಳುತ್ತೀರಿ, ನಿಜ; ನಾನು ಬರಬೇ 
ಕಾದದ್ದು ನ್ಯಾಯ; ಆದರೆ ಬೆಳಗಿಂದ ಸಂಜೆಯ ತನಕ ಜೀವಹಿಂಡಿ ಕೆಲಸ 
ಮಾಡಿದರೆ ಎಂಟು ಪಾವಲಿ ಕೊಡುವುದಕ್ಕೆ ನೀವು ಗುತುಡುಂಸುತ್ತೀರಿ. 
ಮತ್ತಿ ಗುಂಡಿಯವರು ಇಲ್ಲಿಗೆ ಬಂದು «ಐದೈದು ರೂಪಾಯಿ ಕೊಡುತ್ತೇನೆ 
ದಿನಕ್ಕೆ? ಎಂದು ದಮ್ಮಯ್ಯ ಹಾಕುತ್ತಾರೆ. ಊರು ಮನೆಯಲ್ಲಿಯೆ ಕರೀಮ್‌ 
ಸಾಹೇಬರಲ್ಲಿ ದುಡಿದರೆ ಮೂರರಿಂದ ನಾಲ್ಕು ರೂಪಾಯಿಗಳ ತನಕ ತೆಗೆಯ 
ಬಹುದು. ಅದನ್ನು ಬಿಟ್ಟು, ನಿಮ್ಮಲ್ಲಿಗೆ ಬರಬೇಕು ಅನ್ನುತ್ತೀರಾ?” ಎಂದು 
ಹಂಗಿಸುತ್ತಾನೆ. | 
ಹೋದವನು ದಿಗಿಲಾಗಿ "ಆಗಲಿ “ಹಾರಾಯ, ನಾಲ್ಲು ಐದು 


೨೨೮ ಜಾರುವ ದಾರಿಯಲ್ಲಿ 


ರೂಪಾಯಿ ಕೊಡುವ ತ್ರಾಣ ನನಗಿಲ್ಲ. ಕರೀಮ್‌ ಸಾಹೇಬರಿಗೆ ಮಿಲಿಟರಿ 
ಗುತ್ತಿಗೆಯಿದೆ. ಊರಿನ ಕಾಡುಗಳೆಲ್ಲ ಅವರದ್ದೇ, ನಾಲ್ಕೂ ಕೊಟ್ಟಾರು; 
ಹತ್ತೂ ಕೊಟ್ಟಾರು. ನನಗೆ ಸಿಗುವ ಇಪ್ಪತ್ತು "ದಾನಿಗೆ ಹುಟ್ಟು ವಳಿಯಲ್ಲಿ 
ನಿನಗೆ ಎರಡು ರೂಪಂಯಿಯನ್ನು ನಾನು ER ಹೆಚ್ಚಿ. ಆಗಲಿ, 
ಬಾರದಿದ್ದರೂ ಚಿಂತೆಯಿಲ್ಲ. ನಾನು ಕೊಟ್ಟ ಐದು ರೊನಾಯಿಗಳೆನ್ನಾದರೂ 
ಹಿಂದಕ್ಕೆ ಕೊಡು” ಎಂದು,ಅಂಗಲಾಚಬೇಕು. 

"ಫೋ, ಅದೊಂದು ಬಾಕಿ ಇದೆಯಲ್ಲವೆ, ಕೊಡುತ್ತೇನಪ್ಪ. ಅದಕ್ಕೆ- 
-ಕೋಳಿ ಕೂಗುವ ಮುಂಚೆ ಬಂದು ವಸೂಲಿಗೆ ನಿಂತದ್ದೇ? ನೀವು ಬರುತ್ತೀರಿ 
ಎಂದು ನನಗೇನು ಸ್ವಪ್ನವೇ? ಹಾಗೆ ಸ ಪ್ನವಾಗಿದ್ದ ರಾತ್ರೆ ತಲೆದಿಂಬಿನ 
ಕೆಳಗೆ ಐದು ರೂಪಾಯಿ ನೋಟನ್ನು ಸು ಮಲಗಿ ಬಿಡುತಿದ್ದೆ » 
ಎಂದು ಉಪನ್ಯಾಸ ಮಾಡುತ್ತಾನೆ. "ಅತ್ಮ ಗೌರವವಿದ್ದ ವ್ಯಕ್ತಿ, ಇದ್ದ ಗೌರವ 
ವನ್ನಾದರೂ ಉಳಿಸಿಕೊಳ್ಳಬೇಕು ನ ಯೋಚಿಸಿ, ಆಕ್ಟ ಣಕ್ಕೆ” ಅಲ್ಲಿಂದ 
ತೊಲಗಿಹೋಗುತ್ತಾನೆ. “ನನ್ನ ಗ್ರಹಚಾರ. ಅವನನ್ನು ದೂರಿ ಫಲವೇನು?” 
ಎಂದು ತನ್ನ ವಿಧಿಯನ್ನು ದೂರಿತೊಳ್ಳು ತ್ತಾನೆ. ಊರಲ್ಲಿ ಹಣದ ಚೆಲ್ಲಾಟ 
ಕೊಡಗಿಗೆ ಸಾಕಿದರೆ ಮನುಷ್ಯನಿಗೆ ಮನುಷ್ಯನ ಗುರುತು ಮರಿಯತೊಡಗಿದೆ. 
ಆಪತ್ತಿನಲ್ಲಿ ಮಾಡಿದ ಸಹಾಯಗಳೆಲ್ಲ ಮರವೆಯಾಗುತ್ತವೆ. ಪಕೋಪಕಾರ 
ವೆಂಬುದು ಒಳ್ಳೆಯ ಶೀಲವೆನಿಸುವ ಬದಲು ಹೆಡ್ಡುತನ, «ಭೋಳೆ'ತನ ಆಗಿ 
ಬಿಡುತ್ತದೆ. 

ಆಳುಗಳಿಗೆ ಇಷ್ಟು ಬರಗಾಲ ಬಂದರೂ, ಕಸುಬುದಾರರಿಗೆ ಕೊರತೆ 
ಯಿದ್ದರೂ, ಮನೆ ಕಟ್ಟಿಸುವ ಅದೃಷ್ಟವಂತರು ಕಟ್ಟಿಸುತ್ತಾರೆ; ಆಸ್ತಿ ಕೊಳ್ಳು 
ವವರು ಕೊಳ್ಳುತ್ತಿದ್ದಾರೆ; ಚಿನ್ನಾಭರಣ ಮಾಡಿಸುವವರು ಮಾಡಿಸುತ್ತಾರೆ, 
ಇದರಿಂದಾಗ್ಕಿಹಳೆಯ ಕಾಳೂರು ಹೊಸತಾಗುತ್ತ ಬಂದಿದೆ. ಹಿಂದೆ ಆ ಸೇಟಿ 
ಯಲ್ಲಿ ಕತ್ತಲಾದರೆ-ಒಂಬತ್ತುಗಂಟಿ ರಾತ್ರಿಯ ತನಕ ಕುರುಡು ಚಿಮಣಿ ದೀಪ 
ವನ್ನು ಉರಿಸಿಕೊಂಡು ಕುಳಿತವರಿಲ್ಲ. ಮೊನ್ನೆ ಮೊನ್ನೆಯ ತನಕ ವಾಸಪ್ಪ 
ಸಾಹುಕಾರರ ಅಂಗಡಿಯಲ್ಲಿ ಉರಿಯುತ್ತಿದ್ದದು.. ಹೊನ್ನೆ ಎಣ್ಣೆಯ ನೀಲಾಂ 
ಜನ, ಚಿಮಣಿ ಎಣ್ಣೆಗೆ ಅಭಾವವಾಗಿ ಬಡಜನರು ಅದನ್ನು ದೊರಕಿಸಿಕೊಳ್ಳ 

ಲಾರದೆ, ಹಣತೆಯ ದೀಪ ಉರಿಸಬೇಕಾಗಿ ಬಂದ ಕಾಲದಲ್ಲಿ, ಕಾಳೂರಿನ 
ಪೇಟಿಯುದ್ದಕ್ಕೂ, ಪ್ರ ಪತಿ ಅಂಗಡಿಯಲ್ಲೂ ಬೀಡಿ, ಬೀಡಾ ಅಂಗಡಿಗಳಲ್ಲೂ 


ಜಾರುವ ದಾರಿಯಲ್ಲಿ ೨೨೯ 


ಪೆಟ್ರೊಮೆಕ್ಸ್‌ ದೀವಿಗೆಗಳು ತುಂಬಿರುತ್ತವೆ. ದುಡಿಯ ಬಲ್ಲವರಿಗೆ, ಹಣ 
ಮಾಡುತ ದಾರಿ ತಿಳಿದವರಿಗೆ, ಈ ಇಂಥ ದುಷ್ಕಾಲದಲ್ಲೂ ಪೆಟ್ರೊಮೆಕ್ಸ್‌ 
ಉರಿಸುವುದಕ್ಕೆ ಸಾಧ್ಯವಿದೆ. ಮೊನ್ನೆ ಮೊನ್ನೆಯ ತನಕ ಹಣದ ಮುಗ್ಗಟ್ಟಿಂದ 
ಹಳ್ಳಿಯ ಬೇಸಾಯಗಾರರು ತುಂಬ ಕಂಗಾಲಾಗಿದ್ದರು. ಈಗ ಮುಗ್ಗಟ್ಟಿನ 
ಮಾತಿಲ್ಲ. ಹಣದ ಉಬ್ಬರ ತೊಡಗಿದೆ. ಒಬ್ಬ ಕೂಲಿಯವನು ರೂಪಾಯಿ 
ನೋಟನ್ನು ಕಸದಷ್ಟು ಸಲೀಸಿನಿಂದ ಎಸೆಯುತ್ತಿದ್ದಾನೆ. ಕಾಳೂರಿನ 
ನಾಲ್ಕಾರು ಕತ್ತಲೆ ಮನೆಗಳು, ಚಾ ದುಕಾನುಗಳು, ಈಗ ಭರ್ಜರಿಯಾದಂಥ 
«ಕಥೆ, ರೆಸ್ಟೋರೆಂಟ್‌, ವಿಲಾಸ, ಭವನ'ಗಳಾಗಿವೆ. ವೆಂಕಟು ಅಲ್ಲಿಗೆ ಬಂದರೆ 
«ಎರಡು ರೂಪಾಯಿ ತಿಂಡಿ ತಿಂದರೂ ಹೊಟ್ಟೆ ತುಂಬುವುದಿಲ್ಲ? ಎಂದು, ನಕ್ಕು 
ನೋಟನ್ನೆಸೆದು ಹೋಗುತ್ತಾನೆ. ಅವನ ಮಗನೋ! :ಗಂಪು ಸಿಂಗ್‌? ಆಗಿ 
ದ್ದಾನೆ. ಅನೇಕ ತರುಣರ ಮುಂದಾಳಾಗಿದ್ದಾನೆ; ಒಬ್ಬ ತುಂಡರಸನೇ ಆಗಿ 
ದ್ದಾನೆ. ನಾಲ್ಕು ಜನ ಮಿತ್ರರಿಲ್ಲದೆಯೆ ಅವನು ಹೊಟೇಲಿಗೇನೆ ಬರುವುದಿಲ್ಲ. 
«ದರ್ಬಾರ್‌ ಕಫೆ'ಯ ee ನಾರಾಯಣ ಕಮ್ಮಿಯವರು "ಹೌದೋ 
ಕಾಳ ಗಂಪುಸಿಂಗರು ಬಂದರು; ಹ ಥಟ್ಟನೆ ಟ್ರೀಬಲ್‌ ಉಜ್ಜಿ ಬಿಡು” ಎಂದು 
ಅವನಿಗೆ ಕೇಳಿಸುವಂತೆಯೇ ಚು ಹುಮ್ಮಸ ಹುಟ್ಟಿ ಸುತ್ತಾ ರೆ. 
ಆತ ಅಂಗಡಿಯನ್ನು ಹೊಕ್ಕರೆ ಒಂದು ಬಾರಿಗೆ ಗು ರೂಪಾಯಿ 
ಗಳಾದರೂ ವೆಚ ಕ್ಕೆ ಬೇಕು, ಒಂದು ಕಾಲದಲ್ಲಿ ಆತ್ಮ ಕತ್ತನ್ನು ಅಡ್ಡೆ ಹಾಕಿ 
“ಕಮ್ನಿಯವರೇ, ಒಂದು ಬೀಡಿಯನ್ನು ಕೊಡಿ? ಎಂದು ಕೇಳಿದ ದಿನವಿತ್ತು. 
ಈಗ ಆತ «ಗೋಲ್ಡ್‌ ಫ್ಲೇಕ್‌, ಪ್ಲೇಯರ್ಸ್‌ ಶ್ರೀ?ಗಳಿಗಿಂತ ಕಡಿಮೆ ತೆರನ 
ಸಿಗರೇಟ್‌ ಎಳೆಯುವುದೆಂಬುದೇ ಇಲ್ಲ. ಒಂದು ಕಡೆಯಲ್ಲಿದ್ದ ಕುರ್ಚಿ 
ಯನ್ನು ಸದ್ದುಮಾಡಿ ಇನ್ನೊಂದು ಕಡೆಗೆ ಎಳೆದುಕೊಂಡು, ಕಾಲಿನ ಮೇಲೆ 
ಕಾಲು ಹಾಕಿ, “ಕಮ್ಮಿಯರೇೆ, ಪರ್ಮಿಟ್‌ ಸಿಕ್ಕಿತು. ಒಂದು ಛಾರಿ, ಒಂಡು 
ಇರು ಆರ್ಡರ್‌ ಮಾಡಿದ್ದೇನೆ. ಬೇಗ ಬಂದೀತು. ಮತ್ತಿಗುಂಡಿ, ಮತ್ತೊಂ 
ದು ಗುಂಡಿಯೆಂದು ಈ ಸೈಕಲ್‌, ಬಸ್ಸುಗಳನ್ನು ಹತ್ತಿ ನನ್ನ ಜೀವವೇ ಪುಡಿ 
ಯಾಯಿತು” ಎಂದು ಬಡಾಯಿ ಕೊಚ್ಚಿ ಕೊಂಡಾಗ ಕಾಳೂರಿನ ಬಹುಮಂದಿ 
ಅವನ ಮಾತನ್ನು ನಂಬಲಿಲ್ಲ. ಹೊಟೇಲಿನ ಕಮ್ಮಿಯು, “ಏನು ಸಿಂಗರೀ, 
ನಿಮ್ಮ ಕಾರು ಇನ್ನೂ ಬಂದಿಲ್ಲ” ಎಂದು ಆಗಾಗ ನಕಲಿ ಮಾಡಿದ್ದು ಟು, 
ಆದರೆ ಒಂದು ನ ಹುಬ್ಬಳ್ಳಿ ಯಿಂದ ಆತ ಹಸುರು ಬಣ್ಣದ ದೆವ್ವ ದಂಥ 


೨೭೦ ಜಾರುವ ದಾರಿಯಲ್ಲಿ 


ಮೋಟರನ್ನು ಹತ್ತಿ, ಬಂದಿಳಿದಾಗ “ ನಿಜಕ್ಕೂ ತಕ್ಕೊ ೦ಡೆಯ! ಎಷ್ಟು ಕೊಟಿ 
ಚ! ಡೊಸತೇ? ಹಳತೇ?” ಎಂದು PRN 

“ಹೊಸತು ಈಗೆಲ್ಲಿ ಸಿಗುತ್ತದೆ? ಸಿಕ್ಕಿದರೆ ಬಿಟ್ಟಿ ನೆಯೆ? ಇದು ಫಸ್ಟ್‌ 
ಕ್ಲಾಸ್‌ ಸೆಕೆಂಡ್‌ ಹೇಂಡ್‌ ಶವರ್‌ಲೇಟ್‌ ಗಾಡಿ. ಮುಂಬಯಿಯ ಲ್ಲಿ ಇದಕ್ಕೆ 
ಇಪ್ಪತ್ತು ಸಾವಿರ ಹೇಳುತ್ತಾರೆ. ನಾನು ಹದಿನೈದಕ್ಕೆ ತೆಗೆದು ತೊಂಡೆ 
ಎಂದಾಗ ಕಮ್ಮಿಯರು ಏನೇನೂ ನಂಬಲಿಲ್ಲ. ಅಂತರಂಗದಲ್ಲಿ “ಯಾರದ್ದೊ ¢ 
ಬಾಡಿಗೆಯ ಬಂಡಿ. ಇವನ ಬಡಾಯಿಗೊಂದು ತಲೆಬುಡ 'ಬೇಡವೆ? ಇಂಥ 
ವರದ್ದೇ ಒಂದು ಕಾಲ, ಬಾಡಿಗೆಯನ್ನಾದರೂ ಕೊಡುವ ಒಂದು ತ್ರಾಣ ಅವ 
ನಿಗುಂಟಲ್ಲ-ಅದನ್ನು ಹೇಳಿ. ನಾವು ಇಲ್ಲಿ ರವೆ ಇದ್ದರೆ ಸಕ್ಕರೆ ಇಲ್ಲ, ಸಕ್ಕರೆ 
ಇದ್ದರೆ ರವೆಯಿಲ್ಲ ಎಂದು ಒದ್ದಾಡುತ್ತಿದ್ದೇವೆ. ನಮಗ್ಯಾಕೆ ಬೇಕು?” ಎಂದು 
ಉದ್ಗರಿಸಿದರು. ಆದರೆ ಕೆಲವು ದಿವಸಗಳಲ್ಲಿ ಆ ಮೋಟರ್‌ ವಾಹನ ಗಂಪು 
ವಿನದ್ದೆಂದು ಅವರಿಗೂ ಖಚಿತವಾಯಿತು. ಅದರ ಬೆನ್ನಿಗೊಂದು ಲಾರಿಯೂ 
ಬಂದಿತು. ಬೆಲೆ ಇಪ್ಪತ್ತು ಸಾವಿರ. ಅವೆರಡೂ ಈಗ ಓಡಾಡುತ್ತಿವೆ. ಒಂದು 
ಮೈಲಿಗೆ ಎರಡು ರೂಪಾಯಿ, ಮೂರು ರೂಪಾಯಿಗಳಂತೆ ದುಡಿದರೆ, ಮ 
ತ್ಲೊಂದು ನಾಲ್ಕು,ಐದರಂತೆ ದುಡಿಯುತ್ತಿದೆ.ಒಂದೇ ಒಂದು ದಿನ ಅವು ಬಿಡು 
ವಾಗಿ ಕುಳಿತುದೆಂಬುದಿಲ್ಲ. ದರ್ಬಾರು ಕಫೆಯ ನಾರಾಯಣ ಕಮ್ನಿಯವರು 
ಈ ಅವಧಿಯಲ್ಲಿ ಮಾಡಿದಂಥ ಮಹಾ ಸಾಹಸವೆಂದರಿ-ಐವತ್ತು ರೂಪಾಯಿ 
ಕೊಟ್ಟು ಒಂದು ಪೆಟ್ರೊ ಮೆಕ್ಸ್‌ ದೀಪ ಕೊಂಡದ್ದು; ಯದ್ವಾ ತದ್ವಾ ಬೆಲೆ 
ಯನ್ನು. ಕೊಟ್ಟು ಮು ಟಿಯಿಂದ ನಾಲ್ಕು ಮಾರ್ಬರ್‌ಮೇಜುಗಳನ್ನು 
ಸಂಸರು 5 ಮಸ್ತಿ ರಡು ನಿಲುಗನ್ನ ಡಿಗಳನ್ನು ತಂದದ್ದು. ಕಫೆಯಲ್ಲಿ ಅವನ್ನು 
ತಂದು ಪ್ರದರ್ಶಿಸಿದಾಗ ಅವನ್ನು ಮೆಚ್ಚಿದ ಜನಗಳೂ ಇಲ್ಲ. ಗಂಪು ಸಿಂಗ 
ನೊಬ್ಬ ನ್‌ ಆ ನಿಲುಗನ್ನ ಡಿಯ ತ ಸಃ ತನ್ನ ಕಿರಿಮೊಸೆಗಳನ್ನು ತಿರು 
ವುತ್ತ ದನ್ನು ನೀವು ಡರು ಉಂಟಲ್ಲ ಕಮ್ನಿ ಯಕ, ಬಹಳ ಫಸ್ಟಾ ಯಿತು” 
ಎಂದು ಪ ಪ್ರಶಂಸಿಸಿದವನು. 

ಗಂಪುವಿನ ಕೈಯಲ್ಲಿ ಅಷ್ಟೆಲ್ಲ ದುಡ್ಡು ಓಡಾಡುತ್ತಿರುವುದು ಹೇಗೆಂದು 
ಜನ ಸಾಮಾನ್ಯರಿಗೆ ವಿಸ್ಮಯ, ಬಲೆ ಬೀಸಿ ಜೀವನ ಸಾಗಿಸುತ್ತಿದ್ದ ಸಾಮಾನ್ಯ 
ಬೆಸ್ತರ ಹುಡುಗನೊಬ್ಬ,ಇಂದು ಬರಿಯ ನಾಲ್ಕೈದು ವರ್ಷಗಳ ಅವಧಿಯಲ್ಲಿ 
ಮೋಟರು ಗಾಡಿಯಲ್ಲಿ ಓಡಾಡುವುದೆ ಯಾರಿಗೂ ಆಶ್ಚರ್ಯವನ್ನು ಹುಟ್ಟಿಸ 


ಜಾರುವ ದಾರಿಯಲ್ಲಿ ೨೩೧ 


ಬೇಕು. ಯುದ್ಧಕಾಲವು ಚೆಲ್ಲಿದ ದುಡ್ಡಿನ ಮಳೆಯಿಂದ ಹೀಗೆ ಅಲ್ಪಾವಧಿ 
ಯಲ್ಲಿ ಚಿಗುರಿ, ಬೆಳೆದು, ದೊಡ್ಡದಾದ ವ್ಯಕ್ತಿಗಳೆಸ್ಟೋ ಮಂದಿ ಇದ್ದಾರೆ. 
ಗಂಪುವಿನ ವರ್ಚಸ್ಸು ಸಹ ಆಚೀಚಿನ ಜನಗಳ ಮೇಲೆ, ಆಸುಪಾಸಿನ ನಗ 
ರಗಳಲ್ಲಿ ಎಷ್ಟೊಂದು ಬೆಳೆದಿದೆ ಎಂಬುದನ್ನು ಕಾಳೂರಿನವರು-ಅರಿತಿದ್ದಾ 
ರಿಯೋ ಇಲ್ಲವೋ. ಇದೆಲ್ಲ ಅವರವರ ಅದೃಷ್ಟ. ಊರ ಶಾಲೆಯಲ್ಲಿ ಮೂರು 
ತರಗತಿ ಇಂಗ್ಲಿಷನ್ನು ಓದಿಕೊಂಡು ಅನಂತರ ಬಿಟ್ಟು, ಕುಲದ ಕಸುಬೇ 
ತನಗೆ ಒಗ್ಗದೆಂದು ಬೇಸರಗೊಂಡಿದ್ದ ಆತಗೆ, ಅವನ ಸ್ವಭಾವಕ್ಕೆ ಸಮನಾದ 
ಓಡಾಟದ, ಸಾಹಸದ ಈಜೀವನ ಒಗ್ಗಿತು. ಅವನು ಕಲಿತ ಚೂರುಪಾರು 
ಇಂಗ್ಲಿಷೂ ಅವನಿಗೆ ಸಹಾಯವಾಯಿತು. 

“ಏನು ಗಂಪು ಸಿಂಗರೇ, ನಮ್ಮ ಕಾಳೂರಿಗೂ ಮತ್ತಿಗುಂಡಿಗೂ ಒಳ 
ಗಿಂದೊಳಗೆ ಸುರಂಗವಿದೆಯೆ? ಸರಕಾರದವರು ಅಲ್ಲಿ ಚೆಲ್ಲಿದ ಕಾಸೆಲ್ಲ ಇಲ್ಲಿಗೆ 
ಹರಿದು ಬರುತ್ತಿದೆಯಲ್ಲ?” ಎಂದು ಅಸೂಯೆಯ ಮಾತುಗಳನ್ನೂ ಆಡಿ 
ದ್ದರು, ಕಾಲಸರಿದಂತೆ ಅದು ತೀರ ನಿಜವಾಗಿ ಪರಿಣಮಿಸಿತು. 

ಯುದ್ಧದಿಂದ ಕಾಳೂರಿಗೆ ಪ್ರತಿಷ್ಠೆಯನ್ನು ತರತೊಡಗಿದ ವ್ಯಕ್ತಿಗಳಲ್ಲಿ 
ಗಂಪು ಒಬ್ಬನೇ ಎಂದು ತಿಳಿಯಬೇಕಾಗಿಲ್ಲ.ಆತ ಕೈಗೆ ಕಾಸು ಬಂದಿದೆ ಎಂದು 
ತೋರಿಸಿಕೊಳ್ಳುವ ಚಪಲವುಳ್ಳವ; ತೋರಿಸಿಕೊಳ್ಳತ್ತಾನೆ. ಹಾಗೆ ತೋರಿಸಿ 
ಕೊಳ್ಳದೆ, ಬಾಯಿಯಿಂದ «ಕಾಲಸ್ಥಿತಿ ಮೊದಲಿಗಿಂತಲೂ ಕೀಳಾಗಿದೆಯಲ್ಲ? 
ಎನ್ನುತ್ತಲೇ ಇದ್ದು, ಸಂಪತ್ತಿನಿಂದ ಬೀಗುತ್ತಿರುವವರೂ ಇದ್ದಾರೆ. ಅಂಥವ 
ರಲ್ಲಿ ವಾಸಪ್ಪ ಸಾಹುಕಾರರ ಮನೆಯವರು ಅಗ್ರಗಣ್ಯರು. ಅವರ ಅಂಗಡಿಯ 
ವ್ಯಾಪಾರ, ಭೂಮಿಕಾಣಿಕೆಗಳು ಪ್ರತಿಯೊಂದೂ ವಿಶಾಲಿಸಿವೆ. ಆದರೆ"ಎಂಥ 
ದರಿದ್ರ ಕಾಲ ಬಂದಿತಪ್ಪ! ನಿಮ್ಮಂಥವರಿಗೆ ಕೊಡುವ ಎಂದರೆ ಒಂದು ಜತೆ 
ಪಂಚೆಯಿಲ್ಲ; ಒಂದು ಪಂಛೇರು ಸಕ್ಕರೆಯಿಲ್ಲ. ಮೊನ್ನೆ ರಾಮಚಂದ್ರ ಹೆಗ್ಗಡೆ 
ಯರು ಆರು ಸೀಸೆ ಚಿಮಣಿ ಎಣ್ಣೆ ಕೇಳಿದರೆ ಕೊಡುವುದಕ್ಕಿರಲಿಲ್ಲ. ಬರು 
ವುದಕ್ಕೆ ನೂರೈವತ್ತು ಡಬ್ಬೆ ಎಣ್ಣೆ ಬಂದಿತ್ತು. ಚಿಲ್ಲರೆ ವ್ಯಾಪಾರಿಗಳು ಬಂದು, 
ಬಕಪಕ್ಷಿಗಳೆ ಹಾಗೆ ಕುಳಿತು, ಅಷ್ಟನ್ನೂ ಕೊಂಡು ಹೋದರು. ನಮ್ಮದು 
ಹೋಲ್‌ಸೇಲ್‌ವ್ಯಾಪಾರ ನೋಡಿರಿ. ಸೀಸೆಗೆ ಮೂರು ಕಾಸೂ ಸಿಗುವುದಿಲ್ಲ. 
ನನ್ನಿಂದ ಮೂರಾಣಿಗೆ ಕೊಂಡವರು ಸರಾಸರಿ ಹದಿನಾರಾಣೆಗೆ ಮಾರಿದ್ದಾರೆ” 
ಎಂದು ಕಾಲಗತಿಯನ್ನು ಬಣ್ಣಿಸುತ್ತಾರೆ. “ನಮ್ಮ ಮೂಡುಮನೆ ಹೆಗ್ಗಡೆ 


೨೩೨ ಜಾರುವ ದಾರಿಯಲ್ಲಿ 


ಯರು-ಮಗಳು ಮನೆಗೆ ಹೆರಿಸೆಗೆ ಬಂದಿದ್ದಾಳೆ. ದೀಪವಿಲ್ಲದೆಯೆ ಕಳೆಯದು, 
ಎಂದರೆ ನಾನೇ ಮೂರು ರೂಪಾಯಿ ಕೊಟ್ಟು ನಾಲ್ಕು ಸೀಸೆ ಎಣ್ಣೆ ತೆಗೆಸಿ 
ಕೊಡಬೇಕಾಯಿತು,ಹಾಗೆ ಮಾರುವವರಿಗೇ ಇದು ಕಾಲ." ಎಂದು ಸಂತಾಪ 
ವನ್ನು ಸೂಚಿಸುತ್ತಾರೆ. 

ಅವರಾಗಲಿ, ಅವರ ಮಕ್ಕಳಾಗಲಿ ಬಾಯಿ ತೆಕೆದಾಗಲೆಲ್ಲ ಧರ್ಮ 
ದೇವತೆಯ ಅವತಾರಗಳು, ಆದರೆ ಊರವರನ್ನು ಕೇಳಿದರೆ“ ಇವತ್ತು ನಮ್ಮೂ 
ರಲ್ಲಿ ಆದಮ್‌ ಸಾಹೇಬರೂ ಅಲ್ಲ; ಕರೀಮ್‌ ಸಾಹೇಬರೂ ಅಲ್ಲ--ಘಟ್ಟಿ 
ಕುಳುವಾರು ಬೇಕಾದರೆ ಅದು ವಾಸಪ್ಪಯ್ಯನವರು; ಅವರ ಮಕ್ಕಳು” ಎನ್ನು 
ತ್ತಾರಿ. ಆದಾಯ ತೆರಿಗೆಯ ಹೊರೆಯನ್ನು ತಪ್ಪಿಸುವುದಕ್ಕೆ ಅವರಿಲ್ಲ ಬೇಕೆ 
ಯಾಗಿದ್ದಾರೆ. ಮಕ್ಕಳು ದೊಡ್ಡೆ ವರಾದರು. ನಮ್ಮಮಾಧವನು ಇದ್ದುದನ್ನು 
ಲಗಾಡಿ ತೆಗೆದ ಮೇಲೆ ಅವರವರ ಹಣೆಯಲ್ಲಿ ಬರೆದುದು ಅವರಿಗಿರಲಿ ಎಂದು 
ಎಲ್ಲವನ್ನು ಹಂಚಿಕೊಟ್ಟೆ. ನಾನಿರಿಸಿಕೊಂಡದ್ದು ಶ್ರೀಪತಿರಾಯರಿಂದ ಕೊಂಡ 
ಭೂಮಿ, ಮತ್ತು ಈ ಬರಿದಾದ ಭಂಡಸಾಲೆ ಮಾತ್ರ. ಅದಕ್ಕೆ ಸಾಲವೂ 
ಇದೆ. ಆದರೆ ನನ್ನ ಮಟ್ಟಿಗೆ ದೇವರು ನಡೆಸಿಕೊಟ್ಟಿದ್ದಾನೆನ್ನುವ. ನಾನು 
ಯಾರಿಗೂ ಅನ್ಯಾಯ ಮಾಡಿಲ್ಲ. ಶ್ರೀಪತಿರಾಯರಿಂದ ಕೊಂಡಭೂಮಿಯಲ್ಲಿ 
ಒಂದು ತುಂಡನ್ನು ಮಾರಿ ಪಾರಾದೆ. ಅದರಿಂದ ಹತ್ತು ಹದಿನೈದು ಸಾವಿರ 
ಲಾಭ ಬಂದಿರಬಹುದು. ಅದು ಲೆಕ್ಕಕ್ಕೆ. ಮಕ್ಕಳ ವಿದ್ಯಾಭ್ಯಾಸ, ಮಗಳ 
ಮದುವೆ ಎಂದು ಅದನ್ನು ಚೊಕ್ಕಮಾಡಿದೆ. ಈಗ ಸಾಲನಿಲ್ಲದೆ ಸುಖವಾಗಿ 
ದ್ಹೇವೆ-ಗಂಡಹೆಂಡಿರು. ಮಕ್ಕಳು ಅವರವರ ಜೀವನವನ್ನು ಅವರವರು ನಡೆ 
ಯಿಸುತ್ತಿದ್ದಾರಿ” ಎಂದೆನ್ನುವುದುಂಟು. 

ಆದರಿ ಅಂಗಡಿಯ ಲೆಕ್ಕ ಪತ್ರಗಳನ್ನು ಬಹು ಕಾಲದಿಂದ ನೋಡಿ 
ಕೊಂಡಿದ್ದ ಕಿಟ್ಟಪ್ಪ ಮಾಸ್ತರರಿಗೆ ಮನೆ ಹಿಸೆಯಾಗುವಾಗ ಕುಟುಂಬದ 
ಆಸ್ತಿಯ ಮೇಲೆ ಸ್ವಲ್ಪ ಸಾಲವಿತ್ತೆಂದು ತೋರಿಸಿದ್ದರು. ಆ ಕಾಲದಲ್ಲಿ 
ವಾಸಪ್ರಯ್ಯನವರು ಸ್ವಂತವಾಗಿ ಮಗನನ್ನು ಬ್ಯಾಡಗಿಗೆ ಕುಳುಹಿಸಿ ಸಾವಿರ 
ಮೂಟಿ ಮೆಣಸು ಸಾಟಿಮಾಡಿದ್ದರು. ಊರಲ್ಲಿ ಇಪ್ಪತ್ತು ಖಂಡಿ ಅಡಿಕೆಯನ್ನು 
ಖರೀದಿ ಮಾಡಿದ್ದರು. ಅವನ್ನು ಬರೆದದ್ದು ಸ್ಲೇಟಿನಲ್ಲೀ ಹೊರತು ಬೂಕಿ 
ನಲ್ಲಲ್ಲ; ಅದು ಅವರ ಕ್ರಮ, ಆದಾಯ ಕರದ ಹಿಂಸೆ ತಪ್ಪಿಸುವುದಕ್ಕೆ ತೀರ 
ಪ್ರಾಮಾಣಿಕರಾಗಿದ್ದಕಿ ಆಗದು ಎಂಬುದು ಅವರಿಗೆ ಗೊತ್ತು. ಹಿಸೆಯಾಗ 


ಜಾರುವ ದಾರಿಯಲ್ಲಿ ಎಿಕ್ಕಿತ್ಸಿ 


ಬೇಕಾಗಿದ್ದ ಆ ಕಾಲದಲ್ಲಿ ತೇಜಿ, ಮಂದಿಯ ಬಿರುಗಾಳಿ ಒಂದೊಂದು 
ಮ್ಹಾಲಿಗೆ ಒಂದೊಂದು ತೆರನಾಗಿ ಬೀಸುತ್ತಿತ್ತು. ಮೆಣಸಿನ ಕಾಯಿಯ 
ಪಿಂಡೆಗೆ ಹತ್ತು ರೂಪಾಯಿಗಳ ವರಿಗೆ ದರ ಕುಸಿಯಿತು. ಅಡಿಕೆಯ ಖಂಡಿಗೆ 
ನೂರರಷ್ಟು ದರ ಏರಿತು. ಆಗ ಸ್ವಾಭಾವಿಕವಾಗಿ ಅಗ್ರಜರಾದ ವಾಸಪ್ಪಯ್ಯ 
ನವರು ಮೆಣಸಿನ ಲೆಕ್ಕವನ್ನು ಪುಸ್ತಕದಲ್ಲಿ ಬರಿದು, ಅಡಿಕೆಯ ಲೆಕ್ಕವನ್ನು 
ಸ್ಲೇಟಿಂದ ಉಜ್ಜಿದರು. ಹೀಗಾಗಿ ಕು ುಂಬಕ್ಕೊದಗಿದ ನಷ್ಟದಲ್ಲಿ ಸ್ವಲ್ಪಾಂಶ 
ವನ್ನುಬಿಟ್ಟಿರು;" ನನ್ನಸಾಟಿಯ ವ್ಯಾಸಾರದಿಂದ ನೀವು ದಂಡ ಸಹಿಸಬೇಕಿಲ್ಲ” 
ಎಂಬಂಥ ಔದಾರ್ಯ ತೋರಿದರು. ಮನೆ, ಭೂನಿ ಹಿಸೆಯಾಗುವ ಕಾಲ 
ಬಂತು. ತಮ್ಮಂದಿರಿಗೆ, ಮಕ್ಕಳಿಗೆ. ಊರಲ್ಲಿರುವ ನಾಲೈಂಟು ಮನೆಗಳಲ್ಲಿ 
ನಿಮಗೆ ಬೇಕಾದುದನ್ನು ತಕ್ಕೊಳ್ಳಿ; ಉಳಿದದ್ದು ನನಗೆ-ಎಂದರು. ಬಹಳ 
ಚಂದದಲ್ಲಿ ಹಿಸೆಯಾಯಿತು. ಮುಕಾದುಮ್‌ ಸಾಹೇಬರಲ್ಲಿನ ಗದ್ದಲ, 
ಶ್ರೀಪತಿರಾಯರಲ್ಲಿನೆ ನಂಜು-ಯಾವುದೊಂದೂ ತಲೆದೋರಲಿಲ್ಲ. ಮನೆಯ 
ಹೆಂಗುಸರು ಚಾಡಿಯಮಾತಿನಿಂದ ತಂತಮ್ಮ ಗಂಡಂದಿರ ತಲೆಯನ್ನು ಕೆಡಿಸ 
ಬಾರದೆಂದು, ಪ್ರತಿಯೊಬ್ಬಳಿಗೂ ಇಪ್ಪತ್ತು ಪವನಿಗೆ ಕಡಿಮೆಯಿಲ್ಲದಂತೆ 
ಆಭರಣಗಳನ್ನು ಹಂಚಿಕೊಟ್ಟರು. ತಮ್ಮಂದಿರಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು; 
ಇವರಿಗೆ ಗಂಡು ಸಂತಾನ; ಬರಿಯ ಒಂದು ಹೆಣ್ಣು ಮಾತ್ರ. ಹೀಗಾಗಿ 
ಚಿನ್ನಾಭರಣಗಳ ವಿಚಾರದಲ್ಲೂ ತಮ್ಮಂದಿರು ಅಸಂತೋಷಪಡುವಂತಿರ 
ಲಿಲ್ಲ. 

ಈಗ ಹಿಸೆಯಾಗಿ ಮೂರು ವರ್ಷಗಳು ಸಂದಿವೆ. ಆ ಕಾಲದಲ್ಲಿ 
ಸಾಹುಕಾರರ ತಮ್ಮಂದಿರು ಕಿಟ್ಟಪ್ಪ ಮಾಸ್ತರರನ್ನು ಆತ್ಮೀಯವಾಗಿ ಕರಿದು 
“ಮಾಸ್ತರರೇ,ನಿಮಗೆ ನಮ್ಮಅಣ್ಣನ ವ್ಯವಹಾರ ನಮಗಿಂತ ಚೆನ್ನಾಗಿ ಗೊತ್ತು. 
ನಿಜಕ್ಕೂ ಹೇಳಿ-ನಮಗೆ ಹಿಸೆಯಾಗುವಾಗ ಅವರು ಕನಿಷ್ಠ ಇಪ್ಪತ್ತು ಸಾವಿರ 
ವನ್ನಾದರೂ ಅಡಗಿಸಿ ಇರಿಸಲಿಲ್ಲವೇ” ಎಂದು ಸಂಶಯವನ್ನು ತೋರಿದರು. 
ಆದರೆ ಅಷ್ಟು ಸಂಗತಿ ಅವರಿಗೂ ತಿಳಿದಿರಲಿಲ್ಲ. ಮಾಸ್ತರರು ಅದಕ್ಕೆ ಪ್ರತಿ 
ಯಾಗಿ “ಅದು ಒಬ್ಬೊಬ್ಬರ ನಸೀಬು ಅಲ್ಲವೆ-ನೋಡಿ. ರಾಯರ ಮನೆಯಿಂದ 
ಕೊಂಡ ಆಸ್ತಿಯನ್ನು ನೀವು ಅವರಿಗೇನೆ ಬಿಟ್ಟಿರಿ; ಆಗಿನ ಬೆಲೆ ಇಪ್ಪತ್ತು 
ಸಾವಿರನಿತ್ತು. ಅದೇನೆ ಕಣ್ಮುಚ್ಚಿ ನಾಲ್ವತ್ತೈದಕ್ಕೆ ಹೋಗಲಿಲ್ಲವೇ?” ಎಂದು 
ಸಮಾಧಾನ ಹೇಳಿದರು. ಪಾಲಿನ ಆ ವ್ಯವಹಾರವು ಹೇಗಿದ್ದರೂ ಕಿಟ್ಟಪ್ಪ 


ತಿಕ್ಕಳ ಜಾರುವ ದಾರಿಯ ಲ್ಲಿ 


ಮಾಸ್ತರರಿಗೆ ವ್ಯವಹಾರ ಚತುರರಾದ ವಾಸಪ್ಪಯ್ಯನವರನ್ನು ಕಂಡಕಿ ತುಂಬ 
ಗೌರವ. “ಹೆಚ್ಚು ಕಡಿಮೆ ನನಗೂ ಅವರಿಗೂ ಒಂದೇ ಪ್ರಾಯ. ಅವರೆ 
ವ್ಯಾಪಾರ ವಹಿವಾಟುಗಳನ್ನು ಎಷ್ಟೋ ಸಮಯದಿಂದ ನಾನು ನೋಡುತ್ತಾ 
ಇದ್ದೆ ನೆ. ಒಳ್ಳೆ ಯ ದೆಸೆ ಅವರದ್ದು. ಆ ಮಾಧವ ಒಬ್ಬ ನನ್ನು ಬಿಟ್ಟ ಕ್ಕಿ ತಂದೆ 
ಮಕ ಳೆಲ ತುಂಬ ಬಡಕಾಯಿಸಿದ್ದಾರೆ. ಅಲ್ಲದೆ ಈ ಪ ಪ್ರಪಂಚದಲ್ಲಿ ಹೇಗಿರ 
ಚ ಎಂಬುದು ಅವರಿಗೆ ಗೊತ್ತು; ನಮ್ಮ ಮಹರಾಯ ಶಿವನಂತಲ್ಲ.” 
ಎನ್ನುವುದುಂಟು; ಅಂತಹ ಮಾತುಗಳನ್ನು ಮನೆಯಲ್ಲಿ ಬಂದು ಹೇಳುವುದೂ 
ಉಂಟು, 

ಮಗನ ವಿಚಾರದಲ್ಲಿ ಅವರಿಗೆ ಅಸಮಾಧಾನವುಂಟಾಗಿ ಬಹು ದಿನ 
ಗಳಾದುವು-“ಆತ ವ್ಯರ್ಥ. ಧರ್ಮಾರ್ಥವಾಗಿ ಮಾವ ಕೊಟ್ಟ ಹಣವನ್ನು 
ತಿರುಗಿ ಅವರಿಗೇ ಕೊಡುವಷ್ಟು ಮೂರ್ಬನಾದಾನು ಎಂದು ನಾನು ತಿಳಿದಿರ 
ಲಿಲ್ಲ? ಎನ್ನುತ್ತಾರೆ. ಅಲ್ಲಿಂದಲೇ ಅವರ ಮನಸ್ಸು ತಿರುಗಿದ್ದು. ಅದಕ್ಕಿಂತ 
ಮೊದಲು ಮಗನ ಮೇಲೆ ಯಾವ ಬೇಸರವೂ ಇದ್ದಿರಲಿಲ್ಲ; ಸೊಸೆಯ 
ಮೇಲೂ ಇಷ್ಟವಿತ್ತು. "ನನ್ನ ಮಗ ಡಾಕ್ಟರು' ಎಂದೆನ್ನುವುದರಲ್ಲಿ ಸಂತೋಷ 
ವಿತ್ತು; ಹೆಮ್ಮೆಯಿತ್ತು. ಹೆಂಡತಿ ಕಾಲವಾಗುತ್ತಲೇ ಮನಸ್ಸಿಗೆ ಗ್ರಹಣ ಹಿಡಿ 
ತಾಯಿತ ಅನಂತರ ಅವರ ಕಣ್ಣಿಗೆ ಕಾಣಿಸಿದ ಒಂದು ಅಪ್ರಿಯವಾದ 
ಘಟನೆ - ಮಗನು ಹೆಂಡತಿಯ ಚಿನ ವನ್ನ ಲ್ಲ ಮಾರಿ ಹ ಯಣ 
ಸಂದಾಯಕ್ಕೆ ಹೊರಟದ್ದು. ಅಲ್ಲಿಂದ ಒಂದೊಂದಾಗಿ ಕಹಿ ಮಾತುಗಳು 
ಅವರ MSN ಉದುರ ತೊಡಗಿದುವು. “ನಾನು ಇಪ್ಪತ್ತು ರೊಪಾ 
ಯಿಯ ಶಾಲಾ ಮಾಸ್ತರನಿರುವಾಗಲೇ ದುಡಿದು, ಉಳಿಸಿ, ನಾಲ್ಕು ಕಾಸು 
ಸಂಪಾದಿಸಿ ಕಟ್ಟಿದ ಮನೆಗೆ, ಡಾಕ್ಟರನಾಗಿ ಬಂದ ಇವನು, ಒಂದು ಅಂಕಣ. 
ಜಾಗವನ್ನು ಕೂಡಿಸಿದ್ದುಂಟೀ?” ಎನ್ನತೊಡಗಿದರು. 

ಊರಲ್ಲಿ ಪ ಪ್ರತಿಯೊಬ್ಬ ರೂ ಯುದ್ಧ ದಿಂದ ದೊರೆತ ಅವಕಾಶವನ್ನು, 
ಯಾವ ರೀತಿಯಿಂದಲೇ ಆಗಿ, ಸ್ವಲಾಭಕ್ಕೆ ತಿರುಗಿಸಿಕೊಂಡು ಸಾಮಾನಿಗೆ 
ಬೆಲೆಯೇರುತ್ತ ಹೋದರೂ ದುಡ್ಡನ್ನು ಕಸರಂದು ತಿಳಿದು ವರ್ಶಿಸುತ್ತಿರುವು 
ದನ್ನು ಕಂಡು, “ಡಾಕ್ಟರನಾದ ತನ್ನ ಮಗ-ಹತ್ತು ಜನರ ಗಾಯ ತೊಳೆಯು 
ವವ ನೂರು ಜನಗಳ ಕೋಗಕ್ಕೆ. ಮದ್ದು ಕೊಡುವವ ಒಂದು ಬಂಗಲೆ 
ಕಟ್ಟಿಲ್ಲ; ತನ್ನ ಹೆಂಡತಿಯ ಕೊರಳಿಗೆ ಹತ್ತು ಪವನಿನ ಚಿನ್ನ ಹಾಕಲಿಲ್ಲ. 


ಜಾರುವ ದಾರಿಯಲ್ಲಿ ಪಿಷಿಗ 


"ಅಪ್ಪು ಇಕೊ? ಎಂದು ನನ್ನ ಕೈ ಮೇಲೆ ನೂರು ರೂಪಾಯಿ ಇಡಲಿ ಲ್ಲ-ಎಂಥ 
ನಾಚಿಕೆಗೇಡು” ಅನ್ನುತ್ತಿದ್ದಾರೆ. “ಅತ್ತ ಡಾಕ್ಟರಿಕೆ ಕೆಲಸಕ್ಕೆ ಪುರುಸೊತ್ತಿ 
ದೆಯೇ ಅಂದರೆ, ಬೆಳಿಗ್ಗೆದ್ದು ಹೋದಕಿ ಹೊತ್ತು ವೂರಿದ ಮೇಲೆಯೆ ಬಂದು 
ಊಟ ಮಾಡುವುದು. ಮಧ್ಯಾಹ್ನ ಊಟ ಮಾಡಿ ಹೋದರೆ ರಾತ್ರಿ ಬರುವಾಗ 
ಒಂಬತ್ತು ಗಂಟಿ. ಇಷ್ಟಿದ್ದರೂ ಅವನ ಕೈಯಲ್ಲಿ ಕಾಸಿಲ್ಲ. ಉಪಚಾರಕ್ಕಾ 
ದರೂ ನನಗೆ ನೂರು ರೂಪಾಯಿ ಕೊಟ್ಟಿಲ್ಲ; ನನಗೆ ಅವನ ದುಡ್ಡು ಬೇಡ” 
ಎಂದು ಕಂಡವರೊಡನೆ ದೂರುತ್ತಾರೆ. 

ಹಾಗೆಂದು ತಾವಾಗಿ ಮಗನೊಡನೆ ಈ ತನಕ ಒಂದು ಕಾಸನ್ನೂ 
ವೆಚ್ಚಕ್ಕೆ ಬೇಡಿದವರಲ್ಲ. ಮನೆಗೆ ಬೇಕಾಗುವ ಖರ್ಚು ವೆಚ್ಚ, ಗಂಡನ ಹಣ 
ದಿಂದ ಇಂದುಮತಿ ಮಾಡುತಿದ್ದಾಳೆ. ವಾಸಪ್ಪಯ್ಯನವರಿಂದ ದೊರಕುವ 
ಸಂಬಳದಿಂದ ತಂದೆಯ ಚಿಲ್ಲರಿ ಖರ್ಚುಗಳು ಹೋಗುತ್ತಿದೆಯೆಂದು ಮಗನ 
ಊಹೆ. ಮನೆಗೆ ಬರುತ್ತಿದ್ದ ಅಕ್ಕಿಯ ವರಮಾನವನ್ನು ತಂದೆಯು ಬೇಕೆಂದೇ 
ತಪ್ಪಿಸಿದ್ದಾರೆ. ಶಿವಪ್ಪನವರು ಅಕ್ಕಿಯನ್ನೂ ನಗದು ಬೆಲೆಗೆ ಕೊಂಡುಕೊಳ್ಳು 
ತ್ತಿದ್ದಾರೆ. ತಂದೆಯು ಅದನ್ನು ವಿಕ್ರಯಿಸಿ *ಕೊಳ್ಳಲಿ, ಬೇಕಾದ ಬೆಲೆ 
ಕೊಟ್ಟು” ಎಂದು ವಕ್ರಮಾರ್ಗವನ್ನು ಹಿಡಿದರು; ಸೇಡಿನ ದಾರಿ ಹಿಡಿದರು. 
ಈಗೀಗ ಮನೆಗೆ ಬಂದರೂ ಬಂದರೇ; ಇಲ್ಲವಾದರೂ ಇಲ್ಲ. ಹತ್ತೆಂಟು ದಿನ 
ಮಗಳಂದಿರುಗಳ ಮನೆಗೆ ಸರ್ಕೀಟು ಹೊಡೆದು ಬರುತ್ತಾರೆ. ವಾಸಪ್ಸಯ್ಯ 
ನವರ ಅಂಗಡಿಗೂ ಹೋಗಿ ಬರುತಿದ್ದಾರೆ. ಅಲ್ಲಿ ಈಗ ಬಕಿದಿಡಬೇಕಾದ 
ಲೆಕ್ಕಾಚಾರ ಕಡಿಮೆ. ಸಾಹುಕಾರರೂ, ಗುಮಾಸ್ತರೂ ಸೇರಿ ಹರಟಿಹೊಡೆ 
ಯುತಿದ್ದರೂ ನಡೆಯುವ ಸಂಸಾದನೆ ನಡೆಯುತ್ತದೆ. ಅಂಥ ವೇಳೆಯಲ್ಲಿ 
ಸಾಹುಕಾರರೊಂದು ದಿನ ಉದ್ದೇಶವಿಲ್ಲದೆ ಮಾಸ್ತರರ ಮನಸ್ಸನ್ನು ಚುಚ್ಚಿ 
ದರು: “ಕಿಟ್ಟಪ್ಪಯ್ಯ, ಈಗಿನ ದಿವಸದಲ್ಲಿ ನಮ್ಮೂರಲ್ಲಿ ಬುದ್ಧಿ ಯಿದ್ದವರೆ 
ಲ್ಲರೂ ದುಡ್ಡು ಮಾಡುತಿದ್ದಾರೆ. ಊರಿಂದೂರಿಗೇ ಒಂದು ಚಾನ್ಸ್‌ ಬಂದಿದೆ, 
ತೋಟದವರಿಗೆ- ಅಡಿಕೆಗೆ ಧಾರಣೆ ಬಂದಿದೆ; ರೈತರಿಗೆ- ಅಕ್ಕಿಗೆ ಬೆಲೆಯಿದೆ; 
ಕೂಲಿಗಳು ಹೇಳಿದ್ದೇ ಸಂಬಳ. ಇಂಥವರಲ್ಲಿ-ಬಂದಲಾಗಾಯಿತು ಇಷ್ಟಾ 
ದರೂ ಹೆಚ್ಚು ಕಡಿಮೆ ಇಲ್ಲದೆಯೆ ಇವರುವವರಿಂದರೆ ಒಂದು ನಮ್ಮ ಮಗ; 
ಒಂದು ನಿಮ್ಮ ಮಗ” ಎಂದರು. 

ಅವರ ಮಗ ಮದ್ದು ಊರು ಬಿಟ್ಟು ಹೋಗಿ ನಾಲ್ಕು ವರ್ಷಗಳಿಗೆ 


೨೩೬ ಜಾರುವ ದಾರಿಯಲ್ಲಿ 


ಸವಿೂಪವಾಗುತ್ತ ಬಂತು. ಅವನ ಹೆಂಡತಿ ಮಕ್ಕಳು ಕೆಲವು ದಿನ ತಾಯಿಯ 
ಮನೆಗೆ ಹೋಗುತ್ತಾರೆ. ಕೆಲವು ದಿನ ಮಾವನ ಮನೆಗೆ ಬಂದು ಜೀವನ ಕಳೆ 
ಯುತ್ತಾರೆ. ಮಾಧವ ಮುಂಬಯಿಯಲ್ಲಿ ಬೀಡುಬಿಟ್ಟಿದ್ದಾನೆ. “ಏನೇನೋ 
ಕಾರುಭಾರು ಮಾಡುತಿದ್ದಾ ನಂತೆ; ದರ್ಬಾರು ಮಾಡುತ್ತಿದ್ದಾನಂತೆ. ನಮ್ಮ 
ಊರವರು ಒಬ್ಬರಿಗೂ ಕಾಣುವುದಕ್ಕೂ ಸಿಗುವುದಿಲ್ಲವಂತೆ. ಹಾಗೆ ನಿಮ್ಮ 
ಮಗನೂ ಒಬ್ಬನಾದನಲ್ಲ” ಎನ್ನುತ್ತಾರೆ ವಾಸಪ್ಪಯ್ಯ. 

“ಏನಿಲ್ಲ - ಇವರ ಕೈಯಲ್ಲಿ ತರಬೇತಾದ ಶೀನ, ಇವತ್ತಿನ ಮಟ್ಟಿಗೆ 
ನಮ್ಮ ಊರಿಗೆ ಒಬ್ಬ ಸಣ್ಣ ಡಾಕ್ಟರನಾಗಿದ್ದಾನೆ. ನಾನು ಕೇಳಿದ್ದು; ಬಲ್ಲವರು 
ಹೇಳಿದ್ದು. ಅವನ ಹತ್ತಿರ ಇರುವಷ್ಟು ಮದ್ದು, ಮತ್ತೊಂದು ಇವರ ಹತ್ತಿರ 
ಇಲ್ಲವಂತೆ. ಇವರು ಈ ಸಮಯದಲ್ಲಿ-ಹತ್ತಾದರೆ ಹತ್ತು, ನೂರಾದರಿ ನೂರು 
ಕೊಟ್ಟು ಬೇಕಾದ ಔಷಧಗಳನ್ನು ತರಿಸಿ ಇರಿಸಿಕೊಂಡರೆ ಜನರು ಕೊಂಡು 
ಕೊಳ್ಳುವುದಿಲ್ಲ ಅನ್ನುತ್ತೀರಾ? ಯಾವುದನ್ನು ಮಾಡದೆ-ಸಿಕ್ಕಿದ ಮದ್ದನ್ನು, 
ಒಂದು ಕ್ವಸೀನೊ,ಮತ್ತೊಂದೋ ತಂದು ಮಾರಿದರೆ ಹಣವುಂಟು. ಕಂಪೌಂ 
ಡರ್‌ ಶೀನು ಬೆಳಗಾಂವಿನಿಂದ ಭಟ್ಕಳದ ತನಕ ಇರುವ ಪ್ರತಿಯೊಬ್ಬ ಡಾಕ್ಟ್ರ 
ರಿಗೂ ಮದ್ದು ತಂದು ಮಾರುತ್ತಿದ್ದಾನಂತೆ. ಅವನಿಗೆ ಡ್ರಗ್‌ ಲೈಸೆನ್ಸ್‌ ಕೊಡ 
ಲಾರರು ಎಂದಿತ್ತು; ಅದನ್ನೂ ದೊರಕಿಸಿಕೊಂಡನಲ್ಲ. ಅಷ್ಟು ಮಾತ್ರವಲ್ಲ- 
ಇವರ ಹಾಗೆ ಬೇಕುಬೇಕಾದ ಇಂಜಕ್ಷನ್‌ ಕೊಡುವುದಕ್ಕೆ ಕಲಿತಿದ್ದಾನಂತೆ” 
ಎಂದು ದೀರ್ಪ ಉಪನ್ಯಾಸ ಮಾಡುವಾಗ, ಕಿಟ್ಟಪ್ಪ ಮಾಸ್ತರರು ತಲೆದೂಗ 
ಬೇಕಾಯಿತು; ಮಗನ ವಿಚಾರದಲ್ಲಿ ಅವರು ಕೇಳದಂಥ, ತಿಳಿಯದಂಥ 
ಸತ್ಯ ಅದಲ್ಲವಷ್ಟೆ. 

“ಏನೋ,ಅವನ ಗ್ರಹಗತಿಯೇ ಅಂಥದು. ಯುದ್ಧ ಸುರುವಾಗುವಾಗ 
ಹೆಂಡತಿಯ ಚಿನ್ನ ಮಾರಿ, ಬಂದ ಹಣವನ್ನು ಮಾವನಿಗೆ ಕಳುಹಿಸಿಕೊಟ್ಟ. 
ಆಗಲ ಮೂರುನಾಲ್ಕು ಸಾವಿರ ರೂಪಾಯಿಗಳ ಮದ್ದನ್ನು ದಾಸ್ತಾನು ಇರಿಸಿ 
ಕೊಂಡದ್ದಾಗಿದ್ದರಿ ಒಂದೇ ವರ್ಷದಲ್ಲಿ ಅಷ್ಟು ಲಾಭ ಬರುತಿತ್ತು” ಎಂದರು. 
ವಾಸಪ್ರಯ್ಯನವರು ತಮ್ಮ ಮಾತಿನ ಬಳ್ಳಿಯನ್ನು ಬೆಳೆಸುತ್ತ “ಅದೃಷ್ಟವಲ್ಲ, 
ಮತ್ತೊಂದಲ್ಲ, ಊರವರಿನ್ನುತ್ತಾರಿ-ನಿಮ್ಮ ಮಗನ ಸಂಪಾದನೆಯೂ ಚೆನ್ನಾ 
ಗಿದೆ ಎಂದು, ಆದರೆ ಗಳಿಮೆ ಎಸ್ಟಿದ್ದರೇನು? ಎರಡೆರಡು ಬಿಡಾರ ನಡೆಸು 
ಪುದು ಸಾಧ್ಯವೇ?” ಎಂಬ ಅನುಮಾನದ ಬೀಜವನ್ನು ಅವರು ಬಿತ್ತಿದರು. 


ಜಾರುವ ದಾರಿಯಲ್ಲಿ ೨೩೭ 


ನಿತ್ಯ ತಮ್ಮ ಮನೆಗೆ ಬರುತ್ತಿರುವ ಗುಲಾಬಿಯನ್ನು ಕಾಣುತಿದ್ದ ಮಾಸ್ತರರಿಗೆ 
ಸಾಹುಕಾರರ ಅನುಮಾನಕ್ಕೆ ಕಾರಣಳಾದ ವ್ಯಕ್ತಿ ಆಕೆಯೆಂಬುದು ಹೊಳೆ 
ಯಲಿಲ್ಲ. ಅದರಿಂದ “ಎರಡೆರಡು ಬಿಡಾರ ಎಂದರೆ?” ಎಂದು ಪ್ರಶ್ನಿಸಿದರು. 
“ನಿಮಗೆ ತಿಳಿಯದೇ? ನಮ್ಮ ಮುಕಾದಮ್‌ ಸಾಹೇಬರು ಸತ್ತಮೇಲೆ ಅವರ 
ಆಸ್ತಿ ಇವರಿಗೆ ಟ್ರಾನ್ಸ್‌ಫರ್‌ ಆಗಿದೆಯೆಂಬ ಸುದ್ದಿಯೊಂದು ಉಂಟು. ಸುದ್ದಿ 
ಯೇನು? ನಿಜದ ಸಂಗತಿ” ಎಂದಂದರು. 

ಆ ಮಾತುಗಳನ್ನು ಕೇಳಿ ಕಿಟ್ಟಪ್ಪ ಮಾಸ್ತರರ ಮನಸ್ಸು ಹೇಗಾಯಿ 
ತೆಂದು ಹೇಳಲು ಸಾಧ್ಯವಿಲ್ಲ. ಅದೇ ಸಂಗತಿಯನ್ನು ಮನಸ್ಸಿನಲ್ಲಿ ಮರ್ದಿಸ 
ತೊಡಗಿದರು. «ಅವಳು ಆಗಾಗ ಮನೆಗೆ ಬರುತ್ತಿದ್ದಾಳೆ; ಚಿನ್ನಾಭರಣಗಳನ್ನು 
ತಂದು ಕೊಟ್ಟಿದ್ದಾಳೆ; ಒಯ್ದಿದ್ದಾಳೆ. ಅವನ್ನು ತರುವುದೇಕೆ; ಒಯ್ಯುವು 
ದೇಕೆ? ಇವೆಲ್ಲ ತಮ್ಮ ಕಣ್ಣಮುಂದೆ ಕಟ್ಟಿದ ನಾಟಕವೇ? ಅಥವಾ ಇಂದು 
ಮತಿಯನ್ನು ವಂಚಿಸಲು ಹೂಡಿದ ಇಂದ್ರಜಾಲವೇ? ಎಂದು ತಮ್ಮಷ್ಟಕ್ಕೆ 
ವಿಚಾರ ಮಗ್ನರಾದರು. ಅನಂತರದ ದಿವಸಗಳಲ್ಲಿ ಗುಲಾಬಿ ಎಂದಾದರೂ 
ಮನೆಗೆ ಬಂದರೆ ನಂಜಿನ ಮಾತನ್ನಾಡತೊಡಗಿದರು; “ಏನು ಗುಲಾಬಿ? ಬೆಳ 
ಗ್ಲೆದ್ದು ಹೊರಟುಬಿಟ್ಟಿ? ನಿನಗೇನು? ಅಡುಗೆ ಕೆಲಸಕ್ಕೆ ಜನವಿರಬೇಕು; ಪುಣ್ಯ 
ವಂತಿ ನೀನು? ಎನ್ನತೊಡಗಿದರು. ಎರಡು ಮೂರು ಬಾರಿ ಇಂಥ ಮಾತು 
ಗಳನ್ನು ಕೇಳಿದ ಅವಳಿಗೆ, ತನ್ನ ವಿಚಾರದಲ್ಲಿ ಮಾಸ್ತರರಿಗೆ ತಿರಸ್ಕಾರವುಂಟಾ 
ಗಿದೆ ಎಂಬ ಭಾವನೆ ಉಂಟಾಯಿತು. ಆದರೆ ತಾನು ಬಂದು ಹೋಗುವುದನ್ನು 
ಕಡಿಮೆಮಾಡಲಿಲ್ಲ. ತಾನೇಕೆ ತನ್ನ ನೋವನ್ನು ಇಂದಮ್ಮನ ಮುಂದೆ, 
ಡಾಕ್ಟರರ ಮುಂದೈತೋರಿಸಿಕೊಳ್ಳೆಬೇಕು.ಆಡುವವರು ಆಡುತ್ತಾರೆ. ನನ್ನ 
ಎದೆಯನ್ನು ಸೀಳಿ, ಅಂತರಂಗವನ್ನು ನೋಡಬಲ್ಲವರಿಗೆ ಗೊತ್ತಾದೀತು? 
ಎಂದು ಸುಮ್ಮಗಾಗುತ್ತಿದ್ದಳು. 

ಊರವರ ಪಾಲಿಗೆ ಇದು ಕೇವಲ ಊಹಾಶಕ್ತಿಯಿಂದ ತೀರ್ಮಾನಿಸ 
ಬಲ್ಲ ಸತ್ಯವೆನಿಸಿತ್ತು. ಹಿರಿಯ ಸಾಹೇಬರು ಮಡಿದು ಮೂರು ವರ್ಷಗಳ 
ಮೇಲೆ ಕಳೆದುವು. ಜೀವನದ ಮಟ್ಟಿಗಾದರೂ ಇನ್ನೊಬ್ಬರನ್ನು ಕಟ್ಟಿಕೊಳ್ಳ 
ಬೇಕಾದ ಗುಲಾಬಿ, ಬರಿದೆ ಇರುವ ಕಾರಣ ಇದೇನೆ-ಎಂದು ಹಲವು ವಿಲಾಸಿ 
ಗಳ ಕಲ್ಪನೆಯಾಗಿತ್ತು. ಅಲ್ಲದೆ ಅವಳ ಬೇನೆಯ ಕಾಲದಿಂದಲೂ ಡಾಕ್ಟರರು 
ಅಲ್ಲಿಗೆ ಅನೇಕ ಬಾರಿ ಹೋಗಿ ಬರುತ್ತಿದ್ದು ದರಿಂದ, ಕಲ್ಪನೆಗೆ ಕಳೆಯುಂ 


ಪಿಕ್ಕಿಲ ಜಾರುವ ದಾರಿಯಲ್ಲಿ 


ಟಾಯಿತು. ಈ ಬಗೆಯ ಸುದ್ದಿ ಹರಡಿದ್ದುದರಿಂದ ಅಪಕೋಕ್ಷವಾದ ಒಂದು 
ಪ್ರಯೋಜನವೇನೋ ಗುಲಾಬಿಗೆ ದೊರೆಯಿತು. ಅವಳನ್ನು ಬೊಗಸೆಗಣ್ಣಿ 
ನಿಂದ ಬೇಡುವವರೂ, ಪತ್ರಮುಖೇನ ವಿನಂತಿಸುವವರೂ ಸುಮ್ಮನಾಗು 
ವಂತಾಯಿತು. ಆದಕೆ ಈ ಸುದ್ದಿಯು ಮಾಸ್ತರರ ಕಿವಿಯನ್ನು ಸೇರಿ ಅವರ 
ನಾಲಗೆಯಿಂದ ನಂಜನ್ನು ಕಕ್ಕಿಸಿದ ಮೇಲೆ, ನೋವಿಲ್ಲದೆ ಆದನ್ನು ಸಹಿಸು 
ವುದು ಕಷ್ಟವಾಗಿತ್ತು. “ಅವರಂಥವರು ನನ್ನ ಸಾಲಿಗೆ ಸಿಗುವ ಪುಣ್ಯವಿದೆ 
ಯೇ?”ಎಂದು ಗುಲಾಬಿ ಯೋಚಿಸಿದಳು.ಅವಳ ಸ್ವಾಭಾವಿಕ ಕಾಮದ ಕರ್ಕಿ 
ಶೃಂಗಾರ ಮೋಹಗಳ ಚಾಂಚಲ್ಯ ವೃತ್ತಿ,ಮಾಧುವಿನ ಪ್ರಕರಣದಿಂದ ಸುಟ್ಟು 
ಕರಿಕಲಾಗಿತ್ತು; ಮನ ನಿರಾಶೆಗೊಂಡಿತ್ತು. ಡಾಕ್ಟರರು ತನ್ನೊಡನೆ ತೋರಿದ 
ಸಹಾನುಭೂತಿಯಿಂದ ಅವನ್ನು ಸಹಿಸಿ ಬಾಳುವುದು ಸಾಧ್ಯವಾಗಿತ್ತು. ಆವರ 
ವಿಷಯದಲ್ಲಿನ ನಂಬಿಕೆ, ಅಭಿಮಾನ, ಗೌರವಗಳು ಆಕೆಯ ಮನಸ್ಸಿನಲ್ಲಿ 
ಬೆಳೆದು ಬಂದುವು. 

ಇಂತಹ ಸುದ್ದಿಯು ಕಾಳೂರಿನಲ್ಲಿ-ಯುದ್ಧ ವಾರ್ತೆ, ಆ ಸಂಬಂಧದ | 
ಹಣದ ಚಟುವಟಿಕೆ, ವಿಲಾಸಗಳ ದೆಸೆಯಿಂದಾಗಿ-ಮಹಾ ಸುದ್ದಿ ಎನಿಸ 
ಬೇಕಾಗಿರಲಿಲ್ಲ. ಈ ಮೊದಲು ಅಂತಹ ಏನಾದರೊಂದು ವಿಷಯ ನಡೆದ 
ದ್ದಾದರೆ ನಾಲ್ಕು ಜನ, ನಾಲ್ಕು ದಿನ ಆಡಿಕೊಳ್ಳುತ್ತಾರೆ. ಅನಂತರ ಸುದ್ದಿ 
ಹಳಸಿ, ಕುತೂಹಲ ಮುಗ್ಗಿಬಿಡುತ್ತಿತ್ತು. ಈಗ ಊರಲ್ಲಿ ಸಾಹಸ ಹೆಚ್ಚಿದೆ. 
ಹಣದ ಓಡಾಟ ಬಹುವಾಗಿದೆ. ವ್ಯವಹಾರ ಕೌಶಲ್ಯಬೆಳೆದಿದೆ. ಕೆಲಸವಿದ್ದೊ, 
ಇಲ್ಲದೆಯೊ ತಿರುಗಾಡುವ ಜನರ ಸಂಖ್ಯೆಹೆಚ್ಚಿದೆ. ಕೆಲವೇ ಅನುಕೂಲವಂತರ 
ಹೆಮ್ಮೆಗೆ ಕಾರಣವಾದ ವಿಷಯ ನಿಲಾಸ್ಕ ಊರಲ್ಲಿ ಬಹುವಾಗಿ ಪಸರಿಸಿದೆ. 
ಗೋವೆಯಿಂದಲೂ ಕಾಳೂರಿಗೆ ಬಂದು ನೆಲಸಿ, ಅಲ್ಲಿನ ರಸಿಕ ಜೀವನಕ್ಕೆ 
ಕಳೆಗೊಡುತ್ತಿರುವ ನಾಲ್ಕೆಂಟು ಕಲಾವಂತ ಬಳಗಗಳೂ ಇವೆ. 

ಗುಲಾಬಿ ದಾದಿತನ ಮೊದಲಾದ ಉದ್ಯೋಗಗಳನ್ನು ಕಲಿಯುವುದಕ್ಕೆ 
ಬಿಳಿಯ ಸೀರೆಯುಟ್ಟು ದವಾಖಾನೆಯನ್ನು ಸೇರಿದ ಬಳಿಕ, ಸೂಲಗಿತ್ತಿ 
ಮೇರಿಯ ಜತೆಗೆ ಅಲೆದಾಡ ತೊಡಗಿದ ಬಳಿಕ,ಕಂಪೌಂಡರ” ಶೀನನಂಥವರ 
ನಾಲಗೆಗಳ ಕಡಿವಾಣ ಕಳಚುವುದು ಕಷ್ಟವಿರಲಿಲ್ಲ. ಅವನೆನ್ನುತ್ತಾನೆ 4 ಫ್ರಗ 
ಲಾದರೆ ನಮ್ಮ ಡಾಕ್ಟರರು ಸಮನಾದ ಉಪಾಯ ಕಲಿತರು. ಮುಂಬಯಿ 
ಯಲ್ಲಿ ಎಷ್ಟೋ ಅಂಗಡಿಗಳಲ್ಲಿ,ಮ್ಹಾಲು ಮಾರಾಟಕ್ಕೆ, ಹೆಂಗಸರನ್ನು ತಂದಿರಿ 


ಜಾರುವ ದಾರಿಯಲ್ಲಿ ರ್ಕ 


ಸುತ್ತಾರೆ. ವ್ಯಾಪಾರ ತನ್ನಂತೆಯೇ ಹೆಚ್ಚುತ್ತದೆ. ಹೀಗಿರುತ್ತ ಶಿವಪ್ಪನವರು 
ಮಾಡಿದ ಉಪಾಯ ಸರಿ-ಮದ್ದು ತರಿಸುವುದಕ್ಕೆ ದುಡ್ಡಿಲ್ಲ; ಮದ್ದು ಕೊಟ್ಟರೆ 
ನಾಟುವುದಿಲ್ಲ. ನಾನು ಅಂಗಡಿಯನ್ನು ತೆರೆದ ಮೇಲಂತು ಜನ ಇಲ್ಲಿಗೇನೆ 
ಬರುತ್ತಿದ್ದಾರೆ. ಅದಕ್ಕಾಗಿ ಹೊಸ ಒಕ್ಕತ್‌ ತೆಗೆದಿದ್ದಾರೆ. ಗುಲಾಬಿಯಂಥ 
ಚಂದದ ನರ ೯ ಇದ್ದಾ 'ಳಾದಕಿ ಅವಳನ್ನಾ ದರೂ ನೋಡಿ ಕಾಯಿಲೆಯ ಜನ 
ಬಂದಾರಲ್ಲ?” ಎಂದು. ತನ್ನ ಕೃತಘ್ನ ನಸ ಚಪಲವನ್ನೆಲ್ಲ ತೀರಿಸಿ 
ಕೊಳ್ಳು ತ್ತಿದ್ದ. 

ನಾಲ್ವರ ಮುಂದೆ ಆಡುವಂತಹ ಇಂಥ ಮಾತುಗಳು ಕಿವಿಯಿಂದ 
ಕಿವಿಗೆ, ಬಾಯಿಂದ ಬಾಯಿಗೆ ಪ್ರಸಾರಗೊಂಡು,ಇಂದುಮತಿಯಕಿವಿಯನ್ನೂ 
ಸೇರಿದುವು. ಎಲ್ಲಿಲ್ಲದ ಅನುಮಾನ ಮೂಡಿತು. ಅವಳೊಬ್ಬಳಿದ್ದಾಗ, ಅವಳ 
ಮನಸ್ಸನ್ನು ಅದು ಕಾಡಿತು. ಆದಕಿ ಗುಲಾಬಿಯು ಮನೆಗೆ ಬಂದು ತನ್ನ ನ್ನೂ 
ತನ್ನ ಮಗುವನ್ನೂ ಜೀವದಂತೆ ಸ್ನೇಹಭಾವದಿಂದ ನೋಡುವಾಗ ಅವಳ 
ಮನಸ್ಸು ಸಂಶಯ ಕಳೆದುಕೊಳ್ಳುತ್ತಿತ್ತು. “ಅವಳು ಹಾಗಿದ್ದರೆ ನನ್ನ ಮೇಲೆ, 
ಅಸೂಯೆಪಡಬೇಕು; ನನ್ನ ಸಾವನ್ನೆಜಿಸಬೇಕು. ಎಲ್ಲ ಸುಳ್ಳುಸುದ್ದಿಗಳು. 
ನಾಲಗೆಯಿಂದ ಒಳ್ಳೆಯ ಮಾತು ಬಾರದವರು ಇಷ್ಟಾದರೂ ಉಪಕಾರ 
ಮಾಡುತ್ತಾರಲ್ಲ!” ಎಂದು ತನಗೆ ತಾನೇ ಸಮಾಧಾನ ಹೇಳುತ್ತಿದ್ದಳು. 

ಶೀನಪ್ಪನ ಪರಿಹಾಸ್ಯದ ಮಾತು ಡಾಕ್ಟರರ ಕಿವಿಗೂ ಮುಟ್ಟಿದಿರ 
ಲಿಲ್ಲ. ಅವರು ಕೇಳಿ ನಕ್ಕರು; “ಆಡುತ್ತಾರೆ ಜನ, ಆಡುವವರಿಗೆ ಅವಕಾಶವೂ 
ಇದೆ. ನನಗೆ ಅವಳು ಬೇಕಾಗಿದ್ದರೆ ಏನು ಕಷ್ಟವಿದೆ?”ಎಂದು ನಗುತ್ತಿದ್ದರು. 
ಉದ್ಯೊ ೇಗದಿಂದ ವಿರಾಮ ಕಳೆಯುತ್ತಿದ್ದ ಕಾಲದಲ್ಲಿ, ಸುದ್ದಿಯ ಮಾತಿ 
ಗಾಗಿ "ಕೊರಗಿ ಕುಳಿತಿರುವವರು ಅವರಲ್ಲ. ಈಗಂತು ವಾರಕ್ಕೊಮ್ಮೆ 
ಯಾದರೂ ಕುಂಬಾರ ಗುಂಡಿಯ ತನಕ ಹೋಗಿ ಬರಬೇಕು. ನಡುವೆ ಕರಿ 
ಬಾಗಲೂ ಹೋಗಬೇಕು. ಶೀನಪ್ಪ ಪಸರಿಸಿದ ಸುದ್ದಿಯಿಂದ ಅವರ ಸ್ನೇಹಿತ 
ಕೊಬ್ಬ ರೂ ಅವರ ಕೈ ಬಿಟ್ಟಿಲ್ಲ; ದವಾಖಾನೆಗೆ ಬರುವುದನ್ನೂ ಬಿಟ್ಟಿ ಲ್ಲ. 

ನು ಗುಂಡಿಯಲ್ಲಿನ ಮರದ ಉದ ೈಮವು ಈಗ ಶಾಶ್ವ ಹೆ 
ಒಂದು ಉದ್ಯ ಮವಾಗುವ ಸ್ಥಿ ತಿಗೆ ಬಂದು ಮುಟ್ಟಿದೆ. ಯುದ್ಧ ಬಸ 
ಮೇಲೆಯೂ ಅದನ್ನು ನಡೆಸಿಕೊಂಡು ಹೋಗುವ ಕಂಚ ಮಾಡಬೇಕೆಂದು 
ಹಲವರು ಸ ಸಾಹೇಬರಿಗೆ ಹೇಳುತ್ತಿದ್ದಾರೆ. ಒಂದು ಪ್ಲೈವುಡ್‌ 


ಪಿ೪ಂ ಜಾರುವ ದಾರಿಯಲ್ಲಿ 


ಕಾರ್ಮಾನೆಯನ್ನು ಸ್ಥಾ ಪಿಸಿದರೆ-ತುಂಬ ಹಣ ಬಂದೀತೆಂದು ಬೋಧಿಸುತ್ತಿ 
ದ್ದಾರೆ. ಸಾಹೇಬರಿಗೆ ಆ ಉದ್ಯಮದ ತಲೆ ಬುಡ ಗೊತ್ತಿಲ್ಲದೆ ಇನ್ನೂ ಎಣಿಕೆ 
ಹಾಕುತ್ತಿದ್ದಾ ಕೆ. ಮರ ಸಿನಿಯಾವುಕು ಮಾತ್ರ ಎಂದಿನಂತೆ ನಡೆದು ಕ್ಕೆ 
ಕೂಲಿಗಳ ವಸತಿ ಬೆಳೆದಿದೆ. ಆರೋಗ್ಯ ಸೌಕರ್ಯ ಹೆಚ್ಚಿದೆ. ಆದರೂ ಚಿಕ 
ಪುಟ್ಟ ಕಾಯಿಲೆಗಳ ಸಲುವಾಗಿ ಡಾಕ್ಟ್ರ ರರು ಬಂದು ಹೋಗು ತ್ತಿದ್ದಾರೆ. 
ಆ ಸಾಹೇಬರು ಶಿವಪ್ಪ ನವಕೊಡೆ ಮಾಡಿದ ಕರಾರನ್ನು ನಡೆಯಿಸಿ 
ಕೊಂಡು ಬಂದಿದ್ದಾರೆ. ವಾರಕ್ಕೊಂದು ದಿನ, ಹೆಚ್ಚಾಗಿ ಆದಿತ್ಯವಾರದ ದಿನ, 
ಸಾಹೇಬರ ಮೋಟರು ಅವರನ್ನು ಕರೆತರಲು ಹೋಗುತ್ತದೆ. ಆದಮ್‌ 
ಸಾಹೇಬರಿರಲಿ, ಇಲ್ಲದಿರಲಿ, ಆ ಸೋಟರು ಹೋಗಿ ಅವರನ್ನು ಬೆಳಿಗ್ನೇನೆ 
ಕರಿದುಕೊಂಡು ಬರುತ್ತದೆ. ಶಿವಪ್ರ ಡಾಕ್ಟರರು ಬರುವ ದಿನ ತಕಕ 
ಅಲ್ಲಿನವರಿಗೂ ಆಚೀಚಿನವರಿಗೂ ಸೊತ್ತು. ಕರಿದು ತರುವ ಕಾರು ಮಾತ್ರ 
ಇಂಥದ್ದೇ ಎಂಬ ನಿರ್ಣಯವಿಲ್ಲ. ಒಂದಲ್ಲ ಒಂದು ವಾಹನ ಬರುತ್ತದೆ. 
ಅದು ಹೊರಟು,ಮೊದಲು ಕುಂಬಾರ ಗುಂಡಿಗೆ ತಿರುಗುವಲ್ಲಿನ ಸೀಗೆಹಳ್ಳಿಯ 
ಬಂಗಲೆಗೆ ಹೋಗುತ್ತದೆ. ಮೊರ ಸಾಹೇಬರ ಭೇಟಿ ಮೊದಲಿಗೆ ನಡೆಯ 
ಬೇಕು. ಅನಂತರ ಅಲ್ಲಿಂದ ಮಾಮೂಲಿನಂತೆ, ಕುಂಬಾರ ಗುಂಡಿಗೆ ಬಂದು 
ಅಲ್ಲಿನ ಕೂಲಿಗಳ ಆರೋಗ್ಯ ವಿಚಾರಿಸುತ್ತಾರಿ. 

ವೂರ ಸಾಹೇಬರಿಗೆ ವೈದ್ಯರ ನೆರವು ತೀರ ಅನಿವಾರ್ಯ, ಅವರಿಗೆ 
ಮೊದಲಿಂದ ಬಂದ ತಾ ತೂ ವಯಸ್ಸಾದ ಮೇಲೆ ತೊಡಗಿರುವ 
ಕಾಯಿಲೆ ಡಾಯಬಿಟಿಸ್‌. ಹಾಲು, ತುಪ್ಪ, ಸಕ್ಕಕಿಗಳಲ್ಲಿ ಅದ್ದಿ ತೇಲುತ್ತಿರುವ 
ಅವರು ನೇವಸವಿದ್ದರೂ ಊಟ ಬಿಡಲಾರರು; ಸಿಹಿ ಮೂತ್ರನಿದ್ದರೂ ಸಕ್ಕರೆ 
ಬಿಡಲಾರರು. ವಾರದ ನಡುವೆಯೂ ಇನ್‌ಸುಲಿನ್‌ ಕೊಡುವುದಕ್ಕೆ ಡಾಕ್ಟ 
ರರು ಬಂದು ಹೋಗಬೇಕಾಗುತ್ತದೆ. ಈ ಎರಡು ಬೇನೆಗಳ ಜತೆಗೆ ಸ್ವಸಂ 
ಪಾದನೆಯ ಗುಪ್ತರೋಗಗಳೂ ಇವೆ. ಆದರೆ ಒಂದು ಸುಖನಿದೆ; ಮದ್ದಿನ 
ಹೆಸರು ಹೇಳಿದರಾಯಿತು;ಮರು ದಿನವೇ ಎಷ್ಟು ಬೆಲೆಯುಳ್ಳ ಮದ್ದಾದರೂ, 
ಎಷ್ಟು ಅಪೂರ್ವದ ಔಷಧವಾದರೂ ಅವರ ಮನೆಗೆ ಬಂದು ಬೀಳುತ್ತದೆ. 
ಬೇಕಾದಂಥ ಔಷಧವಿರಲಿ- ಹುಬ್ಬಳ್ಳಿ, ಬೆಳಂಗಾವ್‌, ಎಲ್ಲಿಯೂ ಸಿಕ್ಕದೆ 
ಹೋದಕಿ ಗೋವೆಯಿಂದಲೇ ತರಿಸುತ್ತಾ ಕೆ, ಸಾಹೇಬರ ಜನಗಳಿಗೆ ಗೋವೆ 
ಫೆರಮನೆ. ಯಾವೊಂದು ಸರಕಾರಿ ರಸ್ತೆಯನ್ನು ತುಳಿಯದೆ, ಸುಂಕದ ಕಟ್ಟಿ 


ಜಾರುವ ದಾರಿಯಲ್ಲಿ ೨೪೧ 


ಯನ್ನು ಹಾಯದೆ, ಗೋವೆಯಿಂದ ಅವರ ಬಂಗ್ಲೆಗೆ ಬೇಕಾದ ವಸ್ತುಗಳನ್ನು 
ಆಳು ಕಳುಹಿಸಿ, ತರಿಸಿಕೊಳ್ಳುವ ಶಕ್ತಿ ಅವರಿಗಿದೆ. ಹಾಗೆಂದು ಡಾಕ್ಟರರು 
ತಮಗಾಗಿ “ಒಂದಿಷ್ಟು ಕ್ವಿನೀನು ಬೇಕಿತ್ತಲ್ಲ” ಎಂದು ಕೇಳಿದರೆ “ಹೂಂ, 
ಅದಕ್ಕೇನು? ನೋಡುವ. ಆದರೆ ದರ ವಿಪರೀತ ಹೇಳುತ್ತಾರೆ. ಮೊದಲು ದರ 
ವೇನೆಂದು ವಿಚಾರಿಸುವ. ತರಿಸುವುದು ಕಷ್ಟವಲ್ಲ” ಎಂದು ಮುಂದಿನ ನಾರ 
ದಲ್ಲಿ ದರವೆಷ್ಟೆಂದು ತಿಳಿಸುತ್ತಾರೆ. ಶಿವಪ್ರನವರಿಗೂ ಅದು ತಲೆ ತಿರುಕ 
ಬರುವ ದರವಾಗುತ್ತದೆ. ಒಂದೆರಡು ಸಾರಿ ಅವರು ಕೇಳಿದ ಔಷಧಗಳನ್ನು 
ತರಿಸಿಕೊಟ್ಟಿದ್ದಾರೆ. ಆದರೆ ದುಡ್ಡನ್ನು ಸಾಹೇಬರಾಗಿ ಕೇಳಲಿಲ್ಲ. ಇವರಾಗಿ 
ಇಡಲು ಹೋದಾಗ“ ನಿಮ್ಮಿಂದ ತೆಸೆಡುಕೆೊಳ್ಳ ವುದೇ!” ಎಂದು ಹೇಳಿದು 
ದರಿಂದ, ಮುಂದೆ ಶಿವಪ್ಪನವರು ಅವರ ಸ ಹಾಯವನ್ನು ಬೇಡಲಿಲ್ಲ. 

ಸಾಹೇಬರ ಸೇವೆ ನಡೆಯಿಸಿ, ಅವರ ಕೆಪ್ಟನ್‌ | ನಾಗನಿಗೂ 
“ನಿಮಗೇನು?” ಎಂದು ಕೇಳಿ, ಕುಂಬಾರ ಗುಂಡಿಗೆ ಹೋದರೆ ಅಲ್ಲಿ ಸಂಜೆಯ 
ತನಕ ಕೆಲಸವಿದೆ. ಅಲ್ಲಿನ ನಿವಾಸ ಸೌಕರ್ಯ ಹೆಚ್ಚಿದ್ದರೂ, ಕಾಯಿಲೆಗಳ 
ಸಂಖ್ಯೆ ಬೆಳೆಯುತ್ತಿದೆಯೆಂದು ಅವರ ಅನುಭವ. ಮೊದಲಿನ ದಿನಗಳಲ್ಲಿ ಚಳಿ 
ಜ್ವರ ಒಡಿ ಅಲ್ಲಿನ ಪ್ರಧಾನ ಕಾ ಯಿಲೆಯಾಗಿತ್ತು. ಈಗ ಸನ್ನಿಪಾತ ಇದೆ; 
ಹುಕ್‌ವರ್ಮ ಇದೆ; ಅಮಶಂಕೆಯಿದೆ; ಅವುಗಳ ಜತೆಯಲ್ಲಿ ಹೆಣ್ಣು ಗಂಡು 
ಗಳೆ ಸಾಮುದಾಯಿಕ ಜೀವನದ ಫಲವಾಗಿ ಬಂದಿರುವ ಬೇನೆಗಳೂ ಇವೆ. 
ಔದ್ಯೋಗಿಕ ಜಿ ಜೀವನ ಬೆಳೆದ ಹಾಗೆ, ಇಂಥ ರೋಗಗಳು ಅನಿವಾರ್ಯ ಎಂಬ 
ತೀರ್ಮಾನಕ್ಕೆ ಅವರೂ ಬಂದಂತಿತ್ತು. ಆದಕೆ ಉಳಿದ ಯಾವತ್ತು ಕಾಯಿಲೆ 
ಗಳಿಗೆ ಮದ್ದು ಕೊಡುವಷ್ಟು ಸುಲಭದಲ್ಲಿ, ಶ್ರೀಮಂತರ ಕಾಯಿಲೆಯಾಗಿ 
ಬಂದಿರುವ ಗುಪ್ತ ಬೇನೆಗಳಿಗೆ ಮದ್ದಿಗಾಗಿ ಹಣ ವ್ಯಯಿಸುವವರು ಯಾರು? 
ಒಮ್ಮೆ ಆದಮ್‌ ಸಾಹೇಬರೊಡನೆ ಡಾಕ್ಟರರು “ಸಾಹೇಬರೇ, ಒಂದಿಷ್ಟು 
ನಿಯೊ ಸಾಲ್ವರಸನ್‌ ತರಿಸಿಕೊಡದೆ ಉಪಾಯವಿಲ್ಲ” ಎಂದಾಗ, “ಹೂಂ, 
ಜನಗಳು ಸೊಕ್ಕಿ, ತಾವಾಗಿ ತಂದುಕೊಂಡ ಸೆ ಸೌಭಾಗ್ಯಕ್ಕಾಗಿ, ನಾನು ದಂಡ 
ತೆರಬೇಕೆನ್ನುತ್ತಿ ಶರಾ? ಎಂದು ನಕ್ಕು ಹೇಳಿದರು. 

ಅ ನಿಜವೇ, ಆ ದಿನಗಳಲ್ಲಿ ನಿತ್ಯೊ ೇಪಯೋಗಿಯಾದ ಕ್ವಿನೀನು, 
ವಿಟಮಿನ್‌, ಅಮಿಟೀನ ಮೊದಲಾದ ಔಸಧಗಳನ್ನು ತಂದಿರಿಸುವುದಕ್ಕೇನೆ 
ಅವರಿಗೆ ಸಾಕಷ್ಟು ಹಣ ವ್ಯಯವಾಗುತ್ತಿದೆ. ಅದನ್ನೂ ಅವರು ಮಾಡುವವ 


«ils 


೨೪೨ ಜಾರುವ ದಾರಿಯಲ್ಲಿ 


ರಲ್ಲ. ಜ್ವರದಿಂದ, ಆಮಶಂಕೆಯಿಂದ, ಇನ್ನೊಂದರಿಂದ ಕೂಲಿಗಳು ಮಲಗಿ, 
ತಮ್ಮ ಕೆಲಸ ನಿಲ್ಲುತ್ತದೆ, ನಷ್ಟವಾಗುತ್ತದೆ. ಎಂಬುದರಿಂದ ಅಷ್ಟು ಮಾಡು 
ತ್ತಿದ್ದಾರೆಯೆ ಹೊರತು, ಕೂಲಿಕಾರರ ಮೇಲಿನ ಮಮತೆಯಿಂದಲ್ಲ. ಕೂಲಿ 
ಗಳ ಸಲುವಾಗಿ ಡಾಕ್ಟರರು ಬೇಡದೆಹೋದರೂ, ಸೋದರ ಮಾವನಿಗಾಗಿ 
ಒಬ್ಬರು ಬೇಕೇ ಬೇಕಿತ್ತು. ಅವರ ಸಲುವಾಗಿ ವಾರಕ್ಕೊಮ್ಮೆಯೂ ಬರ 
ಬೇಕು; ಕಕಿದಾಗಲೂ ಬರಬೇಕು. 

ವಿರ ಸಾಹೇಬರ ಮಟ್ಟಿಗೆ, ಶರೀರ ಕಾಯಿಲೆಗೊಂಡಿದ್ದರೂ, ಮನ 
ಸ್ಸಿಗೆ ಕಾಯಿಲೆಯಿಲ್ಲ. ನಿಲಾಸಕ್ಕೆ ಎಂದೂ ಸಿದ್ಧ; ತ ಸಿದ್ಧ, ಅಳಿಯ 
ಬೇಡವೆಂದರೂ, ಅವರು ಉಟ ಗುಂಡಿಗೆ" ವಾಗಕೆ ಶೈ ನಾಲ್ಕು ಬಾರಿಯಾ 
ದರೂ ಹೋಗಿ ಬರುತ್ತಾರಿ. ತಾನಿಲ್ಲದೆ ಅಲ್ಲಿನ ಒಂದು ಕಡ್ಡಿಯೂ ಅಲುಗಾಡ 
ದೆಂದು ತಮ್ಮ ಮನಸ್ಸಿನಲ್ಲಿ ತಿಳಿದು ಕೊಂಡಿದ್ದಾರೆ. ಕಡ್ಡಿ 'ಅಲುಗಲಿ, ಅಲುಗ 
ದಿರಲಿ- ಹೋಗಿ ಬಿರಿ ರಂದ ಅವರಿಗೆ ಪ ಪ್ರಯೋಜನವಿದೆ. ಭಟ್ಕಳದಿಂದ 
ತಿಂಗಳು ಎರಡು ತಿಂಗಳಿಗೊಮ್ಮೆ ಸೀಗೆಹಳ್ಳಿಗೆ ಬರುತ್ತಿರುವ ಅವರ ಮಕ್ಕಳ 
ಕೈಯಲ್ಲಿ ಹಸುರು ನೋಟುಗಳನ್ನು ಕೊಟ್ಟು ಕಳುಹಿಸುವುದಕ್ಕಾಗುತ್ತದೆ. ಆ 
ಮಕ್ಕಳು ಊರಲ್ಲಿ ಸ್ವಂತ ಆಸ್ತಿ, ಪಾಸ್ತಿಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. 

ಶಿವಪ್ಪನವರು ಕುಂಬಾರ ಗುಂಡಿಗೆ ಬಂದರೆ ಮಧ್ಯಾಹ್ನಊಟ ಮಾಡು 
ವುದಿಲ್ಲ. ಒಂದೆರಡು ಬಾರಿ ಬೇಡೇಕರ್‌ ಊಟಕ್ಕೆ ಕರಿದಿದ್ದ: ಆ ಊಟ 
ಸಾಕಾಗಿ ಹೋಯಿತು. ಮಧ್ಯಾಹ್ನವಾಯಿತೆಂದರೆ ಅಲ್ಲಿರುವ ಚಾ ದುಕಾನಿ 
ನಿಂದ ಚಹ ತರಿಸುತ್ತಾರೆ. ಡಾಕ್ಟರರ ಮಟ್ಟಿಗೆ ಆತ ಬೆಲ್ಲದ ಬದಲು, ಸಕ್ಕ ಥಿ 
ಹಾಕಿ ಚಹ ಮಾಡಿಕೊಡುತ್ತಾ ನ ತಿನ್ನುವ. ತ್ರಾಣವಿದ್ದರೆ, ತುಪ್ಪದ ಡಬ್ಬ ಗೆ 
ಸವೂಪವಾಗಿ ಬೇಯಿಸುವ ಎಣ್ಣೆ ಯ ತಿಂಡಿಯನ್ನೂ ಕೊಡುತ್ತಾ ನೆ, ಹ 
ಬೇಡವಾದರೆ, ಔಷಧಕ್ಕೆ ಬರುವ. ಕೂಲಿಯ pee ಒಂದೆರಡು ಹಣತೆ 
ಬಾಳೆಯ ಹಣ್ಣುಗಳನ್ನು ತಂದುಕೊಡುತ್ತಾರಿ. ಅಷ್ಟು ಭೋಜನದಿಂದ ತೃಪ್ತ 
ರಾಗಿ, ಸಂಜೆಯ ತನಕ ದುಡಿದು ಹೊರಡಲು ಸಿದ್ದರಾಗುತ್ತಾರೆ. ಆ ವೇಳೆಗೆ 
ಅವರನ್ನು ತಂದುಬಿಟ್ಟ ಮೋಟರಿಗೆ ತೆರವಾದಕಿ, ಅದು ಹೊರಡುತ್ತದೆ. ಇಲ್ಲ 
ವಾದರೆ ಮರಸಾಗಿಸುವ ಲಾರಿಯೊಂದರಲ್ಲಿ ಕುಳಿತು ಊರಿಗೆ ಮರಳುತ್ತಾರಿ; 
ಹೋಗಿ ಬರುವಾಗ ಸೋತು ಸುಣ್ಣವಾಗಿಯೆ ಬರುತ್ತಾರೆ. ಹಾಗೆ-ದಣಿದು, 
ಧೂಳು ಮುಚ್ಚಿಕೊಂಡು ಬರುವ ಗಂಡನನ್ನು ಕಂಡು ಕನಿಕರದಿಂದ ಇಂದು 


ಜಾರುವ ದಾರಿಯಲ್ಲಿ ೨೪ಕ್ಕಿ 


ಮತಿಯು“ಇವಕ್ತಿನ ಯಾತ್ರೆಯಾಯಿತೇ? ಒಂದು ಆದಿತ್ಯವಾರವಾದರೂ ರಜೆ 
ತೆಗೆದುಕೊಂಡು ಮನೆಯಲ್ಲಿರಬಾರದೇ? ನೂರಾರು ಜನಗಳ ಚಾಕರಿ ಮಾಡಿ 
ಇಪ್ಪತ್ತೈದು ರೂಪಾಯಿ ಸಂಪಾದಿಸಿದರೇನು ಬಂದಿತು? ಜೀವ ದೊಡ್ಡ 
ದಲ್ಲವೆ?” ಎನ್ನುತ್ತಾಳೆ. ಅವರು ನಗುತ್ತ “ಯಾವುದಿಲ್ಲವಾದರೂ ಅವರು 
ತಿಂಗಳಿಗೆ ಕೊಡುವ ನೂರು ರೂಪಾಯಿ ಖಾತ್ರಿಯಷ್ಟೆ? ಮೊದ ಮೊದಲು 
ಇಡಿಯ ತಿಂಗಳಿಗೆ ನೂರು ಸಿಗುತ್ತಿರಲಿಲ್ಲ. ಈಗ ಇದು ಮುಮ್ಮಡಿಸಿದೆ. ಅದು 
ಹೆಚ್ಚಿದರೂ ಮನೆಯ ಖರ್ಚುವೆಚ್ಚ ಸಾಗುವುದು ಕಷ್ಟವಾಗಿದೆ. ಹೀಗಿರುತ್ತ 
ಮದ್ದಿನ ಖರ್ಚಿಲ್ಲದೆಯೆ ಬರುವ ಈ ನೂರು ರೂಪಾಯಿಗಳನ್ನು ಬೇಡವೆನ್ನು 
ಶ್ರೀಯಾ?” 

“ಅಲ್ಲದೆ ನನಗೊಂದು ಆಸೆಯಿದೆ-ಆದಮ್‌ ಸಾಹೇಬರು ಒಳ್ಳೆ ಖುಶಿ 
ಯಲ್ಲಿರುವಾಗ ಮಾತನಾಡಿಸಿದರೆ, ಒಂದಲ್ಲ ಒಂದು ದಿನ ದವಾಖಾನೆ ದುರಸ್ತಿ 
ಮಾಡಿಕೊಟ್ಟಾರು; ದೊಡ್ಡದು ಮಾಢಿಕೊಟ್ಟಾರು. ನಾನೊಂದು ಮನೆ ಕಟ್ಟು 
ವುದಾಜಿರೂ-ಮರ ಮಟ್ಟು ನಿಮ್ಮಿಂದಾಗ ಬೇಕೆಂದರಿ. ಅವರಿಗೆ ಕೊಡುವುದು 
ನಿಮಿಷದ ಕೆಲಸ. ನನಗೆ ಕೇಳುವುದಕ್ಕೆ ಬಾಯಿ ಬರುವುದಿಲ್ಲವಷ್ಟೇ ಹೊರತು 
ಕೇಳಿದರೆ ಎಂದೂ "ಒಲ್ಲೆ? ಎನ್ನಲಾರರು. ನನಗೇನೆ ಕೇಳುವುದಕ್ಕಾಗದೆ 
ಕುಳಿತಿದ್ದೇನೆ. ಬೇಕಾದವರಿಂದ ಹೇಳಿಸಿ ನೋಡಬೇಕು” ಎನ್ನುತ್ತಾರೆ. 

ಅಂಥ ಪಯಣ ಮಾಡಿ ಅವರು ಮನೆಗೆ ಬರುವಾಗಲೆಲ್ಲ ರಾತ್ರಿ ಎಂಟು 
ಗಂಟೆಯಾದರೂ ಆಗುತ್ತದೆ. ಕಿಟ್ಟಪ್ಪ ಮಾಸ್ತರರು ಮನೆಯಲ್ಲಿರುವ ಪರಿ 
ಪಾಠ ತೀರ ಕಡಿಮೆಯಾಗಿದೆ. ಇಂದುಮತಿಯ ಸಹಾಯಕ್ಕೆ ತಂದು ಹಾಕುವ 
ಅಡುಗೆಯ ಜನರು ಆರು ತಿಂಗಳಿಗೊಮ್ಮೆಬದಲಾಗುತ್ತಹೋಗಿದ್ದಾರೆ.ಅವರು 
ಕೊಡುವ ಸಂಬಳ ಜನರಿಗೆ ಕಣ್ಣಿಗೆ ಕಾಣಿಸದು. ಗಂಡಾಳು ನಿಲ್ಲುವುದಿಲ್ಲ; 
ಹೆಂಗುಸರು ಬಂದರೆ, ಕದ್ದು ತಿನ್ನುವುದೋ, ತರಲೆ ಹೆಕ್ಕುವುದೋ ಹೆಚ್ಚಾ 
ಗುತ್ತದೆ. ಅದರಿಂದ ಒಂದಷ್ಟು ದಿವಸಗಳಿಂದ “ಯಾರೂ ಬೇಡ. ನಾನೇ 
ನೋಡಿಕೊಳ್ಳುತ್ತೇನೆ” ಎಂದು ಅವಳೇ ಮನೆಯ ಎಲ್ಲ ಕೆಲಸಗಳನ್ನೂ ಸಾಗಿ 
ಸುತ್ತಿದ್ದಾಳೆ. ಬದ್ದು ಮಗುವಾದ ರತ್ನಾಕರನನ್ನು ಆಡಿಸಿ, ತಿರುಗಾಡಿಸಿ 
ಸಂತೋಷದಿಂದ ಹೊತ್ತು ಹೋಗುತ್ತದೆ. ಈಗ ಅವಳು ಎರಡನೆಯ ಬಾರಿಗೆ 
ತಾಯಾಗುವವಳಿದ್ದಾಳೆ. ಕೆಲಸಮಾಡುವುದು ಸಲ ಕಷ್ಟವಾದರೂ ಸಾಗಿಸಿ 


ಜ್‌ 
ಕೊಂಡು ಹೋಗುತ್ತಿದ್ದಾಳೆ. ಆದಿತ್ಯವಾರದ ದಿನ ಸಂಜೆಯಾದಕೆ, ಗುಲಾಬಿ 


ತಳಳ ಜಾರುವ ದಾರಿಯಲ್ಲಿ 


ತನ್ನ ಮಗುವನ್ನು ಕರಿದು ತರುತ್ತಾಳೆ.ಮಕ್ಕಳಿಬ್ಬರೂ ಹಿತ್ತಿಲಲ್ಲಿ, ಅಂಗಳದಲ್ಲಿ 
ಕೂಗಿ, ಕಿರುಚಿ, ನಲಿದಾಡುತ್ತಿರುವಾಗ ಇಬ್ಬರು ಹರಟೆಹೊಡೆಯುತ್ತಾರಿ. 
ಈ ಹರಟೆಯ ಮಾತಿನಲ್ಲಿ ಗುಲಾಬಿಗೆ ಮರವೆಯಾಗದ ಒಂದು ಸಂಗತಿ ಬಹು 
ದಿನದಿಂದಲೂ ಕಾಡುತ್ತಿದೆ. ಒಂದು ದಿನ ಇಂದಮ್ಮನೊಡನೆ “ಡಾಕ್ಟರರಿಗೆ 
ನೀವು ಹೇಳಬಾರದೇ? ನಾನು ನನ್ನ ಮಾತಿನಂತೆ ನರ್ಸಿಂಗ್‌ ಕಲಿತಾಯಿತು. 
ಈಗ ಎಲ್ಲ ಕೆಲಸಮಾಡುವವಳು ನಾನೇ. ಇವರು ಮಾತ್ರ ತಮ್ಮಮಾತನ್ನು 
ನಡೆಯಿಸಲಿಲ್ಲ. ಆಸ್ಪತ್ರೆಯ ಸುದ್ದಿಯನ್ನು ಮಾತಾಡುವುದಿಲ್ಲ, ವಾರ್ಡಿನ 
ಕತೆಯನ್ನೂ ಹೇಳುವುದಿಲ್ಲ. ಪ್ರಾಯಶಃ ನನ್ನ ಕೈಯಿಂದ ಹಣ ತೆಗೆದು 
ಕೊಳ್ಳುವುದು ಅವಮಾನನೆಂದು ತಿಳಿದಿದ್ದಾರೋ ಏನೋ. ಸಾಲವಾಗಿ 
ತೆಗೆದುಕೊಳ್ಳ ಬಾರದೆ?? ಎಂದು ತಿರುಗಿ ನೆನಪು ಹುಟ್ಟಿಸಿದಳು. 

“ಸಾಲವೆಂದರೆ ಹೆದರುತ್ತಾರಸ್ರೆ ಅವರು. ನಾನು ಹೇಳಿದೆ, ಅವಳು 
ದುಡ್ಡು ಕೊಡುತ್ತೇನೆಂದು ಹೇಳುವಾಗ ಯಾಕೆ ತೆಗೆದುಕೊಳ್ಳ ಬಾರದು? ಪ 
ಸಮಯದಲ್ಲಿ ಆಸ್ಪತ್ರಿಯನ್ನು ದೊಡ್ಡದು ಮಾಡಿದರೆ ಒಂದು ಪ್ರಯೋಜನ. 
ನಾಳೆ ಇನ್ನೊಬ್ಬರು ಈ ಊರಿನೆ ಬಂದು ಹಾಗೆ ಮಾಡಿದರೆ, ನಿಮ್ಮ ಕನಸು 
ಕನಸಾಗಿಯೇ ಉಳಿಯುತ್ತದೆ. ನಿಮ್ಮ ಎದುರಿಗೆ ಅಂಗಡಿಯಿಟ್ಟ ಶೀನಪ್ಪನೇ 
ಹಾಗೆ ಮಾಡಿದರೂ ಮಾಡಿದ? ಎಂದು ಎಷ್ಟು ಹೇಳಿದ್ದೇನೆ ಗೊತ್ತೇ--ಎಂದಕಿ 
“ಅವಸರ ಬೇಡ,ನಿನ್ನ ಬಾಣಂತಿ ತನ ಕಳೆಯಲಿ.ನಾನು ಆ ಯೋಚನೆ ಬಿಟ್ಟಿಲ್ಲ 
ಎನ್ನುತ್ತಾ ಇದ್ದಾರೆ.? 

ಹೊತ್ತು ಕಂತಿತು. ಗುಲಾಬಿಯು ತನ್ನ ಮಗುವನ್ನು ಕರೆದುಕೊಂಡು 
ಮನೆಗೆ ಹೋದಳು. ಇಂದುಮಶಿಯು ಅಡುಗೆಗೆ ಹೊತ್ತಾಯಿತೆಂದು ಹೊರ 
ಟಳು. ಅಷ್ಟರಲ್ಲಿ ಮಾವನವರ ಸವಾರಿ ಆಕಸ್ಮಿಕವಾಗಿ ಮನೆಗೆ ಬಂದಿತು. 
ಬಂದವರನ್ನು ಕಂಡು “ಬಾಯಾರಿಕೆ ಬೇಕೆ?” ಎಂದು ಉಪಚರಿಸಿದಳು. 
“ಎಲ್ಲಿ ಶಿವಪ್ಪ?” ಎಂದು ಅವರು ಕೇಳಿದರು. “ಬಂದಿಲ್ಲ--ಇವತ್ತು ಆದಿತ್ಯ 
ವಾರವಲ್ಲವೆ? ಕುಂಬಾರ ಗುಂಡಿಗೆ ಹೋಗಿದ್ದಾರೆ” ಎಂದು ನುಡಿದು ಅವಳು 
ಒಳಕ್ಕೆ ಹೊರಟಳು. | 

ಅಷ್ಟಕೊಳಗಾಗಿ ಕಿಟ್ಟಪ್ಪ ಮಾಸ್ತರರು “ಆದಮ್‌ ಸಾಹೇಬರು, 
ಮೊರ ಸಾಹೇಬರು ಇವನ ಗುರುತಿನವರಾಗಿದ್ದರೂ ಒಂದು ಮನೆಯನ್ನೂ 
ಕಟ್ಟಿ ಕೊಳ್ಳಲಾರದಂಥ ನಮ್ಮ ಶಿವೆ ಬಹಳ ಬುದ್ಧಿ ವಂತನಪ್ಪ. ಈ ಸಮಯ 


ಜಾರುವ ದಾರಿಯಲ್ಲಿ ೨೪೫% 


ದಲ್ಲಿ ಎಷ್ಟು ಜನ ಉದ್ದಾರಗೊಂಡರು? ಆದಕೆ ಇವನಿಗೆ ಮಾತ್ರ ಸಹಿ ೫ 
ಎಂದು ದೂರತೊಡಗಿದರು. 

4 ಏನೊ! ಎಲ್ಲರ ಅದೃಷ್ಠ ಷ್ಟ ವೂ ಒಂದೇ ತೆರನಾಗಿರುತ್ತದೆಯೇ? ಒಬ್ಬೊ 
ಬ್ಬ ರೆ ಅದ್ಭ ಷ್ಟ ಒಂದೊಂದು ಸೈ ಎಂದು ಮನಸ್ಸಿಲ್ಲದೆ ಇಂದುಮತಿ ಹೇಳ 
ಚಾ ತಃ ಅವರು ಕುಳಿತಲ್ಲಿಂದ ಸ್ವಲ್ಪ ಬಿರುಸಾಗಿಯೇ “ಹೌದೌದು. 
ನಾವು ಯದ್ವಾ ತದ್ವ ಮಾಡಿದರೆ ಅದೃಷ್ಟನನ್ನು ಹಳಿದು ಬಂತೇನು? ಬರುವ 
ದುಡ್ಡನ್ನು ಇಲ್ಲಿ ಮನೆಗೂ ಕೊಡಬೇಕು, ಅಲ್ಲಿ ಗುಲಾಬಿಗೂ ಕೊಡಬೇಕೆಂ 
ದರೆ ಸಾಕಾದೀತೆ? .., ನೋಡು, ನಾನು ಮುದುಕನಾಗಿದ್ದೇನಲ್ಲವೆ? ವರ್ಷ 
ಅರವತ್ತಕ್ಕೆ ಸಮಿಪ. ಇವನಿಂದ ಮನೆಕಟ್ಟಿಸುವುದಕ್ಕಾಗದಿದ್ದಕ್ಕೆ ಈ 
ಪ್ರಾಯದಲ್ಲಿ ನಾನು ಒಂದು ಮನೆ ಕಟ್ಟಿಸದಿದ್ದರೆ ಮತ್ತೇಕೆ? ಬೇಡಿದರೂ 
ಸರಿಯೆ ಅನ್ನ ಲಿ ಜನ! «ಮಗ ಡಾಕ್ಟರ. ಅಪ್ಪ ಬೇಡಿ ತಿನ್ನುತ್ತಾನೆ?೦ದು, 
ಏನಿಲ್ಲ; ನಮ್ಮ pA ಪ್ರಯ್ಯ ನವರ ಹರಿ ರ ಒಂದಿಷ್ಟು ಮರ ಳೂ ಎಂದರೆ. 
"ಎಷ್ಟು ಚಕ ತೆಗೆದುಕೊಂಡು ಹೋಗಿ? ಚು ಎಂದು ಶಪಥತೊಟ್ಟು 
ಕಾಲು ತೊಳೆಯುವುದಕ್ಕೆ ಹೋದರು. 

ಇಂದುಮತಿ ತನ್ನ ಮಾವ ಊಟಿಕ್ಕಿದ್ದಾರಿಂದು ಯೋಚಿಸಿ, ಬೇಗ 
ಬೇಗನೆ ಅಡುಗೆಮಾಡಿ, ಎಲೆ ಬಡಿಸಿ, ಹೊರಕ್ಕೆ ಕರೆಯಲು ಬಂದಕಿ, ಅವರು 
ಅಷ್ಟು ಹೇಳುವುದಕ್ಕೆ ನೆ ಬಂದವರಂತೆ- ಬಂದು ಹೇಳಿ, ಹೊರಟೇ sul 
ದ್ದ ಜ್ಯ ಬಹು ಸ ಹಿಂದೆ ವಾಸಪ್ರ ಯ್ಯ ನವರಿಂದ ತಾವು ತಿಳಿದ ಸ 
ಯೆನು ) ಉಪ್ಪು ಕಾರಗಳನು ಹಚ್ಚಿ ಜೇಡಿ ಮಹಾ ಜನಗಳಿಂದ HN: 
ಚ ತಮ್ಮ ಲ್ಲಿ ಯೇ ಬಚ್ಚಿ ಟ್ಟು ಜದ ರು; ಗುಲಾಬಿಗೂ ಚು ಚ್ಛಿ ನುಡಿ 
ದರು. ಅವಳು 'ದುದಿಯಾಗಿರುವುದನ್ನು ಕಂಡು ಮತ್ತಿ ಷ್ಟು ಕೋಪಾವಿಷ್ಟ 
ರಾದರು. ಅಳಿಯಂದಿರ ಮನೆಗೆ ಸುತ್ತಾ ಡಿದರು. ಹುದುಗಿದ್ದ ಹೊಟ್ಟಿ ಉರಿಗೆ 
ಅಲ್ಲಿಂದಲೂ ಗಾಳಿ ಬೀಸಿಕೊಂಡು, ಇಂಥ ಪ್ರತಿಜ್ಞೆ ಜ್ಹೈಯನ್ನು ತಿಳಿಸುವುದ 
ಕ್ಕೆ ಕೆ ತಮ್ಮ ಮನೆಗೆ ಬಂದು ಸೊಸೆಯೊಡೆನೆ ಸ ರ 

ಚ ಮತಿಯ ಮನಸ್ಸು ಬೆಂದು, ಬೇಗುದಿಗೊಂಡಿತು. ಮುಖ ಕಳೆ 
ಗುಂದಿತು. ಕಂಬನಿ ತುಟುಕಿತು. ಗ ಮಾತನ್ನು ಕೇಳುವ ಕಾಲ ಬಂತು? 
ಎಂಬ ಚಿಂತೆ ಉದಯಿಸಿತು. ಹಾಗೆಯೇ ಊಟದ ಕೋಣೆಯಲ್ಲಿ ಮಗು 
ವನ್ನು ಮಲಗಿಸಿಕೊಂಡು, ಅದರೊಡನೆಯೂ ಮಾತನಾಡುವ ಮನವಿಲ್ಲದೆ, 


೨೪೬ ಜಾರುವ ದಾರಿಯಲ್ಲಿ 


ಗೋಡೆಗೆ ಮುಖತಾಗಿಸಿ ಒರಗಿಕೊಂಡಳು. ಕಪೋಲವು ತೊಯ್ದಿತು; ನೆಲ 
ಒದ್ದೆಯಾಯಿತು; ಕಣ್ಣು ಬಾಡಿತು. 

ಶಿವಪ್ಪ ನವರು ಮನೆಗೆ ಬಂದಾಗ ಆಕೆ ಮಲಗಿಯೇ ಇದ್ದ ಳು.4ಇಂದೂ? 
ಎಂದು ಕರೆದರೂ ಆಕೆ ಎಚ್ಚರಗೊಳ್ಳಲಿಲ್ಲ; ಅವಸರದಿಂದ ಒಳಕ್ಕೆ ಹೋಗಿ 
ಅವಳ ಮೈದಡವಿ “ನಿದ್ದೆ ಮಾಡಿದೆಯಾ? ಎಂದು ಎಚ್ಚ ರಗೊಳಿಸಿದರೆ, ಕಲ್ಲು 
ಯಾರು?" ಎಂದು ಸೆ ಸ್ವಪ್ನ ಭಂಗಿತಳಾದಂತೆ ಎದ್ದು ಬಳಿ; ತಳ ತೊಯ್ದ 
ಕಪೋಲಕ್ಕೆ ಅಂಟಿದ ನೆಲದ ಧೂಳು, ಆವಳು ಪಟ ಪಾಡನ್ನು ಸ ಶಿವಪ್ಪ ನವರ 
ಕಂಡ ನೋಟಕ್ಕೇನೆ ಹೇಳಿತು. 


ಅಧ್ಯಾಯ ೯. 


ಇಂದುಮತಿಯ ಮುಖವನ್ನು ನೋಡುವಾಗಲೇ ಮನೆಯಲ್ಲಿ ಏನೋ 
ಪ್ರಸಂಗ ನಡೆದಿದೆಯೆಂದು ಶಿವಪ್ಪನವರಿಗೆ ಅನಿಸಿತು. ಏನು ಸಂಗತಿಯೆಂದು 
ಮೇಲಿಂದ ಮೇಲೆ ಕೇಳಿದರು. “ಮಾವ ಬಂದಿದ್ದರು, ಅಡುಗೆಮಾಡಿದೆ, 
ಊಟ ಮಾಡದೆ ಹೋದರು” ಎಂದಿಷ್ಟೇ ಹೇಳಿದಳು ಹೊರತು, ಎರಡೆರಡು 
ಬಿಡಾರಗಳನ್ನು ಕುರಿತು ಅವರು ಹೂರಿಸಿದ ಅಸವಾದವನ್ನು ಗಂಡನ ಮುಂದಿ 
ರಿಸಲಿಲ್ಲ. ತನ್ನ ಮನಸ್ಸು ಅದರಿಂದ ಬಹುವಾಗಿ ನೊಂದಿದ್ದರೂ, ಅವರ ಮನ 
ಸ್ಸನ್ನು ನೋಯಿಸುವುದಕ್ಕೆ ಆಕೆ ಸಿದ್ಧಳಾಗಿರಲಿ ಲ್ಲ.ಆ ದಿನದ ಮಟ್ಟಿಗೆ, ಪತಿಯ 
ಸಮಾಧಾನದ ಮಾತುಗಳಿಂದ ಅವಳ ಮನಸ್ಸು ಶಾಂತಗೊಂಡರೂ, ಅವರು 
ಬಿತ್ತಿಹೋದ ಸಂಶಯದ ಬೀಜವು ಅಳಿಯಲಿಲ್ಲ. ಅದು ಅವಳ ಮನಸ್ಸನ್ನು 
ಕೊರೆಯತೊಡಗಿತು. ಗುಲಾಬಿಯು ತಮ್ಮ ಮನೆಗೆ ಬಂದು ಅಷ್ಟೊಂದು 
ಪ್ರೀತಿಯಿಂದ ವರ್ತಿಸುವುದನ್ನು ಕಂಡೆರೆ, ತನ್ನ ಚಿನ್ನಾಭರಣಗಳನ್ನು ಅವರ 
ಸಲುವಾಗಿ ಮಾರುವುದಕ್ಕೂ ಸಿದ್ಧಳಾಗಿರುವುದನ್ನು ಕಂಡರೆ, ಈ ಸಂಶಯಕೆ 
ಪುಷ್ಟಿಯೂ ಬರುತಿತ್ತು. ಮನದಲ್ಲಿ ಮೂಡಿದ ಸಂಶಯವನ್ನು ಚರ್ಚೆಯಿಂದ 
ಬಗೆಹರಿಸಬೇಕೆಂದು ತೋರಿದರೂ, ಅಂಥ ವಿಷಯಗಳನ್ನು ಕುರಿತು ಚರ್ಚಿ 
ಸುವುದು ಇನ್ನಷ್ಟು ತೊಡಕಿಗೆ ಕಾರಣ-ಎಂಬ ಭಯವೂ ಉಂಟಾಯಿತು. 

ಇವೆಲ್ಲವುಗಳ ಪರಿಣಾಮವಾಗಿ--ಅನಂತರದ ಒಂದೆರಡು ದಿನಗಳಲ್ಲಿ 
ಗುಲಾಬಿ ತಮ್ಮ ಮನೆಗೆ ಬಂದಾಗ ಉತ್ಸಾಹ ಕುಂಡಿತ್ತು; ನಡೆನುಡಿಗಳಲ್ಲಿ 
ಮೊದಲಿನ ಹಿತೋಷ್ಣ ಉಳಿಯಲಿಲ್ಲ. ಇಂದಮ್ಮನಿಗೆ ಬೇಸರವಾಗಿದೆಯೆಂದು 
ಆಕೆಗೆ ತಿಳಿಯುವುದು ಕಷ್ಟವಾಗಲಿಲ್ಲ. “ಏನಮ್ಮ, ಬಹು ಬೇಸರವಾಗಿದ್ದೀರಿ, 
ಮೊನ್ನೆ ಡಾಕ್ಟರರು ಎಷ್ಟು ಹೊತ್ತಿಗೆ ಬಂದರು? ಮಾವನವರು ಒಂದಿದ್ದರೆ? 
ಎಂದು ವಿಚಾರಿಸಿದುದಕ್ಕೆ “ ಏನೋಪ್ರ, ನನಗ್ಯಾಕೆ. ಅದೆಲ್ಲ” ಎಂದು ಸೆರಗು 
ತಪ್ಪಿಸುವ ಪ್ರತ್ಯುತ್ತರವನ್ನು ಸಲ್ಲಿಸಿದಳು. ಆದರೆ ಬೇಸರದಲ್ಲಿಯೇ ತೊಡೆಗಿದ 
ಅವರ ಸಂಭಾಷಣೆಗಳು, ತುಸು ತುಸುವಾಗಿ ಮೊದಲಿನ ಸ್ನೇಹಮಯ ಉತ್ಸಾ 
ಹವನ್ನು ಗಳಿಸಿದುವು. "ಯಾರ್ಯಾರ ಮಾತುಗಳನ್ನು ಕೇಳಿ ನಾನು ಗುಲಾಬಿ 
ಯಲ್ಲಿ ಇಲ್ಲದ ದೋಷ ಎಣಿಸಬಾರದು. ಗುಲಾಬಿಯೇ ಅಂದಿಲ್ಲವೆ? ಜನ 
ಹೀಗೂ ಆಡಿಕೊಳ್ಳುತ್ತಿದ್ದಾರೆಂದು. ಒಮ್ಮೆ ಅದನ್ನು ನಿಜವೆಂದೇ ತಿಳಿಯುವ: 


೨ಿಳಲಿ ಜಾರುವ ದಾರಿಯಲ್ಲಿ 


ತಾನೇಕೆ ಕೊರಗಬೇಕು? ತನಗಾವ ಸುಖ ಕಡಿಮೆಯಾಗಿದೆ? ಯಾರು ತನ್ನನ್ನು 
ದೂಷಿಸಿದ್ದಾರಿ, ದ್ವೇಸಿಸಿದ್ದಾಕಿ? ಪತಿ ದುಡಿದು ದಣಿದಿರುವಾಗಲೂ, ಹಣದ 
ಅಡಚಣೆಯಿಂದ ನರಳುತ್ತಿರುವಾಗಲೂ, ತನ್ನ ಮೇಲಿನ ಪ್ರೇಮವನ್ನು ಇಷ್ಟಾ 
ದರೂ ಕಡಿಮೆಮಾಡಿಲ್ಲ. ಒಂದು ದಿನವಾದರೂ ಸಿಟ್ಟುಗೊಂಡುದಿಲ್ಲ. ಹೊಸ 
ಮನೆಯನ್ನು ಕಟ್ಟಲಿಲ್ಲ; ಚಿನ್ನಾಭರಣಗಳನ್ನು ಮಾಡಿಸಲಿಲ್ಲ-. ಎಂಬುದರಿಂದ 
ಅವರು ತೋರಿಸುವ ಪ್ರೀತಿ ಸುಳ್ಳಾಗುತ್ತದೆಯೆ” ಎಂದು ಆತ್ಮ ತೃಪ್ತಿಯನ್ನು 
ತಂದುಕೊಳ್ಳುತ್ತಾಳೆ. 

ಮರು ರಾತ್ರಿ ಶಿವಪ್ಪನವರು ಹಿಂದಣ ದಿನದ ಘಟನೆಯನ್ನು ನೆನೆದು 
ಇಂದುಮತಿಯ ಬೇಸರವನ್ನು ಕಳೆಯುವುದಕ್ಕಾಗಿ ಇನ್ನಷ್ಟುಪ್ರಯತ್ನ ಮಾಡಿ 
ದರು: “ಇಂದೂ, ಅಪ್ಪ ಸಿಟ್ಟಾಗುವುದು ನ್ಯಾಯವೇ. ನಾನು ಮನೆ ಕಟ್ಟಿಲ್ಲ 
ಎಂದು ಅವರಿಗೆ ಬೇಸರವಾಗಿರಬಹುದು. ನಾವು ಯಾತಕ್ಕೆ ಅದರಿಂದ 
ಬೇಸರಗೊಳ್ಳಬೇಕು? ಇವತ್ತು ನನ್ನ ಕೈಯು ಅವರು ತಿಳಿದಷ್ಟು ಬರಿದಾಗಿಲ್ಲ. 
ಮೂರು ಸಾವಿರ ರೂಪಾಯಿಗಳಾದರೂ ಇದೆ ನನ್ನಲ್ಲಿ; ಅಷ್ಟು ಹಣ ಮನೆಗೆ 
ಸಾಕಾಗುತ್ತದೆಯೆ? ಒಬ್ಬಿಬ್ಬರು ಗುರುತಿನವರನ್ನು ಕೇಲಿ ನಾಲ್ಕೈದುಸಾನಿರ 
ರೂಪಾಯಿ ಎತ್ತಬಹುದು. ಗುಲಾಬಿ ಮೇಲಿಂದ ಮೇಲೆ "ನನ್ನ ಚಿನ್ನ ಅಡ 
ನಿಟ್ಟು ಹಣ ಪಡೆಯಬಹುದೆ?0ದರೂ, ಸುಮ್ಮನೆ ಅನ್ಯರ ಯಣದಲ್ಲಿ ಬೀಳು 
ವುದು ಒಳ್ಳೆಯದೆಂದು ನನಗೆ ಕಾಣುವುದಿಲ್ಲ. ಈ ಮನೆ ಚಿಕ್ಕದು; ನಮಗೆ 
ಸಾಲದು-ಎಂದು ಇನ್ನೊಬ್ಬರು ಹೇಳಬೇಕೆ? ಇರುವ ಹಣದಲ್ಲಿ ಈ ವೇಳೆ 
ಯಲ್ಲಿ ಒಂದಿಷ್ಟು ಔಷಧವನ್ನು ತರಿಸಿ ಇಟ್ಟುಕೊಂಡರೆ, ನಾಲ್ಕು ಕಾಸು 
ಹೆಚ್ಚಿಗೆ ಸಂಪಾದನೆಯಾದೀತು ಎಂದರು. 

“ನಿಮಗೆ ತಿಳಿದಂತೆ ಮಾಡಿ. ಮನೆ ಆಗಲೇಬೇಕೆಂಬ ಹಟಿ ನನಗಿಲ್ಲ. 

“ಜೀವನ ಸುಖವಾಗಿ ಹೋದರೆ ಸಾಕು. ಮನೆಯ ಒದ್ದಾಟಕ್ಕೆ ಹೋಗಿ 

ಸಾಲದ ಖಣ ಕಟ್ಟಿಕೊಳ್ಳ ಬೇಕಾಗಿಲ್ಲ” ಎಂದೆನ್ನುತ್ತ, ಆ ಸಂಗತಿಯನ್ನು 
ಮಕೆಯುವುದಕ್ಕಾಗಿ ಬೇರೆಯೆ ಪ್ರಸ್ತಾಪ ತೆಗೆದಳು. “ನನಗೆ ಈ ಸಾರಿಯ 
ಬಾಣಂತಿತನಕ್ಕೆ ಧಾರವಾಡಕ್ಕೆ ಹೋಗುವ ಮನಸ್ಸು, ಹೋಗದೆ ಮೂರು 
ವರ್ಷಗಳೇ ಆದುವು. ಅವರೂ ಬರೆಯುತ್ತಿದ್ದಾರೆ. ನೀವೊಬ್ಬರೇ ಇರುವು 
ದನ್ನು ಕಂಡು ಹೋಗುವುದಕ್ಕೂ ಮನಸ್ಸಿಲ್ಲ.” 

“ನನ್ನ ಯೋಚನೆಯೇನು? ಒಂದು ಮೂರು ತಿಂಗಳೆ ಕಾಲ ನಾನೊ 


ಜಾರುವ ದಾರಿಯಲ್ಲಿ ೨೪೯ 


ಬ್ರನೇ ಇರಲಾರಿನೇ? ಅಥವಾ ಧಾರವಾಡ ಅಷ್ಟೊಂದು ದೂರದ ಊರೇ?” 

*ದೂರವಲ್ಲ, ಸಮೂಪವೇ.ಆದರೂ ಹೋಗದೆ ವರ್ಷ ಮೂರಾಯಿತು. 
ಒಂದೊಂದು ಸಾರಿ ಹೀಗೂ ಕಾಣಿಸುತ್ತದೆ. ಅವರೆಲ್ಲರೂ ಕಷ್ಟದಲ್ಲಿರುವಾಗ 
ಹೋಗಿ ನೋಡಿ ಬರಬೇಕೆಂದು. ಆದರೆ ಬಾಣಂತಿತನಕ್ಕೆ ನಿಲ್ಲುವುದು ಬೇಡ 
ವೆಂದುತೋರುತ್ತದೆ. ಅವರ ಕಷ್ಟದಲ್ಲಿ ನನ್ನ ಚಿಂತೆಯನ್ನು ಏಕೆ ಸೇರಿಸ 
ಬೇಕು!” 

ಒಂದು ವಾರದ ತನಕ ತವರು ಮನೆಯನ್ನು ಕುರಿತಾದ ಮಾತು ಬರು 
ತಿತ್ತು; ಚರ್ಚೆ ನಡೆಯುತಿತ್ತು. ತೀರ್ಮಾನ ಮಾತ್ರ. ಒಂದು ಗಳಿಗೆಗೆ ಹಾಗೆ; 
ಇನ್ನೊಂದು ಗಳಿಗೆಗೆ ಹೀಗೆ-ಎಂದು ಆಗುತ್ತಿತ್ತು. ಇಂದುಮಶಿಯ ಮನಸ್ಸು 
ತವರಿಗೆ ಹೋಗಲು ತುಂಬಾ ಹೆಂಬಲಿಸುತ್ತದೆ-ಎಂಬುದನ್ನು ಡಾಕ್ಟರರು 
ಬಲ್ಲರು. ಕಳುಹಿಸುವುದಕ್ಕೂ ತೊಡಕಿಲ್ಲ. ತೊಡಕು ಒಂದೇನೆ-ಆಕೆ ಅಲ್ಲಿಂದ 
ಮದುವೆಯಾಗಿ ಬಂದಾಗ,ಮೈತುಂಬ ಆಭರಣ ಹಾಕಿಕೊಂಡು ಬಂದಿದ್ದಳು. 
ಎರಡನೆಯ ಬಾಣಂತಿತನಕ್ಕೆ ಕಳುಹಿಸುವಾಗ ಚಿನ್ನಾ ಭರಣನಿಲ್ಲದೆ ಕಳುಹಿಸ 
ಬೇಕಲ್ಲ-ಎಂಬ ಬೇಸರ ಅತಿಶೆಯವಾದದ್ದು. ತಮ್ಮ ಮಗಳೆ ಚಿನ್ನಾಭರಣ 
ಗಳನ್ನು ಮಾರಿಯೇ ಅಳಿಯ ಯಣ ಸಂದಾಯ ಮಾಡಿದ-ಎಂಬ ಗುಟ್ಟು 
RSENS ಸಂಕೋಚ ಶಿವಪ್ಪನವರಿಗೆ. ಅದರಿಂದ ಆನಗ 
ಒಂದು ದಿವಸ" ಇಂದು, ನೀನು i ಹೋಗುವುದೇ. ನಾಲ್ಕು ದಿನ 

ಕಳೆದು ಹೋಗು. ನಾನು ಹೇಳುತ್ತಿರುವುದು ಮತ್ತೇಕಲ್ಲ-ಬರಿ ಮೈಯಿಂದ 
ಹೋಗುವುದು ಪಸಂದವಲ್ಲ. ನೀನು ಅದಕ್ಕಾಗಿಯೇ ಇಷ್ಟು ದಿನ ಹೋಗ 
ಲಿಲ್ಲ ಎಂಬ ಅನುಮಾನ ಅವರಿಗೆ ಬರುವುದು ಸರಿಯಲ್ಲ” 

“ಹಾಗೇನು ನನಗೆ ಅವಸರವಿಲ್ಲ. ನನಗೀಗ ಐದು ತಿಂಗಳೆಷ್ಟೆ. ಇನ್ನೂ 
ತಿಂಗಳು ಹೋಗಲಿ; ಮತ್ತೂ ಒಂದು ತಿಂಗಳು ಹೆಚ್ಚಿ ದರೂ ಚಿಂತೆಯಿಲ್ಲ. 
ಆದಷ್ಟು ಬೇಗ ಬರುತ್ತೇನೆಂದು ಬರಿದರಾಯಿತು.” 

ಜ್ಯ ಒಂದು ಚಿಂತೆ ಮಾತ್ರ ಇಂದುಮತಿಯ ಮನಸ್ಸಿನಲ್ಲಿ ಮನೆಗಿಂತ 
ಹೆಚ್ಚಿನ ಬಾಧೆ ಕೊಡುತ್ತಿತ್ತು. 'ಫೈಯಲ್ಲಿದ್ದುದು: ಇಲ್ಲದಾದರೆ, ಶ್ರೀಮಂತಿಕೆ 
ಕಳೆದು ಬಡತನ ಬಂದಂತೆ ಕಂಡಕ್ಕಿ ಪ್ರಪಂಚವನ್ನರಿಯದ ಎಳೆಯ ಮನಸ್ಸು 
ಗಳು ಸಹಿಸುವುದು ಕಷ್ಟ. ಶಾಂತಿ, ಸಮಾಧಾನಗಳು ಬರುವುದೂ ಕಷ್ಟ. 
ಲೋಕಾನುಭವವಿಲ್ಲದ ಬಹು ಮಂದಿ ಹೆಣ್ಣುಮಕ್ಕಳ ಬಾಳಿನಲ್ಲಿ ಸುಖ್ಕ 


೨೫೦ ಜಾರುವ ದಾರಿಯಲ್ಲಿ 


ಸಾಧನಗಳು ಮಿತವಾದುವು..ಉಡುವುದಕ್ಕೆ ಬೇಕಷ್ಟು ಸೀರಿ, ತೊಡುವು 
ದಕ್ಕೆ ಮೈತುಂಬ ಚಿನ್ನ, ಆಡುವುದಕ್ಕೆ ಬಾಯಿತುಂಬ ಮಾತು, ಕಣ್ಮುಂದೆ 
ನಲಿದಾಡುವ ಕೂಸುಗಳು- ಈ ನಾಲ್ಕರಿಂದಲೇ ಬಾಳು ತುಂಬಿ ಹೋಗು 
ತ್ತದೆ, ಇವುಗಳಲ್ಲಿ ಅಂತರವಾದರೆ-ಸುಖದುಃಖಗಳ ಅಂತರ ಒಂದಕ್ಕೆನಾಲ್ಮಡಿ 
ಯಾಗುತ್ತದೆ. ಈ ಅರಿವೈಆಭರಣಗಳನ್ನು ನಿತ್ಯಜೀವನದಲ್ಲಿ ಉಟ್ಟು ತೊಟ್ಟು 
ಮೆರಿಯಬೇಕೆಂಬ ಚಪಲ ಅವರಿಗೂ ಇರುವುದಿಲ್ಲ. ಅಮ್ಮನವರ ಗುಡಿಗೆ 
ಹೋಗುವಾಗಲೋ, ಊರಿನ ಜಾತ್ರೆಗಳಲ್ಲೋ, ಮದುವೆ ಮುಂಜಿಗಳಲ್ಲೋ 
ಅವಕ್ಕೆ ಅವಕಾಶ. ಎಳೆಯರಾಗಿದ್ದರೆ-ಅಮ್ಮನವರ ಗುಡಿಗೆ ಹೋಗುವಾಗ 
ಅಲಂಕಾರಗೊಂಡು ಹೋದರೆ ಸಂತೋಷ. ಬೆಳೆದವರಿಗೆ ಅದೂ ಇರುವು 
ದಿಲ್ಲ. ಹಾಗೆ ಹೋಗುವಾಗ ಕತ್ತು, ಮೈ ಬೋಳಾಗಿಡೆ- ಎಂದು ಮನಸ್ಸಿಗನಿ 
ಸಿದರೆ ಮನಸ್ಸು ಬರಿದಾದಷ್ಟೇ ನೋವು. ಇಂದುಮತಿ ಹಿಂದೆ ಚಿನ್ನಾಭರಣ 
ಾಕಿದವಳು, ತವರು ಮನೆಯಿಂದ ತಂದುದನ್ನು ಮೆರೆಯಿಸಿದವಳು. ತಾ 
ನಾಗಿ ಅವನ್ನು ವಿಕ್ರಯಿಸಲು ಕೊಟ್ಟಿದ್ದರೂ, ಈಗ*ಅವಿಲ್ಲ..ಎಂಬ ಕೊರತೆ 
ನಿಜವಾದದ್ದು. ಹಾಗೆಂದು ಗುಲಾಬಿಯ ಒತ್ತಾಯಕ್ಕೂ *ವಿಗೊಡದವಳು 
ಅವಳು. ಅವಳಿಗೆ ಅವರ ಮನೆಯ ಚರಿತ್ರೆಯು ತಿಳಿಯದ್ದಲ್ಲ. “ಅಮ್ಮ, 
ನನ್ನ ಚಿನ್ನ ಪೆಟ್ಟಿಗೆಯಲ್ಲಿ ಧೂಳು ಹಿಡಿಯುವುದೇಕೆ? ನನ್ನ ಈ ವೇಷಕ್ಕೆ, ಕೆಲ 
ಸಕ್ಕೆ, ಅವು ಬೇಕಾಗಿಯೇ ಇಲ್ಲ. ನನಗೆ ಅವನ್ನಿರಿಸಿಕೊಂಡು ತಿರುಗಾಡು 
ವದಕ್ಕೂ ಅಂಜಿಕೆ, ನಿಮಗೇನು? ಹಾಕಿಕೊಳ್ಳಬಾರದೇ? ಚಿನ್ನ ಸವೆಯು 
ತ್ತದೆಂದೇನು? ಸವೆದರೂ ಎಷ್ಟು ಸವೆದೀತು” ಎಂದು ಅವಳು ಒತ್ತಾಯಿಸು 
ವುದೂ ಉಂಟು, 
ಹಾಗೆ ಮಾಡುವುದಕ್ಕೆ ಮಾತ್ರ ಅವಳ ಮನಸ್ಸು ಅಳುಕುತ್ತದೆ. ತನ್ನ 
ಲ್ಲಿಲ್ಲ ಎಂಬ ಕೊರತೆಯನ್ನು ಅದು ಇನ್ನಷ್ಟು ಒತ್ತಿ ಹೇಳುತ್ತದೆ. ಹಾಕಿದ್ದು 
ತನ್ನದಲ್ಲ-ಎಂಬ ನೋವನ್ನುಂಟುಮಾಡುತ್ತದೆ. ಹಾಣೆ ಹಾಕಿದರೂ ಯಾವ 
ಛಾದರೂ ಒಬ್ಬಳು ಪುಣ್ಯಾತ್ಸಿತ್ತಿ “ಇಂಥವನ್ನೇ ಗುಲಾಬಿಯ ಮೈ ಮೇಲೆ 
ಕಂಡ ಹಾಗಿದೆಯಲ್ಲ?” ಎಂದಂದರೆ ತೀರಿತು. ಅವಳೆಷ್ಟೇ ಸ್ನೇಹಿತಳಿರಲಿ, 
ಆವಳ ಚಿನ್ನ ತೊಡುವುದೆಂದರೆ ಅವಮಾನ. ಅಂದು ಗುಲಾಬಿಯು ಪ್ರೀತಿ 
ಯ ಕಾಣಿಕೆಯಾಗಿ ಅವಳ ಮಗು ರತ್ನಾಕರನಿಗೆ ಸರವನ್ನು ಉಡುಗೊರೆ 
ಯಾಗಿ ಕೊಟ್ಟಾಗಲೇ ಅದನ್ನೇ ಹಾಕುವುದಕ್ಕೆ ಅವಳು ಅಂಜಿದ್ದಾಳೆ. 


ಜಾರುವ ದಾರಿಯಲ್ಲಿ ೨೫೧ 


ಅವಳ ಸ್ವಂತ ಮನೋವ್ಯ ತ್ತಿ ಹೀಗಿದ್ದ ಕಿ ತಾರತಮ್ಯದಿಂದ ಊರ ಜನ 
ಗಳ ಸಾತ ತ್ತಿ ಕಣ್ಣಿಗೆ 41 ಕಾಣುತ್ತದೆ. ಊರ ಟಾ ಮೊದಲಿ 
ನಂತಿಲ್ಲ. ನಂಗ ಹೆಚ್ಚಿನ ಆಡಂಬರ, ಮೆರೆದಾಟ ಕಾಣುತ್ತದೆ. ಚಿನ್ನ ಕ್ರೈ 
ದಿನ ದಿನ ಬೆಲೆ ಏರುತ್ತಿದೆಯಾದರೂ, ಅದನ್ನು ಧರಿಸಿ ಮೆಕೆಯುವವರ 


ಸಂಖ್ಯೆ ಹೆಚ್ಚುತ್ತಿದೆ. ಬರಿಯ ಕಪ್ಪು ಸೀರೆಗಳಿಂದಲೇ ತೃಪ್ತಿ ಪಡುತ್ತಿದ್ದ ಹೆಂಗ 
ಸರು ಹಿಮ: ಆರ್ಟ್ಸ್‌ ಶಿಲ್ಕ್‌--ಎಂದು ವಿಪರೀತ ಬೆಲಿಯ ಸೀರೆಯುಟ್ಟು 
ಮೆರೆಯ ವುದನ್ನು ಕಂಡರೆ, ಅವರ ಬಣ್ಣ ಬೆಡೆಗುಗಳು ಕ ನು ಕುಕ್ಕು: 
ತ್ತವೆ. "ತಾನು ಡಾಕ್ಟ ರರ ಹೆಂಡತಿ? ಹ್‌ ಸ್ವಲ್ಪವಾದರೂ ಪ್ರತಿಷ್ಠೆಯುಳ್ಳ 
ಇಂದುವು pe ಸಮೂಹದಲ್ಲಿ ಸೇರಿ ಬಾಜ್‌ ಇಷ್ಟಪಡು 
ವುದಿಲ್ಲ. «Nis ಜಕಾಂತವಾಸದಿಂದ ಮನ ನಸ್ಸಿನ ಬೇಸರ ಇನ್ನಷ್ಟು 
ಹೆಚ್ಚುತ್ತದೆ. ಶಿ ವಪ್ಪನವರು "ಚಿನ್ನ ಮಾಡಿಸಿಕೊಂಡೇ ತವಂಗೆ ಹೋಗು? 
ಎಂದ ದಿವಸ Rs ಮನಸ್ಸು ಎಷ್ಟು ಸುಖದ ಸುಗ್ಗಿಯಲ್ಲಿ ತೇಲಿತೆಂದು 


ಹೇಳು:ವುದಕ್ಕಿಲ್ಲ. ಹಾಗೆ ಹೇಳಿದ ಮೂರು ದಿನಗಳಲ್ಲಿ, ಮನೆಗೇನೆ ಸೊನೆ 
ಗಾರನನ್ನು ಕರೆಯಿಸಿ, ಬಿಡುವಿಲ್ಲವೆಂದು ನಟಿಸಿದ ಅವನನ್ನು ಒತ್ತಾಯಿಸಿ, 
ಪನನು ತರಿಸಿ, ಮನೆಯ ಜಗುಲಿಯಲ್ಲಿ ಕುಳ್ಳಿ ರಿಸಿದಾಗ, ಆಪ ಜೀವ ಎಷ್ಟು 

ಪ್ರಸನ್ನ ್ಲಗೊಂಡಿತೋ! ಒಲೆಯ ಮುಂದಕ್ಕೆ ಕಳೆಯದಷ್ಟು ವೇಳೆಯನ್ನು 
ವ ಸೊನೆಗಾರನ ಕುಲುಮೆಯ ಷಿ ಕುಳಿತುಕಳೆದಳು, ಮುದ್ದು, 
ರತ್ನಾ ಕರ ಅಲ್ಲೆ ರೀ ಬಂದು, ಅವಳ ತೊಡೆಯ ಸಿಂಹಾಸನವನ್ನೇರಿ “ನಂಗೂ 
Wi, ನಂಗೂ ಬಳೆ” ಎಂದಾಗ ಮನಸ್ಸು ಮುದುರಿತು. “ಹೋಗಲಿ, ನನ್ನದೇ 
ಒಂದು ಸರಪಣಿಯನ್ನು ಕಡಿಮೆಮಾಡಿ ಮಗುವಿಗೆ ಬಳೆ ಮಾಡಿಸುವ” ಎಂ 
ದಳು; ಶಿವಪ್ಪನವರು “ಪಾಪ! ಅದಕ್ಕೂ ಆಗಲಿ. ಗಂಡು ಮಕ್ಕ ಳೇನು- ಷ್ಟು 
ದಿನ ಹಾಕುತ್ತವೆ, ಎರಡು ಮೂರು ಪವನು ಬೇಕಾದೀತು. ಅದಕ್ಕಾಗಿ ನಿನ್ನ 
ಒಂದು ಸರಪಣಿ ಕಡಿಮೆಮಾಡಬೇಕಾಗಿಲ್ಲ? ಎಂದೆನ್ನುತ್ತ ಅವಳ ಹರ್ಷಕ್ಕೆ 
ನೆರವಾದರು. 

ಈ ಸ್ವರ್ಣ ಮಾರುತವು ಬೀಸಿದುದರಿಂದ, ತಮ್ಮ ಇಂದುಮತಿಯ 
ಮುಖದ ಗೆಲುವು ಎಷ್ಟೊಂದು ಹೆಚ್ಚಿತೆಂದು ಮನಗಂಡ ಅವರಿಗೆ “ಸಾಪ! 
ಇದನ್ನು ಹಂಬಲಿಸಿ, ಹಂಬಲಿಸಿ ನನ್ನಿಂದಾಗಿ ಇದ್ದುದನ್ನು ಕಳೆದುಕೊಂಡ 
ಅವಳು ನಿಜಕ್ಕೂ ಎಷ್ಟೆಲ್ಲ ಬೇಸರಪಟ್ಟಳೋ? ಎಂದು ಅನಿಸಿತು. 


೨೫೨ ಜಾರುವ ದಾರಿಯಲ್ಲಿ 


ತಿಂಗಳಲ್ಲಿ ಚಿನ್ನಾಭರಣಗಳ ಸಂಪತ್ತು ದೊರೆಯಿತು. ಆಕೆಯನ್ನೂ 
ಮಗುವನ್ನೂ ಶಿವಪ್ಪನವರು ಧಾರವಾಡದ ತನಕ ಕರೆದೊಯ್ದು ಬಿಟ್ಟೂ ಬಂ 
ದರು. ದೀರ್ಥ ಕಾಲದ ಬಳಿಕ ಮನೆಗೆ ಬಂದ ಅಳಿಯನನ್ನು ಕಂಡು ರಂಗ 
ರಾಯರು ನಗುತ್ತ “ಏನು ಶಿವು, ನಾವು ಬಡವರಾದ ಮೇಲೆ ನಿನಗೂ ನಿನ್ನ 
ಹೆಂಡತಿಗೂ ಅಷ್ಟು ದೂರವಾದೆವೇ” ಎಂದಂದಾಗ ಮಾತ್ರ ಅವರ ಮುಖ 
ತೀರ ಬಾಡಿತು. ಅವರ ಸಮಾಧಾನಕ್ಕಾಗಿ "ಮಾವ, ನೀವೂ ಹಾಗೆನ್ನುತ್ತೀ 
ರಾ? ನಿಮ್ಮಿಂದಾಗಿ ನಾನೊಬ್ಬ ಮನುಷ್ಯನಾದದ್ದು; ಸಂಸಾರಿಯಾದದ್ದು. 
ಅದನ್ನೆಲ್ಲ ಮರಿತೇನೆಯೆ? ನಿಮಗೆ ಕಷ್ಟ ಬಂದಿತು. ನನ್ನಿಂದೇನೂ ಸಹಾಯ 
ಮಾಡುವುದಾಗಲಿಲ್ಲವಲ್ಲ--ಎಂಬುದರಿಂದ ಬಾರದೆ ಕುಳಿತೆ. ಅಲ್ಲದೆ ನನ್ನ 
ಡಾಕ್ಟರಿಕೆಯ ಕೆಲಸ ಸಹ ಏನೇನೂ ಬಿಡುವು ಕೊಡುವ ಕೆಲಸವಲ್ಲ. ಈಗ 
ಎರಡು ದಿನಗಳಿಗಾಗಿ ಬಂದೆ. ನನ್ನ ಮನಸ್ಸೆಲ್ಲ ಕಾಳೂರಿನಲ್ಲಿದೆ. ಒಂದು 
ಸೀರಿಯಸ್‌ ನಿಮೊನಿಯಾ ಕೇಸಿದೆ. ಮತ್ತೊಂದು ಟಾಯಿಫ್ಳ್ಯಾಯಿಡ್‌ ಇದೆ. 
ನಾನು ಊರನ್ನು ಸೇರುವ ತನಕ ಅವರು ಶಾಪ ಕೊಡುತ್ತಲೇ ಇರುತ್ತಾರೆ” 
ಎಂದು ಸಮಾಧಾನದ ಮಾತುಗಳನ್ನು ಹೇಳಿದರು. ಅವರಿಬ್ಬರೂ ಹೊಸಬ 
ರಲ್ಲವಷ್ಟೆ. “ಸುಮ್ಮನೆ ಹೇಳಿದೆ ಶಿವು, ಚೇಷ್ಟೆಗೆ; ಅದನ್ನು ಮನಸ್ಸಿಗೆ ಹಚ್ಚಿ 
ಕೊಳ್ಳಬೇಡ” ಎಂದು ರಂಗರಾಯರೂ ಸಮಾಧಾನ ಹೇಳಿದರು. 

ರಾಯರ ಸಾಂಪತ್ತಿಕ ಅನುಕೂಲತೆ ಕಡಿಮೆಯಾಗಿದ್ದರೂ, ಹಿಂದೆ 
ಚೆನ್ನಾಗಿ ಬಾಳಿದವರಾದುದರಿಂದ, ಬಾಯಿ ಮಾತುಗಳು ದೊಡ್ಡೆವೇ ಆಗಿ 
ದ್ದುವು. ಅಳಿಯನೊಡನೆ "ಹೇಗಿದೆ ನಿನ್ನ ವ್ಯವಹಾರ? ಒಳ್ಳೆಯ ಸಂಪಾದನೆ 
ಇದೆಯೇ? ಮೆಡಿಕಲ್‌ ಉದ್ಯೋಗದಲ್ಲಿ ದುಡ್ಡಿನ ಸುರಿ ಮಳೆ ಇದೆಯಂತಲ್ಲ. 
ಪ ಊರಿನಲ್ಲೀಗ ಒಂದು ಇಂಜಕ್ಷನಿಗೆ ಐದು ರೂಪಾಯಿ ಹೇಳುತ್ತಾರೆ. 
ವಿಸಿಟಿಗೆ ಹತ್ತು ರೂಪಾಯಿ. ಮದ್ದಿನ ಖರ್ಚು ಹೇಗೂ ಇದೆಯಲ್ಲ. ನೀನು 
ಧಾರವಾಡದಲ್ಲಿಯೇ ಬಂದಿರುತ್ತಿದ್ದರೆ ಈ ಆರೇಳು ವರ್ಷಗಳಲ್ಲಿ ಕಾರಿಟ್ಟು 
ಮೆಕಿದಾಡ ಬಹುದಿತ್ತು” ಎಂದರು. ತಾವು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ 
ಸೋತು ಹೋಗಿದ್ದರೂ ಅಳಿಯನಿಗೆ “ಇನ್ನಾದರೂ ಯೋಚಿಸು, ಕಾಳೂರು 
ಸಂಪಾದನೆಗೆ ಅಷ್ಟು ಪ್ರಯೋಜನವಿಲ್ಲ- ಅನ್ನುತ್ತೀಯಾ, ಧಾರವಾಡಕ್ಕೆ 
ಬಂದು ಬಿಡಬಾರದೇ?” ಎಂದೂ ಬೋಧಿಸಿದರು. ತಂದೆಯ ಮಾತುಗಳನ್ನು 
ಕೇಳಿದ ಇಂದುಮತಿ, ಅವರು ಸರಿದು ಹೋದ ಮೇಲೆ “ ನಮ್ಮಪ್ಪ, ನಿಮ್ಮಪ್ಪ 


ಜಾರುನ ದಾರಿಯಲ್ಲಿ ೨೫೩ 


ಇಬ್ಬರೂ ಒಂದೇ ಜಾತಿಯವರು. ಬೇರೆಯವರಿಗೆ ಬೇಕಷ್ಟು ಬುದ್ಧಿಯನ್ನು 
ಹೇಳಬಲ್ಲರು” ಎಂದಂದಳು. 

"ಸಾಪ! ತ ನಿಜಕ್ಕೂ ಹಾಗೆ ಕಾಣಿಸುತ್ತಿರಬಹುದು. ನನಗೇನು 
ಧಾರವಾಡ ತಿಳಿಯದ್ದೇ? ಈ ಊರಲ್ಲಿಯೂ ಮೋಟರ್‌ ಕಾರಲ್ಲಿ ಮರೆಯುವ 
ಕೀಶನಿಗೆ ತಾತ ದುಡ್ಡ ಸ್ನು ಎಲ್ಲಿಂದ ತರಲಿ- ಎನ್ನು ವ 
ರರೂ ಇದ್ದಾರೆ. ಎಲ್ಲರ ದೃಷ್ಟವೂ' ಬೇ ಕೆರನಾಗಿರುವುದಿಲ್ಲ' 
ು ಹೇಳಬೇಕಾಯಿತು. ಹ ಇದ್ದ ಎರಡು ದಿನ, ಮಾವನ ಮನೆಗೆ 
ನು ಬಂದುದು ಒಳಿತೇ ಆಯಿತು, ಆನರಿಗಿಷ್ಟು ಸಮಾಧಾನನಾದರೂ 
ಲ್ಲ ಲ-ಎಂದೆಣಿಸಿ ಊರಿಗೆ ಹೋದರು. 

ಇಂದುಮತಿ ತವರಿನಲ್ಲಿ ಸುಖವಾಗಿದ್ದಳು ಎನ್ನುವುದಕ್ಕಿ ಲ್ಸ. ಅದಕ್ಕೆ 
ಆ ಮನೆಯ ಅವರಣವು ಕಾರಣವಾಗಿತ್ತು; ಮನೆ ಮೊದಲಿನದ್ದೇ. ದೊಡ್ಡ 
ಮನೆಯೇ; ಜನರು ತುಂಬಿದ ಸಂಸಾರ, ಮೊದಲಿನ ಯಾವ ಬೆಡಗೂ ಇಲ್ಲ; 
ಹಾಲು ಹೆಯನಿನ ಅನುಕೂಲತೆಯಿಲ್ಲ.ಮನೆಯಲ್ಲಿ ನಲಿದಾಡುವ ಮಕ್ಕಳನ್ನು 
ಕಂಡರೆ, ಗೌಳಿಗ ಕೊಡುವ ನೀರಿಂದ ಆವು ಬದುಕಿದಂತಿತ್ತು. ಅತ್ತ ಆಕೆಗೆ 
ಗೆಂಡ ಹಣ ಕೊಟ್ಟು ಹೋಗಿದ್ದರೂ ಅದು ವೆಚ್ಚವಾಗುವುದೊಂದೆ ಕಾಣು 
ತಿತ್ತು. ಎಷ್ಟಿದ್ದರೂ ಸಾಕಾಗದ ಮನೆ. ಬಾಣಂತಿ ತನಕ್ಕೆ ಬಂದವಳಿಗೆ ತಾನು 
ಬಂಪದುದುಉಚಿತವೇ-ಎಂದು ಯೋಚಿಸುವುದಕ್ಕೆ ಹತ್ತು ದಿನ ಹಿಡಿಯಲಿಲ್ಲ. 
ರತ್ನಾಕರನ ಲೂಟಿ, ತುಂಟಿತನಗಳ ಸಲುವಾಗಿ ಅವನ ಬೆನ್ನ ಹಿಂದೆಯೇ ಇರ 
ಬೇಕು. ತಾನು ಊರಲ್ಲಿದ್ದಕೆ ಕರಿದ ಗಳಿಗೆಯಲ್ಲಿ ನೆರವಾಗ ಬಲ್ಲ ಗುಲಾಬಿ 
ಇದ್ದಳು. ಇಲ್ಲಿ ಅಂಥ ದಾದಿಯರಿಲ್ಲ, ಗೆಳತಿಯರಿಲ್ಲ. ಇದ್ದರೂ ಕರೆಯಿಸು 
ವುದಕ್ಕೆ ಅನೂಕೂಲತೆಯಿಲ್ಲ. (ತಿಂಗಳ ದಿನ ಇಲ್ಲಿದ್ದು, ತಂಜಿಯನ್ನೊ ಲಿಸಿ, 
ಊರಿಸೆ ಮರಳುವುದು ಒಳ್ಳೆಯದಲ್ಲವೆ? ಎನ್ನು ವ ಯೋಜನೆ ಅವಳಗ ಬರು 
ವಂತಾಯಿತು. 

ಶಿವಪ್ಪನವರು ಊರಿಗೆ ಮರಳಿದ ತಿಂಗಳೊಳಗೆ ಇಂದುಮತಿಯಿಂದೆ 
“ನಾನು ನಾಡಿದ್ದು ಬರುತ್ತೇನೆ. ಅಮ ನನ್ನು ಒಪ್ಪಿ ಸಿದ್ದೆ ನೆ.ಅವರನೆ ಲ್ಲ ನೋಡ 
ಬೇಕೆಂಬ ಆಸೆಯಿತ್ತು. ಅದು ಕಳೆಯಿತು. ಹೆರಿಗೆಗೆ ನಾನು" ಇಲ್ಲಿಯೇ 
ನಿಂತರೆ ಅವರಿಗೂ ಹಾ ಕಷ್ಟ ನನಗೂ ಕಷ್ಟ” ಎಂದು ಬರೆದಿದ್ದಳು. ಅವಧಿ 
ಸವೂಪವಾಗಿತ್ತು. ಪತ್ರ ಮುಖೇನ ಕಾರಣವೇನೆಂದು ಕೇಳುವುದಕ್ಕೆ ಅವ 


( 
8 pt 
ತ್ತ 


೨೫೪ ಜಾರುವ ದಾರಿಯಲ್ಲಿ 


ಕಾಶನಿರಲಿಲ್ಲ. ಪತ್ರ ಬಂದ ಮೂರನೆಯ ದಿನ ಸಂಜೆಗೆ, ಧಾರವಾಡದಿಂದ 
ಬರುವ ಬಸ್ಸಿನ ದಾರಿಯನ್ನು ಕಾದು, ಮಡದಿಯನ್ನೂ, ಮಗನನ್ನೂ ಸ್ವಾಗ 
ತಿಸಿ, ತಮ್ಮ ಮನೆಗೆ ಕರೆದೊಯ್ದರು. ಇಂದು ಸಂತೋಷ ಚಿತ್ತಳಾಗಿಯೇ 
ಬಂದುದರಿಂದ ಬಂದುದೇ ಒಳಿತಾಯಿತೆಂಬ ಸಮಾಧಾನ ಅವರಿಗೂ ಉಂಟಾ 
ಯಿತು, 

ಧಾರವಾಡದೆ ಯಾತ್ರೆಯಿಂದ ಶಿವಪ್ರನವರ ಮನಸ್ಸು ಸಮಾಧಾನ 
ಗೊಂಡಿತು. «ತಾನೊಂದು ಮನೆಯನ್ನು ಕಟ್ಟಿಸಬಾರದೇಕೆ? ಮುಂದುವರಿ 
ಸಿದಷ್ಟೂ ಆಗಬೇಕಾದ ಕೆಲಸ ಹಿಂದೆ ಉಳಿಯುತ್ತದೆ. ತಂದೆ ಬಂಗಲೆಯನ್ನು 
ಕಟ್ಟುವ ಭೀಷ್ಮ ಪ್ರತಿಜ್ಞೆಯನ್ನು ನಡೆಯಿಸಲಿ, ಬಿಡಲಿ, ತಾನಾದರೂ ತನ್ನ 
ಸಲುವಾಗಿ, ತನ್ನ ಮಡದಿಯ ಸಲುವಾಗಿ, ಮನಿಗೆ ಬರುವ ನಾಲ್ವರು ಇಷ್ಟ 
ಮಿತ್ರರ ಸಲುವಾಗಿ-ಒಂದು ಮನೆಯನ್ನು ಕಟ್ಟಿಸಿಯೇ ಬಿಡುತ್ತೀನೆ. ಮಾವ 
ನಿಗೂ ಅದನ್ನು ಕಂಡು ಸಂತೋಷವಾದೀತು,ಎಂದು ನಿರ್ಧರಿಸಿದರು. ಮನೆಗೆ 
ಬೇಕಾಗುವ ಸಾಮಗ್ರಿಗಳ ಬೆಲೆಯನ್ನು ವಿಚಾರಿಸಿದರು. ಹೊಸಮನೆ ಕಟ್ಟಿ 
ಸಿದ ಮಿತ್ರರನ್ನು “ಎಷ್ಟು ಬಿತ್ತು, ಏನು ಬಿತ್ತು?” ಎಂದು ಕೇಳಿ ನೋಡಿದರು. 
ಕೇಳಿ ದೊರಕಿಸಿಕೊಂಡಂಥ ಅನುಭವ ಮಾತ್ರ ಉತ್ಸಾಹಕರವಾಗಿರಲಿಲ್ಲ. 
ಏರಿದ ಬೆಲೆ, ಸಾಮಗ್ರಿಗಳ ಅಭಾವ, ಕೆಲಸಗಾರರ ಕೊರತೆ-ಇವೆಲ್ಲ ತಲೆ 
ತಿರುಕು ಹುಟ್ಟಿಸುತ್ತಿದ್ದುವು. “ಯುದ್ಧ ಬೇಗನೆ ಮುಗಿಯಲಾರದೇ” ಎಂದು 
ಆಶಿಸಿದರು. ದವಾಖಾನೆಯಲ್ಲಿ ಮನೆ ಕಟ್ಟುವ ಖರ್ಚು ವೆಚ್ಚ ವಿಚಾರಿಸುತ್ತಿ 
ರುವ ಡಾಕ್ಟರರ ಮಾತುಗಳನ್ನು ಕೇಳುತ್ತಿದ್ದ ಗುಲಾಬಿಯು“ ಏನು ಡಾಕ್ಟರರೆ, 
ಹೆದರಿ ಕುಳಿತರೆ ಏನೂ ಆಗುವ ಹಾಗಿಲ್ಲ. ನೀವು ಕೆಲಸ ತೊಡಗಿದರೆ 
ಆಗಿಯೇ ಆಗುತ್ತದೆ” ಎಂದು ಹೇಳಿದಳು. *ಅಂತೂ ಡಾಕ್ಟರರ ಮನಸ್ಸಿಗೆ 
ಆ ಯೋಚನೆ ಬಂದಿದೆಯಲ್ಲ; ಬಂದಾಗಲೇ ಅದಕ್ಕೆ ಗಾಳಿ ಹಾಕಬೇಕು” 
ಎಂದು ತನ್ನಲ್ಲಿಯೇ ಯೋಚಿಸಿ, ಇಂದುಮತಿಯನ್ನು ಹುರಿದುಂಬಿಸತೊಡ 
ಗಿದಳು. *“ಇಂದಮ್ಮ , ಅವರು ಯಾಕಷ್ಟು ಹೆದರುವುದಂತೆ? ಕೆಲಸತೊಡ 
ಗಿದರೆ ಅವರಿಗೆಂದೂ ಕಷ್ಟವಾಗಲಾರದು. ಎಷ್ಟು ಜನರ ಗುರುತಿದೆ; ಏನು 
ಕತೆ? ಒಂದಿಷ್ಟು ಮರಮಟ್ಟು ಬೇಡಿದರೆ ಸಾಹೇಬರು ಕೊಡಲಾರರೆ?ಕಬ್ಬಿಣ, 
ಸಿಮೆಂಟು ಕೇಳಿದರೆ ಕಂಟ್ರೋಲ್‌ ದರದಲ್ಲಿ ವಾಸಪ್ಪಯ್ಯನವರು ಕೊಡ 
ಲಾರಕಿ? ಅವರ ಮಕ್ಕಳಿಗೆ ಇವರ ಹಂಗಿಲ್ಲವೆ? ಪರ್ಮಿಟ್‌ ಬೇಕೇ ಆದರೂ 


ಜಾರುವ ದಾರಿಯಲ್ಲಿ 3೫೫ 


ಅದೊಂದು ಕಪ್ಪ ವಾಗಲಾರದು. ಕೂಲಿ ಕಸಬಿನವರು ಹೆ ಹೆಚ್ಚು ಕೇಳುತ್ತಾರಿ- 
ನಿಜ. ಆದಕಿ ಯುದ್ಧ ಮುಗಿದ ಮೇಲೆಯೂ ಆದು ಕಡಿಮೆಯಾದೀತೆಂದು 
ನಾನು ನಂಬುವುದಿಲ್ಲ” ಎಂದು ಉಪದೇಶ ಮಾಡಿದಳು. ಅಸ್ಟೆಲ್ಲ ನಿವರವಾಗಿ 
ಗೆಳತಿ ಉಪದೇಶಿಸಿದ್ದನ್ನು ಇಂದು ಗಂಡನಿಗೆ ಸಲ್ಲಿಸಿದರೆ, ಅವರು “ಯಾರು 
ಹೇಳಿದ್ದು ನಿನಗೆ? ಗುಲಾಬಿಯ ಲ್ಲವೆ?” ಎಂದು ನಕ್ಕು ನುಡಿದರು. 

“ಅವಳೇನು ಅಷ್ಟು ಹೆಡ್ಡಳೇ?? 

“ನಿನಗೆ ತಿಳಿಯದು. ಅವಳು ಹೇಳುವಂತಿಲ್ಲ-ಸ್ಥಿತಿ. ನಾನು ಮೊನ್ನೆ 
ಯಷ್ಟೆ ಅಂಗಡಿಯ ನೆಲ ಕಿತ್ತು ಹಾಳಾಗಿತ್ತೆಂದು ದುರಸ್ತಿ ಮಾಡೆಲು ಹೇಳಿದೆ. 
"ಒಂದೆರಡು ಚೀಲ ಸಿಮೆಂಟಿದ್ದರೆ ಸಾಕು' ಎಂದು ಮೇಸ್ತ್ರಿ ಹೇಳಿದ್ದ. ಸಾಹು 
ಕಾರರಲ್ಲಿಗೆ ಜನ ಕಳುಹಿಸಿದೆ. «ಬಂದುದೆಲ್ಲ ಮುಗಿದಿಥೆ. ಇನ್ನೆಂದು ಬರು 
ತ್ತದೋ, ಇನ್ನೊಮ್ಮೆ ಬಂದಾಗ ಕೊಡುವ” ಎಂದು ಹೇಳಿದರು.” 

* ಅಷ್ಟೆ ಯೇ! 

ಅಷ್ಟೇ ಅ ಅಲ್ಲ. ಕೊನೆಗೆ ನಮ್ಮ ಮೇಸ್ತ್ರಿಯೇ ಬೇರೆಯವರ ಮೂಲಕ 
ಚೀಲಕ್ಕೆ ಹತ್ತು ರೂಪಾಯಿಗಳಂತೆ ಕೊಟ್ಟು, ಅವರಿಂದಲೇ ತಂದುಕೊಟ್ಟ. 
ಲಾಭಕ್ಕಾಗುವಾಗ ಯಾರಿಗೂ ನಮ್ಮಗುರುತಿರುವುದಿಲ್ಲ. ಇನ್ನೊಂದು ಅಂಥ 
ಕತೆಯನ್ನು ಹೇಳುತ್ತೇನೆ. ಜವುಳಿ ಮಳಿಗೆಯ ಪುಂಡಲೀಕ ಪ್ರ 3 ಭುಗಳಲ್ಲಿ 
ಹೊಸ ಜಿ ಬಂದಿದ್ದಾವೆ ಎಂದು ಕೇಳಿದೆ, ಕಂದ ಒಂದೆ 
ಚೀಟಿ ಕಳುಹಿಸಿದೆ. ನನ್ನ ಚೀಟಿಯು ಹೋಗುವುದಕೊಳಗೆ 1 
ಮುಗಿಯಿತು, ಎಂದರು. ಏನಿಲ್ಲ, ಮೂರು ದಿನಗಳಿಗೆ ಮುಂಚೆ ತಮ್ಮ ಮಗು 
ವಿಗೆ ಅತಿಸಾರವೆಂದು ಮದ್ದು ಕೇಳುವುದಕ್ಕೆ ಬಂದಿದ್ದರು. ಆದರೆ ನಾನು 
ಪಂಚೆ ಕೇಳಿದರೆ (ಇಲ್ಲ' ಎಂದರು. ಅದಕ್ಕೆ ಸಮನಾದ ಪುರಸ್ಕಾರವೂ ದೊರಿ 
ಯಿತು. ಹಾಗೆಲ್ಲ ಕಣ್ಣೆದುರಿಗೇನೆ ಬಂದ ಮಾಲನ್ನು ಮಂಗಮಾಯ ಮಾದಿ 
ದರಿ, ನಾನು ಸುಮ್ಮನೆ ಕುಳಿತಂತೆ, ಎಲ್ಲರೂ ಕುಳಿತಿರುತ್ತಾಕಿಯೆ? ಯಾರೋ 
ಚಾಡಿ ಬೆಸೆದುಕೊಟ್ಟರು. ಮಾಮಲೇದಾರರು ಬಂದು ಅವರ ಅಂಗಡಿ ಜಡತಿ 
ಮಾಡಿದರು. ಬಿಲ್‌ ಪುಸ್ತಕದಲ್ಲಿ ಬರೆದಂತೆ ಮಾಲು ಮುಗಿದಿತ್ತು. ಪಂಚೆ 
ಗಳು ಮಾತ್ರ ಒಳಗೇನೆ ಇದ್ದುವು. ಈಗ ಸಿಕ್ಕಿಬಿದ್ದಿದ್ದಾರೆ. ಕೈದು ಮಾಡಿ 
ದರು. ಜಾವೂನಿನ ಮೇಲೆ ಬಿಟ್ಟಿದ್ದಾರೆ. ಅದನ್ನು ಕಂಡ ಮೇಲೆ ನನ್ನ 
ಮನಸ್ಸು ತಡೆಯದೆ “ಏನು ಸಾಹುಕಾರಕಿ, ನನಗೂ ಇಲ್ಲ ಎಂದು ಟೋಪಿ 


೨೫೬ ಜಾರುನ ದಾರಿಯಲ್ಲಿ 


ಹಾಕಿದಿರಲ್ಲ” ಎಂದುದಕ್ಕೆ ಅವರೆಂದದ್ದು ಗೊತ್ತೇ? «ನಾನೆಂದಾದರೂ ಹಾಗೆ 
ಮಾಡಿಯೇನೆ? ನಿಮ್ಮಜನ ಬಂದಾಗ ಅಂಗಡಿಯಲ್ಲಿ ಎಂಟು ಮಂದಿ ಇದ್ದರು. 
ಅವರೆದುರಿಗೆ ಮಾಲನ್ನು ಹೊರಕ್ಕೆ ತೆಗೆದಕಿ, ಮೊದಲೇ ಕೇಳಿ ಕೊಡುತ್ತೇನೆಂ 
ದವರಿಗೆ, ನಾನು ನಾಮ ಹಾಕಬೇಕು. ಅವರಿಗೆಲ್ಲ ತೆಗೆದಿರಿಸಿ.ಎರಡು ಜತೆ 
ಉಳಿಯುತಿತ್ತು. ಮಾಲು ಬರುವ ಮೊದಲೇ ನಾವು ಬಿಲ್‌ ಬರೆಯುವುದು 
ಅದಕ್ಕೆ. ಯಾವನೋ,ವ್ಯಾಪಾರದ ಕಷ್ಟ ಸುಖ ಗೊತ್ತಿಲ್ಲದವ,ಅನ್ಯಾಯವಾಗಿ 
ನನ್ನನ್ನು ದೂರಿ ಮಾಮಲೇದಾರರಿಗೆ ತಿಳಿಸಿದ. ಇಲ್ಲದೆ ಹೋಗಿದ್ದರೆ ಆ ರಾತ್ರಿ 
ಯೇ ನಿಮ್ಮ ಮನೆಗೆ ಒಂದು ಪಂಚೆಯನ್ನು ತಂದುಕೊಡುತಿದ್ದೆ--ನಾನಾಗಿ. 
ನಿಮ್ಮಂಥವರಿಗೆ ತಂದುಕೊಡದಿದ್ದರೆ, ನಾವು ಊರಿನಲ್ಲಿದ್ದೇನು ಫಲ? ನನ್ನ 
ಗ್ರಹಚಾರ. ನ್ಯಾಯವಾಗಿ ಆರ್ಡರ್‌ ಬರೆದಿಟ್ಟುಕೊಂಡು, ಅದೇ ಕ್ರಮದಲ್ಲಿ 
ಬಿಲ್‌ ಬರೆದಿಟ್ಟದ್ದು ನನ್ನ ಅಪರಾಧವಾಯಿತು. ಒಬ್ಬಾರಿ ನಮ್ಮ ಸರಕಾರಕ್ಕೆ 
ಸಾಹುಕಾರರ ಬಗೆಯವರನ್ನು ಹಿಂಡ,ಯುದ್ಧನಿಧಿಗೆ ಹಣಮಾಡಬೇಕಾಗಿದೆ. 
ಅದಕ್ಕೆ ನ್ಯಾಯ ನೀತಿ ಎಂಬುದಿಲ್ಲ. ನಾನು ಮಾಮಲೇದಾರರ ಮುಂದೆ ಸತ್ಯದ 
ಸಂಗಕಿಯನ್ನು ಹೇಳಿದೆ:«ವಾರ್‌ ಫಂಡಿಗೆ ಕೊಡುವ ತ್ರಾಣ ನನಗಿಲ್ಲ. ಬೇಕಾ 
ದರೆ ಬಟ್ಟಿ ಲೈಸನ್ಸ್‌ ರದ್ದು ಮಾಡಿ? ಎಂದೆ. «ದಾವೆ ಮಾಡುತ್ತಾರಂತೆ. 
ಮಾಡಲಿ ನೋಡುವ' ಎಂದು ಉದ್ದವಾದ ಪುರಾಣವನ್ನೇ ತೆಗೆದರು. ಅದರಲ್ಲಿ 
ಸತ್ಯವೆಷ್ಟು, ಸುಳ್ಳೆಷ್ಟು ಎಂದು ಪರಮಾತ್ಮನೇ ಹೇಳಬೇಕು. ಹಾಗೆ ಪ್ರತಿ 
ಯೊಬ್ಬನೂ ಫಟಿಂಗ ಎಂದು ನಾವು ತಿಳಿಯುವುದೂ ತಪ್ಪು. ನಾಲ್ಕು ಜನ 
ಮೋಸಮಾಡುತ್ತಾರಿಂದು ಉಳಿದವರನ್ನು ವಂಚಕರೆಂದು ಹೇಳುವುದೇ?” 
“ನೋಡುವ; ಮನೆ ಕಟ್ಟುತ್ತೇನಪ್ಪ. ದೇವರಿದ್ದಾನೆ. ...”ಎನ್ನುತ್ತಿರು 
ವಾಗ, ಮನೆಗೆ ತುಸು ದೂರದ ರಸ್ತೆಯಿಂದ ಒಂದು ಮೋಟರಿನ ಶಂಖ 
ವಾದ್ಯ ಬಲವಾಗಿ ಕೇಳಿಸಿತು. ಜಗುಲಿಯಲ್ಲಿ ನಿಂತು ಹಣಕಿ ನೋಡಿದರು. 
“ನಮ್ಮ ಗಂಪು ಸಿಂಗರ ಮೋಟರೆಂದು ಕಾಣುತ್ತದೆ. ನೋಡು ಇಂದುಮತಿ, 
ಅದೃಷ್ಟಎಂದರಿ ಹಾಗಿರಬೇಕು. ಅವನು ನಮ್ಮ ಕಾರ್ವಿ ವೆಂಕಟುವಿನ ಮಗ. 
ಹೆಚ್ಚಿನ ವಿದ್ಯೆಯಿಲ್ಲ; ಬುದ್ಧಿ ಅಷ್ಟಕ್ಕಷ್ಟೆ. ಈವತ್ತಿಗೆ ದೊರೆಯಂತಿದ್ದಾನೆ. 
ಕಾರ್‌ ಇದೆ, ಲಾರಿಗಳಿವೆ. ದೊಡ್ಡ ದೊಡ್ಡ ಗುತ್ತಿಗೆ ಮಾಡಿಕೊಂಡು ಸಾವಿ 
ರಾರು ರೂಪಾಯಿ ಗಳಿಸುತಿದ್ದಾನೆ” ಎನ್ನುವಾಗಲೇ ಗದ್ದೆಗಳನ್ನು ಹಾದು, 
ಓಣಿಯನ್ನು ದಾಟಿ, ತನ್ನ ಬೂಟ್ಸುಗಳು ಕೊಳೆಗೊಂಡುದಕ್ಕೆ ಬೇಸರಿಸಿದ 


ಜಾರುವ ದಾರಿಯಲ್ಲಿ ೨೫೭ 


ಗಂಪುವಿನ ಸವಾರಿಯು ಅವಸರದಿಂದ ಅಲ್ಲಿಗೆ ಬಂದಿತು. ಹಿತ್ತಿಲಿಗೆ ಕಾಲಿರಿ 
ಸುತ್ತಲೇ, ಯಾರನ್ನೋ ಕೇಳುವಂತೆ “ಹೌದೆ-ಶಿವಪ್ಪ ಡಾಕ್ಟರರ ಮನೆ ಇದೇ 
ಅಲ್ಲವೆ?” ಎಂದು ಕೂಗಿ ಕೇಳಿದ. ಆಚೆ ಯಾರೋ ಅವನನ್ನು ಕಂಡು ತಲೆ 
ಅಲ್ಲಾಡಿಸಿರಬೇಕು. ಡಾಕ್ಟರರ ಮನೆಗೆ ಬಂದ ಅವನ ಆತ್ಮವಿಶ್ವಾಸಕ್ಕೇನೂ 
ಕಡಿಮೆಯಿಲ್ಲ. ಅವರಿಗೊಂದು ಮಿಲಿಟರಿ ಸಲಾಮು ಕೊಟ್ಟು “ಡಾಕ್ಟರರೆ, 
ನೀವು ಥಟ್ಟನೆ ಹೊರಡಬೇಕಾಯಿತಲ್ಲ. ಈ ಮೂಲೆಯಲ್ಲಿ ಏಕೆ ಮನೆಮಾಡಿ 
ಕೊಂಡಿರಿ ಮಹಾರಾಯರಿ? ಈ ಗದ್ದೆ, ಓಣಿಗಳನ್ನು ದಾಟಿ ಕಾರು ಬರುವ 
ಹಾಗೆಯೂ ಇಲ್ಲ” ಎಂದು ನುಡಿದು, "ಒಂದು ಸಾರಿ ನಮ್ಮ ಮನೆಯ ತನಕ 
ಬರಬೇಕು* ಎಂದು ಜರೂರಿಯಿಂದ ಮಾತನಾಡಿದ. ಅವನ ಮಾತಿನ ಸರಣಿ 
ಯನ್ನು ಕಂಡರಿ, ಆತಿ ಹೆಚ್ಚಿನ ಪರಿಚಯವಿದ್ದವರೂ ಸಹ, ಅಂಥ ಸಲುಗೆ 
ು೦ದ ಮಾತನಾಡಿಸಲಾರರು ಎನಿಸಬೇಕು. 

ಶಿವಪ್ಪನವರು “ಹೌದು. ಮನೆ ಸ್ವಲ್ಪಮೂಲೆಯಲ್ಲಿದ್ದುತೊಂದರಿಯೇ. 
ಇರಲಿ, ನೀವೇನು ಬಂದದ್ದು?” 

“ಮನೆಗೆ ಹೋಗುವ. ಕಾರು ರಸ್ತೆಯಲ್ಲಿ ನಿಂತಿದೆ.” 

“ಆಯಿತು-ಬರುತ್ತೇನೆ. ಮದ್ದು ಗಿದ್ದು ಬೇಡವೇ? ನರ್ಸನ್ನು ಕರೆದು 
ಕೊಳ್ಳ ಬೇಕೆ? ಯಾರು ಕಾಯಿಲೆ, ಏನು ಕಾಯಿಲೆ-ಎಂದು ತಿಳಿಯದೆ ಹೊರ 
ಡುವುದೇ?” 

“ಕಾಯಿಲೆ ಕಾಯಿಲೆಯೇ; ನಾನಾದರೂ ಮನೆಯಲ್ಲಿದ್ದೇನೆಯೇ? ನಿನ್ನೆ 
ಯಲ್ಲಾ ಪುರಕ್ಕೆ ಹೋಗಿದ್ದೆ. ನಾಲ್ಕಾರು ದಿನಗಳ ತನಕ ಮನೆಯಲ್ಲಿರಲಿಲ್ಲ. 
ಈಗ ಬಂದು ನೋಡುವಾಗ ಹೇಳುವುದೇನು! ಎದೆ ನೋವು,ಮಣ್ಣು, ಮಸಣ 
ಎಂದು ಮಲಗಿದ್ದಾಳೆ ನನ್ನ ಹೆಂಡತಿ. ನಮ್ಮ ಅಪ್ಪನ ಸವಾರಿಯೂ ಊರ 
ಲ್ಲಿಲ್ಲ. ಹೆಂಗುಸರ ವ್ಯಾಪಾರವಲ್ಲವೆ.... ಏನೇನೋ ಮದ್ದು ಗಿದ್ದು ಮಾಡಿ 
ದ್ದಾರೆ. ಈಗ ಅವಳಿಗೆ ಉಸಿರುಬಿಡುವುದಕ್ಕೂ ಕಷ್ಟವಾಗಿದೆ”ಎಂದಾಗ ಆತನ 
ಮಾತುಗಳಿಂದ ಇಂಥ ಕಾಯಿಲೆ ಎಂದು ತಿಳಿಯುವಂತಾಗಲಿಲ್ಲ.ನೋಡಿಯೇ 
ನಿರ್ಧರಿಸಬೇಕು. ತಕ್ಷಣವೇ ಹೊರಟರು. ಕೈಚೀಲ ಹಿಡಿದುಕೊಂಡು ಅವನ 
ಮೋಟರನ್ನು ಸೇರಿ, ಅಲ್ಲಿಂದ ದವಾಖಾನೆಗೆ ಹೋಗಿ, ಇನ್ನಷ್ಟು ಮದ್ದು 
ಗಳನ್ನು ತುಂಬಿಸಿಕೊಂಡರು. “ಅದಕ್ಕೆಲ್ಲ ಏನವಸರ? ಮೊದಲು ಅವಳನ್ನು 
ನೋಡಿ, ಪರೀಕ್ಷಿಸಿ, ಮದ್ದಿಗೆ ಇನ್ನೊಮ್ಮೆ ಬರುವ” ಎನ್ನುತ್ತಾನೆ ಗಂಪು. 


17 


೨೫೮ ಜಾರುವ ದಾರಿಯಲ್ಲಿ 


,ಓಂದೆರಡು ತಿಂಗಳಿಂದಲೂ ಡಾಕ್ಟರರು ಕಾರ್ನಿ ಕೇರಿಯ ಕಡೆಗೇನೆ 
ಹೋಗಿರಲಿಲ್ಲ. ಗಂಪುವಿನ ಮನೆಯ ಭಾಗಕ್ಕೆ ಸುಳಿಯದೆಯೆ ಎರಡು ವರ್ಷ 
ಗಳೇ ಸಂದಿದ್ದುವು. ಈಗೇನು? ಕಾರು ಹೊರಟು ಹೋಗಿ ನಿಂತುದೇ ಅವರ 
ಮನೆಯ ಮುಂದಕ್ಕೆ. ಆ ಮರಳಿನ ದಂಡೆಯಲ್ಲಿ ಕಲ್ಲಿನ ಜಲ್ಲಿಯನ್ನು ಸುರಿದು, 
ಮೋಟರು ಹೋಗುವ ರಸ್ತೆಯನ್ನು ಗಂಪುವೇ ಮಾಡಿಸಿದ್ದಾನೆ. ಆ ತಂದೈೆ 
ಮಕ್ಕಳಿಬ್ಬರೂ ಸೇರಿ ಹಳೆಯ ಮನೆಯನ್ನು ಕಿತ್ತೆಸೆದು, ದೊಡ್ಡ ಮನೆಯನ್ನು 
ಕಟ್ಟಿಸಿದ್ದಾರೆ. ಕಾರಿಂದ ಇಳಿಯುವ ಮೊದಲೇ ಆತ ಹೆಮ್ಮೆಯಿಂದ “ನಮ್ಮ 
ಮನೆಗೆ ಡಾಕ್ಟರರು ಈ ವರೆಗೆ ಬಂದಿಲ್ಲ ಎಂದು ಕಾಣುತ್ತದೆ” ಎಂದ, 

“ಈಗ ಬಂದೆನಲ್ಲ” ಎಂದರು ಶಿವಪ್ಪನವರು. 

ಅವರಿಲ್ಲರು ಮನೆಯ ಅಂಗಳವನ್ನು ಸೇರಿದೊಡನೆಯೆ “ಯಾರು 
ಮಕ್ಕಳೇ ಅದು? ಒಳ್ಳೆಯ ನಾಲ್ಕು ಸೀಯಾಳ ತೆಗೆಯಿರಿ” ಎಂದು ಸರದಾರರ 
ಹುಕುಮ್‌ ಹೊರಟಿತು. 

*ಏನಿದು ನಿಮ್ಮ ಕತೆ? ನನ್ನನ್ನು ಕಾಯಿಲೆಯವರನ್ನು ತೋರಿಸಲು 
ಕರೆದದ್ದೇ? ಅಥವಾ ಮದುವೆಯ ಸಮ್ಮಾನಕ್ಕೇ” ಎಂದು ಡಾಕ್ಟರರು ವಿಸ್ಮಯ 
ಸೂಚಿಸಿದ ಮೇಲೆ, ಅವರನ್ನು, ಕೋಣೆಯೊಂದರಲ್ಲಿ ಮಂಚದ ಮೇಲೆ ಮಲ 
ಗಿಸಿದ ಹೆಂಡತಿಯ ಬಳಿಗೆ ಕರಿದೊಯ್ದ. ಆಕೆಯ ಹಣೆ ತುಂಬ ಸೊಪ್ಪಿನ 
ಲೇಪನಿತ್ತು, ಕತ್ತಿಗೂ ಲೇಪನಿತ್ತು; ಹಣೆಗೆ ಹಚ್ಚಿದ ಲೇಪ ಅರ್ಧ ತಲೆಗೆ 
ಟೊಸ್ಪಿಯಾಗಿತ್ತು; ತೀರ ಸನೊಸಪದಲ್ಲಿ ಉಗುಳುವುದಕ್ಕೊಂ ದು ಪೀಕದಾನಿ 
ಯೂ ಇತ್ತು. ಅಷ್ಟರಲ್ಲಿ ಆತನ ತಾಯಿ, ರೋಗಿಯ ಬಳಿಗೆ ಬಂದು “ತಿಮ್ಮಿ 
ಗಂಜಿ ಈಗ ಉಣ್ಣುತ್ತೀಯಾ ಹ್ಯಾಗೆ? ಸ್ವಲ್ಪ ಉಂಡು ಬಿಡು ಮಗು” ಎಂದು 
ಉಸಚರಿಸುವ ಸಂಭ್ರಮ ಬೇರಿ. ಮಲಗಿದವಳು ಮಾತ್ರ ಕಣ್ಣನ್ನು ಆಲು 
ಗಾಡಿಸುತ್ತಿರಲಿಲ್ಲ. ಅವಳ ಎದೆಯುಸಿರು ನಿಡಿದು ಬರುತಿತ್ತು; ಕೆಲವೇ ದಿನದ 
ಜ್ವರ, ನಿರಾಹಾರಗಳಿಂದ ಚರ್ಮವೆಲ್ಲ ನಿರಿಗಟ್ಟಿತ್ತು. ಶಿವಪ್ಪನವರು ಆ 
ಮುದುಕಿಯನ್ನು, ಅವರ ಹಿಂದೆ ಬಾಲವಾಗಿ ಬಂದಂಥ ನಾಲ್ಕಾರು ಮಂದಿ 
ಹೆಂಗುಸರನ್ನು, ಆಚೀಚೆ ಸರಿದು ನಿಲ್ಲಲು ಹೇಳಿದರು. ಸ್ಪೆತಸ್ಕೋಪನ್ನು 
ಹಿಡಿದು ಎದೆ,ಬೆನ್ನುಗಳ ಪರೀಕ್ಷೆ ಮಾಡಿದರು.ಆತುರದಿಂದ ಮತ್ತೂ,ಮತ್ತೂ 
ಬೆರಳಿಂದ ಶರೀರವನ್ನು ಬಡಿದು ಸಪ್ಸುಳ ಮಾಡಿ ಆಲಿಸಿದರು. «ಗಂಪು? 
ಎಂದು ಕರಿದರು. 


ಜಾರುವ ದಾರಿಯಲ್ಲಿ ೨೫೯ 


“ಏನು ಸರ್‌” ಎಂದು ಬಂದಿತು ಉತ್ತರ, 

“ತುಂಬ ಅಜಾಗ್ರತೆ ನಿಮ್ಮದು. ಇದು ನಿಮೋನಿಯ. ಎರಡೂ ಶ್ವಾಸ 
ಕೋಶಗಳಿಗೆ ಅಡರಿದೆ. ತೀರ ಕಠಿಣಾವಸ್ಥೆಯಲ್ಲಿ ಈಕೆ ಇದ್ದಾಳೆ. ಇಷ್ಟು 
ವಿಷಮಕ್ಕೆ ಹೋಗುವ ತನಕವೂ ಬರಿದೆ ಕುಳಿತಿರಲ್ಲ! ಅದರಲ್ಲಿಯೂ ಗಂಜಿ 
ತಿನಿಸುವುದುಊಟಮಾಡಿಸುವುದು-ಇಂಥ ಮೂರ್ಮತನ ಮಾಡಿದರೆ ಹೇಗೆ? 
ಅವಳು ಉಳಿಯಬೇಕು ಎಂದು ನಿಮಗಿದ್ದರೆ, ನಾನು ಹೇಳಿದ ಹಾಗೆ ಕೇಳು 
ವಂತಿರಬೇಕು. ಕೊಡುವ ಮದ್ದು, ಹೇಳುವ ಪಥ್ಯಗಳನ್ನು ಎಚ್ಚರದಿಂದ ನಡೆ 
ಸುವ ಹಾಗಿದ್ದರೆ ಪ್ರಯೋಜನ?” ಎಂದರು, ಅಷ್ಟರಲ್ಲಿ ತಿಮ್ಮಿಯ ಚಿಕ್ಕ ಮಗು 
ವೊಂದು ಬಳಿಗೆ ಬಂದು “ಅಮ್ಮಾ, ಅಮ್ಮಾ? ಎಂದು ಕರೆಯಿತು, ಮಗುವಿನ 
ಧ್ವನಿಗೆ ಆಕೆ ಕಣ್ಣು ಹೊರಳಿಸಿದಳು; ತನ್ನ ಭವಿಷ್ಯವನ್ನೂ, ಅದರ ಭವಿಷ್ಯ 
ವನ್ನೂ ನೆನೆದು, ದುಃಖ ಉಕ್ಕಿಬಂದಿತು. ಬಹು ಹೊತ್ತು ಮಾತನಾಡಿರದ ಆಕೆ 
ಈಗ ರೋದಿಸಿದಳು; “ಡಾಕ್ಟರರೆ, ಒಂದು ಸಾರಿ ನನ್ನನ್ನು ಬದುಕಿಸಿರಿ” 
ಎಂದು ದುಃಖದಿಂದ ನುಡಿದಳು; ನುಡಿತದ ಬೆನ್ನಿಗೆ ಕೆಮ್ಮಿದಳು. ಆ ಕೆಮ್ಮಿನ 
ಭರವು ಅವಳ ಶರೀರವನ್ನೆಲ್ಲ ಒಮ್ಮೆಗೇ ಕುಲುಕಿಸಿತು. ಪರೀಕ್ಷಿಸುವ ಕಾಲ 
ದಲ್ಲಿ “ಕೆಮ್ಮು, ಗಟ್ಟಿಯಾಗಿ ಕೆಮ್ಮು, ಗಟ್ಟಿ ಉಸಿರು ತೆಗೆ” ಎಂದು ಎಷ್ಟು 
ಡಾಕ್ಟರರು ಹೇಳಿದರೂ ಹಾಗೆ ಮಾಡದ ಅವಳು, ಈಗ ಕೆಮ್ಮಿದಾಗ, ಅವಳ 
ಬೇನೆಯ ಘೋರ ರೂಪವೆಲ್ಲ ಸ್ಪಷ್ಟಗೊಂಡಿತು. ಕೆಮ್ಮು, ಕಫಗಳಿಂದಾಗಿ 
ಅರಿ ಗಳಿಗೆಯ ತನಕ ಒದ್ದಾಡಿದಳು. ಅವಳನ್ನು ಹಿಡಿದು, ತಿರುಗಿ ಒರಗಿಸುವ 
ತನಕ ಗಂಪುವಿಗೂ ಜೀವವಿಲ್ಲ; ಆಕೆಗೂ ಉಸಿರಿಲ್ಲ. ಗಂಪು ಸರದಾರನ 
ಧೈರ್ಯದ ಎದೆ ಆಗ ಕುಸಿಯಿತು. ತನ್ನ ಇನಿಯಳಿಗೆ ಅಷ್ಟೊಂದು ವಿಷಮ 
ಸ್ಥಿತಿ ಬಂದೊದಗಿದೆ ಎಂಬ ತಿಳಿವೇ ಅವನಿಗಾಗಿರಲಿಲ್ಲ. ಗುತ್ತಿಗೆ, ವವ್ಯಹಾರ, 
ಬಾಡಿಗೆ-ಎಂದು ಮೂರು ಲೋಕ ಸುತ್ತುತ್ತಿದ್ದ ಅವನಿಗೆ, ಅವಳ ಪಾಡು ತಿಳಿ 
ದಿರಲಿಲ್ಲ. ಮನೆಯ ಹೆಂಗುಸರೊ--ಶೀತ, ಶೀತಜ್ವರ ಎಂದು ಮೊದಲು ಉದಾ 
ಸೀನರಾದರು. ಅನಂತರ ಗೃಹ ಚಿಕಿತ್ಸೆಯನ್ನು ನಡೆಸಿದರು. ಆ ಮೇಲೆ 
ಹರಕೆಗಳನ್ನು ಹೊತ್ತರು. 

ಗಂಪು ಅಷ್ಟನ್ನು ಕಂಡ ಮೇಲೆ “ಡಾಕ್ಟರರ? ಎಂದೆನ್ನುವಾಗಲೇ 
ಅವನ ಮಾತು ನಡುಗುತ್ತ ಬಂದಿತು. ವಿಧಿ ಏನು ಬರೆದಿದ್ದಾನೋ ಎಂಬ 
ಅನುಮಾನ ಅವನಿಗೂ ಹುಟ್ಟಿತು. “ನಾನು ಖರ್ಚಿಗೆ ಹೆದರುವವನಲ್ಲ; ನಿಮ್ಮ 


೨೬೦ ಜಾರುವ ದಾರಿಯಲ್ಲಿ 


ಲಿಕ್ಕಕ್ಕೆ ನನ್ನ ತಿಮ್ಮಿಯು ಉಳಿಯಬೇಕು. ನಾನು ಇನ್ನು ಯಾರನ್ನೂ ಕರಿ 
ಯಿಸುವುದಿಲ್ಲ. "ಶೀನಪ್ಪ ಕಂಪೌಂಡರರಿಗೆ ಹೇಳು'ಅಂದರು.«ಮಡಗಾಂವಕ 
ರರನ್ನು ಕರಿಯಿಸು' -ಎಂದರು. ನನಗೆ ಹೆಚ್ಚು ಗೊತ್ತಿ ಲ್ಲವಾದರೂ, ನಿಮ್ಮನ್ನು 
ನಂಬಿ ಕರೆದೆ; ನಿಮ್ಮ ಕೈಗುಣದಿಂದ ಅವಳನ್ನು ಉಳಿಸಿಕೊಡಬೇಕು” ಎಂದು 
ಬೇಡಿದ. 

“ಗಂಪು, ನೀನು ನನಗೆ ಅಸ್ಟೆಲ್ಲವನ್ನು ಹೇಳಬೇಕಾಗಿಲ್ಲ ಬಂದಿದ್ದೇನೆ. 
ಬಂದ ಮೇಲೆ ನನ್ನ ಕೆಲಸ” ಎಂದು ಮದ್ದನ್ನು ಚುಚ್ಚಿ ದರು. ಆವಸರವಾಗಿ 
ದವಾಖಾನೆಗೆ ಹೋಗಿ ಬಂದು ಆಕೆಯ ಎದೆಗೆ ಎಂಟಿಸ್ಲೊಜಿಸ್ಟಿನ್‌ ಲೇಪ 
ವನ್ನು ಹಾಕಿದರು. ಅವಳ ಕುಸಿಯುವ ಶಕ್ತಿಯನ್ನು ಉಳಿಸುವ ಪ್ರಯತ್ನೆ 
ಮಾಡಿದರು. ಆ ಸಂಜೆಯ ತನಕವೂ ಎರಡೆರಡು ಬಾರಿ ಆತುರಗೊಂಡು 
ರೋಗಿಯ ಬಳಿಗೆ ಹೋಗಿಬಂದರು. ಜ್ವರ ಇಳಿಯಲಿಲ್ಲ; ಕೆಮ್ಮು ಕಡಿಮೆ 
ಯಾಗಲಿಲ್ಲ. ರೋಗಿ ಉಳಿದಾಳೆಂಬ ವಿಶ್ವಾಸವೂ ಶಿವಪ್ಪನವರಿಗೆ ಬರಲಿಲ್ಲ. 
ಆ ಸಂಜೆ ಗಂಪುವನ್ನು ಕರೆದು “ಸಾಹ:ಕಾರರೇ, ನನ್ನಿಂದಾಗುವ ಪ್ರಯತ್ನ 
ಮಾಡುತ್ತೇನೆ. ಧೈರ್ಯ ಹೇಳಿಲಾರಿ; ನನ್ನ ಹತ್ತಿರವಿರುವ ಔಷಧದಿಂದಲೇ 
ಆದೀತೆಂದು ಹೇಳಲಾಕಿ, ಇನ್ನೊಂದು ಔಷಧವಿದ್ದರೆ ಧೈರ್ಯವನ್ನಾದರೂ 
ಹೇಳುತ್ತಿದ್ದೆ; ಪೆನ್ಸಿಲಿನ್‌ ಎಂಬುದೊಂದಿದೆ; ಇಲ್ಲಿ ಸಿಗಲಾರದು. ಹುಬ್ಬಳ್ಳಿ 
ಯಲ್ಲಿ, ಸರಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತದೋ ಏನೋ. ಗೋವೆಯಲ್ಲಿ ಸಿಗು 
ತ್ತದೆ ಎನ್ನುತ್ತಾರೆ. ರಾತ್ರಿ ಬೆಳಗಾಗುವುದರೊಳಗೆ ಅದನ್ನು ತರಿಸುವುದಕ್ಕೆ 
ಸಾಧ್ಯವಿದ್ದರೆ ನೋಡಿ.” 

“ಏನೆಂದು ಬರೆದುಕೊಡಿ.” 

ಡಾಕ್ಟರರು ಹೆಸರನ್ನು ಬರೆದುಕೊಟ್ಟರು. ಬರೆದು ಕೊಡುತ್ತ “ಬೆಲಿ 
ಎಷ್ಟೋ ಏನೋ! ಇನ್ನೂರೋ, ಮುನ್ನೂರೋ; ಸಿಕ್ಕಿದರೆ ತರಬೇಕು. ಬೆಲೆ 
ತುಂಬ ಹೆಚ್ಚು” ಎನ್ನುವಾಗ ಆತ “ಅಷ್ಟೇ ಅಲ್ಲವೆ?”'ಎಂದ. *ಗೋವೆಗೇ 
ಹೋಗುವುದು ಒಳ್ಳೆಯದು, ಹೋದರೆ ನಾನೇ ಹೋಗಬೇಕಷ್ಟೆ. ಬೆಳಗಿ 
ನೊಳಗೆ ಬರುತ್ತೇನೆ. ಅಲ್ಲಿಯ ತನಕ ಅವಳನ್ನು ಕಾಯುವ ಭಾರ ನಿಮ್ಮದು” 
ಎಂದು ಹೇಳಿ ಹೊರಟುಹೋದ. ` 

ಪಾಪ! ಆ ರಾತ್ರಿ ಶಿವಪ್ಪನವರು ತಮ್ಮ ಮನಿಗೆ ಹೋದಕಿ, ವಿರಮಿಸು 
ವುದಕ್ಕಾಗಲಿಲ್ಲ. “ಆಲ್ಲಿಯ ತನಕ ಕಾಯುವ ಭಾರ ನಿಮ್ಮದು” ಎಂದಿದ್ದಾನೆ 


A 


ಜಾರುವ ದಾರಿಯಲ್ಲಿ ೨೬೧ 


ಗಂಪು. ಆ ಮಾತು ಅವರ ಮನಸ್ಸನ್ನು ಕೊರೆಯತೊಡಗಿತು. ಮದ್ದಿನ ಚೀಲ 
ವನ್ನು ಹಿಡಿದುಕೊಂಡು, ಮನೆಯಿಂದೆದ್ದರು. ದಾರಿಯಲ್ಲಿ ದಾದಿ ಗುಲಾಬಿ 
ಯನ್ನು ಕರಿದು ಕೊಂಡು ನೆಟ್ಟಗೆ ಗಂಪುವಿನ ಮನೆಗೆ ಹೋದರು. ಅವರಷ್ಟು 
ಮಾಡಬೇಕೆಂದಿರಲಿಲ್ಲ. ಆದರೆ ತಿಮ್ಮಿ ಉಳಿದಾಳೆಂಬ ಧೈರ್ಯ ಅವರಿಗಿರ 
ಲಿಲ್ಲ; ಉಳಿಸಬೇಕೆಂಬ ಹಟವೇನೋ ಇತ್ತು. ತಮ್ಮಲ್ಲಿರುವ ಸಲ್ಫಾ ವರ್ಗದ 
ಔಷಧವನ್ನು ಕೊಟ್ಟಿದ್ದರು. ಆದಕೆ ಮನಸ್ಸಿನೊಳಗೆ-ಮದ್ದಿನ ಆಟ ಸಣ್ಣದು; 
ವಿಧಿಯ ಆಟ ದೊಡ್ಡದು-ಎಂದೇ ತೋರುತಿತ್ತು. ಆ ರಾತ್ರಿ ವೆಂಕಟುವಿನ 
ಮನೆಯ ಜಗುಲಿಯಲ್ಲಿ ಅವರುಆರಾಮ ಕುರ್ಚಿಯೊಂದರಲ್ಲಿ ವಿರಮಿಸಿದರು. 
ಗುಲಾಬಿ ಕೋಗಿಯ ಕಾವಲನ್ನು ಮಾಡಿದಳು. ತೂಕಡಿಕೆಯಲ್ಲಿ, ಎಚ್ಚರದಲ್ಲಿ 
ರೋಗಿಯ ಗಳಿಗೆ ಗಳಿಗೆಯ ಪರಿಶೀಲನೆಯಲ್ಲಿ ಸಮಯ ಕಳೆದರು. ಥಟ್ಟನಿ 
ಏನೋ ಮನಸ್ಸಿಗನಿಸಿತು. “ಪೆನ್ಸಿಲಿನ್‌ ತಾ ಎಂದಿದ್ದೆ. ಮೆಡಿಕಲ್‌ ಜರ್ನಲ್‌ 
ನಲ್ಲಿ ಓದಿಕೊಂಡ ನೆನಪಷ್ಟೆ ಇದೆ. ಚಿಕಿತ್ಸೆಯ ಕ್ರಮ ಸಂಪೂರ್ಣ ನೆನಸಿಗೆ 
ಬಾರದಲ್ಲ” ಎಂದು ಅವರು ಇನ್ನೊಮ್ಮೆ ಆಂಗಡಿಗೆ ಓಡಿದರು. ಅಂಗಡಿಯ 
ಲ್ಲಿಯೇ ಕುಳಿತು, ದೀವಿಗೆ ಹೊತ್ತಿಸಿ, ಅದರ ಪಾರಾಯಣ ಮಾಡಿದರು. 

ಬೆಳಗಿನ ನಸುಕಿಗೆ ಗಂಪುವಿನ ಗಾಡಿಯ ಹಾರ್ನ್‌ ಕೇಳಿಸಿತು. ಧಾ 
ವಿಸಿ ಹೊರಕ್ಕೆ ಬಂದು, ಅವನನ್ನು ನಿಲ್ಲಿಸಿ, ಅವನ ಬಂಡಿಯನ್ನೇರಿ, ಅವನ 
ಮನೆಗೆ ಹೋದರು. ಗಾಡಿಯು ನಿಂತ ಕ್ಷಣ ಚಿತ" ಇಗೊಳ್ಳಿ ಡಾಕ್ಟರರೇ,ನಿಮ್ಮ 
ಪೆನ್ಸಿಲ್‌ ಮದ್ದು. ಆರುನೂರು ರೂಪಾಯಿ ಬಿತ್ತು. ಆರುನೂರಲ್ಲ; ಸಾವಿರ 
ವಾದರೂ ಕೊಡುತಿದ್ದೆ. ಎರಡು ಮೂರು ತಾರಿಗಳನ್ನು ದಾಟುವುದಲ್ಲವಾಗಿ 
ದ್ದರೆ, ಇನ್ನೆರಡು ಗಂಟೆಗಳಷ್ಟು ಮುಂಚೆ ಬುರುತಿದ್ದೆ” ಎಂದು ನುಡಿದ. ದಾರಿ 
ಯಲ್ಲಿ ಡಾಕ್ಟರರೂ ಹೆಚ್ಚಿನ ಭರವಸೆ ಹೇಳಲಿಲ್ಲ. 

ಅವರ ಮನೆಯನ್ನು ಸೇರಿದಾಗ ರೋಗಿ ಕಣ್ಣು ಬಾಡಿಸಿದ್ದಳು. ದೂರ 
ದಲ್ಲಿ ಚಾಪೆಯ ಮೇಲೆ ಗುಲಾಬಿ ಒರಗಿದ್ದಳು. ಡಾಕ್ಟರ ಜತೆಗೆ, ತಿರುಗಿ ತನ್ನ 
ಹೆಂಡತಿಯ ಮುಖವನ್ನು ನೋಡಲು ನಿಂತ ಗಂಪ್ರನಿಗೆ, ಆಕೆಯ ತೇಜೋ 
ವಿಹೀನವಾದ ಮುಖವನ್ನು ಕಾಣುವಾಗ "ಹೋಯಿತೇ? ಎನ್ನುವಷ್ಟು ದಿಗಿಲಾ 
ಯಿತು. ಒಂದು ದಿನದ ಚಿಂತೆಯಿಂದಲೇ ಅವನು ಹಣ್ಣಾಗಿ ಕೂಸಿನಂತಾ 
ಗಿದ್ದ. ಮನಸ್ಸೆಲ್ಲ ಹಿಂಜಿ ಹೋಗಿತ್ತು. "ತಾನೆಂಥ ಮೂರ್ಬ! ದುಡ್ಡನ್ನು 
ಸಂಪಾದಿಸುವ ಅವಸರದಲ್ಲಿ ಮನೆಯನ್ನಿಷ್ಟು ದಿನ ಮರಿತೆನಲ್ಲ' ಎಂಬ 


೨೬೨ ಜಾರುವ ದಾರಿಯಲ್ಲಿ 


ಭಾವನೆ ಮೂಡಿತ್ತು. ಅಷ್ಟೇ ವೇಳೆಗೆ ಮತ್ತಿ ಗುಂಡಿಗೆ ಜನ ಹೋಗಿ, ಅಲ್ಲಿಂದ 
ವೆಂಕಟು ಬಂದಿದ್ದ. ಸೊಸೆಯನ್ನು ಕಂಡ ಅವನ ಬಾಯಿಂದ ಎರಾ 
ಸಾವು ಆದಷ್ಟು “ಅಳು ಬೊಬ್ಬ ಹ ಬಂತು. 

“ಯಾತ SRD 40? ಮದ್ದು ಬಂದಿದೆ” ಎಂದು ರೋಗಿಯ 
ತೋಳಿಗೆ, ಅದನ್ನು ಚುಚ್ಚಿ ತುಂಬಿಸಿದರು. ಹಾಗೆ ತುಂಬಿಸುವಾಗ ಮಾತ್ರ 
ಮನಸ್ಸು ದೈವವನ್ನು ಮೊರೆಯಿಡುತಿತ್ತು. "ದೇವರೇ-ಇದು ನನ್ನ ಮಾನಉಳಿ 
ಸಿದಂತಲ್ಲ. ನಿನ್ನ ಮಾನ ಉಳಿಸಿದಂತೆ' ಎಂದೆನ್ನುತಿತ್ತು. 

ಬೆಳಕು ಹರಿಯಿತು; ಕತ್ತಲು ಕಳೆಯಿತು. ದೈವವೊ, ಕೌಸಧವೊ- 
ಯಾವುದೇ ಇರಲಿ, ಹೊಸ ಔಷಧವನ್ನು ನಾಲ್ಕು ಬಾರಿ ಕೊಟ್ಟ ಮೇಲಿ 

ಪಲ್ಲಟಿವಾಯಿತು. ಆ ಸಂಜೆಯ ತನ ಹ ಅವರು ಯಾವ ಮಾತನ್ನೂ 
ಹೇಳದೆ ಚಿಕಿತ್ಸೆ ನಡೆಯಿಸಿದರು; ಉಳಿದವರಿಗೆ ದೈರ್ಯವನ್ನೂ ಹೇಳಿದರು. 
ಮರುದಿನ ಸಂಜೆ “ಇನ್ನೇನೂ ಹೆದರ ಬೇಡಿ. ನಿಮ್ಮ ಹೆಂಡತಿ ಪಾರಾದಳು? 
ಎಂದಾಗ, ಗಂಪುವಿನ ಕಣ್ಣಲ್ಲಿ ನಿಜಕ್ಕೂ ಆನಂದ ಭಾಷ್ಪ ಉದುರಿತು. ಆ 
ಮಾತನ್ನು ಅವರು ಹೇಳಿ ಮುಗಿಯಿಸುವುದಕೊಳಗಾಗಿ, ಮೊಣಕಾಲೂರಿ 

ವಪ್ಪನವರ ಪಾದಗಳನ್ನು ಹಿಡಿದು, ತನ್ನ ಕಂಬನಿಯ ಸ್ನಾನವನ್ನು ಅವರ 
ಸಾದಗಳಿಗೂ ಮಾಡಿಸಿಯಾಯಿತು. ಮನಸ್ಸು ಲಘುವಾಯಿತು, ಕಂಠ-ಸಡಿ 
ಲಾಯಿತು, ಭೀತಿ ತೊಲಗಿತು. “ಡಾ ಕರಕಿ: , ನನ್ನ ತಿಮ್ಮಿ ಸತ್ತಿದ್ದರೆ ನಾನು 
ಜೀವ ಇಟ್ಟು ಕೊಳ್ಳು ಶ್ನಿರಲಿಲ್ಲ. ಅವಳ ಕ್ರೈ ಸ 00; ಅವಳಿ ಕಾಲಿನ 
ಧೂಳು ಈ ಸೆಲಕ್ಕೆ ಬಿದ್ದ ೦ದಿನಿಂದೆ, ನಾನು ಮನುಷ್ಯನಾ ದದ್ದು, ಲಕ್ಷಿ ಬಲಿ 
ದದ್ದು » ಎಂದು ಜಗಳ) ತೆತ ತನ್ನ ಕ್ಸ ತಜ್ಞತೆಯ ನ್ನು ಗ ಹ ಗೆ 
ಸ ಮಾತಿನ ಮುಡಿಪನ್ನು ಅ ಅವರ ತೆ ಸಲ್ಲಿಸಿದ. 
ವಪ ಕ್ರ ನವರು ಪಟ್ಟ ಶ್ರಮ, ವಹಿಸಿದ ಆತುರ, ಬಿಟ್ಟ "ನ್ಡ ಎಲ್ಲವೂ 
ಚ ಗಂಪುವಗೆಆವಕೊಬ್ಬರು ದೇವರೇ ಅನಿಸಿದರು. ಅವನ 
ಬಾಯಲ್ಲಿ “ಕಾಳೂರಿನವರಿಗೆ ನಮ್ಮ ಡಾಕ್ಟರರ ಯೋಗ್ಯತೆ ಗೊತ್ತಿಲ್ಲ. ಅವರು 
ಮುಂಬಯಿಯಲ್ಲಿದ್ದರೆ ಸಾನಿರಾರು ರೂಪಾಯಿ ಗಳಿಸಬಹುದು. ಅವರಲ್ಲ 
ದಿದ್ದರೆ ನನ್ನ ಹೆಂಡತಿಯೆಲ್ಲೋ, ನಾನು ಏಲ್ಲೊ? ಎಂದು, ಹೋದ ಹೋದಲ್ಲಿ 
ಅವರ ಸಲುವಾಗಿ ಪ್ರಚಾರ ಮಾಡಿದರೂ, ಪ್ರತಿವಾದಿಯಾಗಿ ನಿಂತಿರುವ 
ಕಂಪೌಂಡರ ಶೀನಪ ರ ಸಂಧ ವ್ಯಕ್ತಿಗಳು “ಪೆನ್ಸಿಲಿನ್‌ ತಂದು ಕೊಟ್ಟರೆ ನೆಗಡಿ, 


ಜಾರುವ ದಾರಿಯಲ್ಲಿ ೨೬೩ 


ಕೆಮ್ಮಲು, ನಿಮೋನಿಯಗಳನ್ನು ಗುಣಮಾಡುವುದಕ್ಕೆ ಶಿವಪ್ಪ ಡಾಕ್ಟರರು 
ಬೇಕೇ? ವಂಡರ್‌ ಡ್ರಗ್‌ ಎನ್ನುತ್ತಾರೆ ಅದನ್ನು. ಯುದ್ಧದಿಂದಾಗಿ ನಮ್ಮಂಥ 
ವರ ಕೈಗೆ ಸಿಗುವುದಿಲ್ಲ. ಗಂಪುವಿನಂಥವರಿಗೆ ಎಲ್ಲೆಲ್ಲೂ ಕೈಯಿದೆ; ದುಡ್ಡು 
ಕೊಡುವ ತ್ರಾಣವಿದೆ. ಕೊಟ್ಟ, ತಂದ, ಇವರ ಕೈ ಮೇಲಿರಿಸಿದ. ಇವರೊಂದು 
ತೋಳನ್ನು ಚುಚ್ಚಿ ಮದ್ದು ತುಂಬಿಸಿರಬಹುದು ನೆಪಕ್ಕೆ” ಎಂದು ಪ್ರತಿ 
ಮಾತನ್ನಾಡಿದರೂ, ಅದರಿಂದ ಶಿವಪ್ಪನವರ ಹೆಸರಿಗೆ ಕೊರತೆ ಬರಲಿಲ್ಲ. 

ಶಿವಪ್ಪನವರು, ಆ ಮದ್ದು ಬರುವ ತನಕವಾದರೂ ರೋಗಿಯ ಉಸಿ 
ರನ್ನು ಉಳಿಸಿ, ವಿಷಮಕ್ಕೆ ತಿರುಗಿದ ಬೇನೆಯು ಮತ್ತೂ ನಿಷಮಕ್ಕೆ ತಿರುಗ 
ದಂತೆ ನೋಡಿಕೊಳ್ಳುವುದಕ್ಕಾದರೂ ಸ್ವಲ್ಪ ಶ್ರಮ, ಬುದ್ಧಿಗಳು ಬೇಕೆಂದು 
ಶೀನನಂಥ ಮಹಾ ಪಂಡಿತನಿಗೆ ಹೇಗೆ ಹೊಳೆಯಬೇಕು? 

ಆದಿನ ಎಂದರಿ "ಇನ್ನು ನಿಮ್ಮ ಹೆಂಡತಿ ಪಾರಾದಳು? ಎಂದು ಡಾಕ್ಟ 
ರರು ಹೇಳಿ ಅಲ್ಲಿಂದ ಹೊರಡುವ ವೇಳೆಗೆ ಅವರಿಗೆ ಒಂದು ಪರಿಹಾಸ್ಯದ 
ಮಾತನ್ನು ಆಡುವ ಮನಸ್ಸಾಯಿತು. ಅವರು ತೀರ ದಣೆದಿದ್ದರು; ನೀರಡಿಕೆ 
ಯಾಗಿತ್ತು; ಗಂಪು ಬಂದ ಗಳಿಗೆಯಲ್ಲಿ ಮಾಡಿದ ಉಪಚಾರದ ನೆನಪಿತ್ತು: 
*ಈಗಲಾದರಿ ಒಂದು ಸೀಯಾಳ ತರಿಸಿ ಕೊಡು; ತುಂಬ ಬಾಯಾರಿಕೆ 
ಯಾಗಿದೆ” ಎಂದರು. 

“ಮೊನ್ನೆ ತರಿಸಿದ್ದನ್ನು ನೀವು ಕುಡಿಯಲೇ ಇಲ್ಲ.” 

"ಮೊನ್ನೆ ಕುಡಿಯುವುದಕ್ಕೆ, ನಿನ್ನ ಬುದ್ಧಿಯಂತೆ ನನ್ನ ಬುದ್ಧಿಯೂ 
ಸ್ವಾಧೀನದಲ್ಲಿರಲಿಲ್ಲ. ಅದನ್ನು ತರಿಸಿದ ನೀನೇ ಕೊಡಲು ಮರಿ3ರಿ” ಎಂದು 


ಈ ಪ್ರಕರಣದಿಂದ ಗುಲಾಬಿಯ ಮನಸ್ಸಿಗೇನೊ ತುಂಬ ಸಂತೋಷ 
ವಾಯಿತು. ಗಂಪು ಅಸಂಸ್ಕೃತನಾದವನು; ಆದರೂ ಧಾರಾಳಿ, ಅಲ್ಪಬುದ್ಧಿ 
ಯವನಲ್ಲ. ನಮ್ಮಡಾಕ್ಟರರಿಗೆ ಯಾವ ಸಹಾಯ ಬೇಕಾದರೂ ಮಾಡಬಲ್ಲ 
ಶಕ್ತಿಯುಳ್ಳವ-ಎಂಬ ಸೂಚನೆಯಾಗಿತ್ತು. ನಾಲ್ಕು ದಿನ ಅವರ ಚಾಕರಿ 
ಮಾಡಿದ ಅವಳಿಗೇನೆ, ಮನೆಗೆ ಬಂದಾಗ “ಇಕೊಳ್ಳಿ ಅಮ್ಮ, ಇದು ನಿಮ್ಮ 
ಮೆಹನತ್ತಿಗೆ. ಅವಳು ಸಮ ಹುಶಾರಾಗಿ, ತಿರುಗಾಡುವ ಸ್ಥಿತಿಗೆ ಬಂದ ಮೇಲೆ 
ನಮ್ಮಮನೆಗೆ ನೀವೊಂದು ಸಾರಿ ಬಂದುಹೋಗಬೇಕು.? ಎಂದು ಕೈಮೇಲೆ 


ಒಂದು ನೋಟನ್ನು ಇರಿಸಿದ. ಚಿಲ್ಲರೆ ನೋಟಲ್ಲ, ನೂರರ ಒಂದು ನೋಟು, 


೨೬೪ ಜಾರುವ ದಾರಿಯಲ್ಲಿ 


ಕಾರಿನಲ್ಲಿ ಅವಳನ್ನೂ ಡಾಕ್ಟ ರರನ್ನೂ ಕರತಂದು, ಅವಳನ್ನು ಬಿಟ್ಟು, ಮುಂಡೆ 
ಸರಿದು ಡುಗ ಡಾಕ್ಟ್ರ ರರ 'ೈವಿಯಲ್ಲಿ "ಅವಳಿಗೆ "ಕೊಟ್ಟದ್ದು ಸಾಕ 
ಲ್ಲವೆ?” ಎಂದು ಕೇಳಿದ. 

“ಸಾಲದೆ ಏನು? ಅವಳೂ ತುಂಬ ದಣಿದಳು. ಮೂರು ನಾಲ್ಕು ದಿನ 
ನಿದ್ರೆ ಬಿಟ್ಟು ಕಾವಲು ಹಾಕಿದ್ದಾಳೆ.? 

“ನಾನು ನೋಡಲಿಲ್ಲವೆ? ದೇವರು ನಮಗೆ ಕೊಟ್ಟಿರುವಾಗ ಇನ್ನೊಬ್ಬ 
ರಿಗೆ ಕೊಡುವಾಗ ಕೈ ಗಿಡ್ಡ ಮಾಡಬಾರದು. 

“ಹಾಗೆ 2 ಕಡಿಮೆ.” 

“ನಾನು ಡಾಕ್ಟರಕಿ, ನಿಮಗೆ ಈಗೇನೂ ಕೊಡುವುದಿಲ್ಲ. ಹಾಗೆಂದು 
ಮಕೆತು ಬಿಟ್ಟಿ-ಎಂದು ತಿಳಿಯಬೇಡಿ. ನಿಮ್ಮ ವರ್ಯಾದೆಗೆ ತಕ್ಕ ಹಾಗೆ 
ಕೊಡಬೇಕಲ್ಲ”. 

ಒಂದು ಕ್ಷಣಕ್ಕೆ ಶಿವಪ್ಪ ನವರು ಅವಾಕ್ಕಾ ದರು, 

“ಇನ್ನೇನೂ ವಣಿಸಬೇಡಿ, ನೀವು ಇಂತಿಷ್ಟೇ ಕೊಡಬೇಕು ಎಂದಕಿ 
ಕೊಡುತ್ತೇನಲ್ಲ; ಆದರಿ ಒಂದು ಜೀವವನ್ನೇ ಉಳಿಸಿದ್ದೀರಿ. ಅದರ ಬೆಲೆ 
ಯೆಸ್ಬೆಂದುನಾನು ಬಲ್ಲೆ ನೇ? ಎಂದಾಗ, ಶಿವಪ್ಪನವರ ಮನಸ್ಸು ತುಂಬ ತೃಪ್ತಿ 
ಗೊಂಡಿತು. "ಈ ವ್ಯಕ್ತಿ ಜನಗಳೆನ್ನುವ ಹಾಗಿಲ್ಲ. ಅವನು ದುಡ್ಡು ಮಾಡಿ 
ದ್ದಾನೆ. ದುಡ್ಡಿನ ಸೊಕ್ಕಿನಿಂದ ಮೆರೆಯುತಿದ್ದಾನೆ? ಎಂದು ಜನ ಆಡಿಕೊಳ್ಳು 
ತ್ತಾರೆಯೆ ಹೊರತು, ಅವನ ಮನಸ್ಸು ಎಷ್ಟು ಉದಾರವಾಗಿದೆ; ನಡತೆ ಎಷ್ಟು 
ಸರಳವಾಗಿದೆ-ಎಂದು ತಿಳಿದವರು ಕಡಿಮೆ. ಅಂಥವನು ನನ್ನ ಯಣ ಇಟ್ಟು 
ಕೊಳ್ಳ ಲಾರ. ನನಗೊಂದು ಪ ಪ್ರಯೋಜನವಾಗುವ ರೀತಿಯಲ್ಲಿ ನಾ 
ಕೊಟ್ಟಾ ನು. ನಾನು ಬಾಜಾ ಕೇ ಳುವುದಕ್ಕಿ ೦ತ್ಕ ಆತ ಸಂತೋಷದಿಂದ 
ತಾಗಿ ಕೊಡುವುದನ್ನು ಕೊಂಡರೆ ಷಾ ನಂಜ ತೋರಿತು. ಗಂಪು 
ಅವರನ್ನು ಮನೆಯ ಹಾದಿಯಲ್ಲಿ ಬಿಟ್ಟು, «ಥೇಂಕ್ಸ್‌' ಎಂದು ಕೂಗುತ್ತ 
ಹೊರಟುಹೋದ. 

ಮನೆಗೆ ಬಂದು, ಈ ಎಲ್ಲ ಕತೆಗಳನ್ನು ಶಿವಪ್ಪನವರು ತಮ್ಮ ಇಂದು 
ಮತಿಗೆ ತಿಳಿಸಿದಾಗ, ಅವಳಿಗೆ ಅಂಥ ವಿಚಿತ್ರ ನಡತೆಯ ಅರ್ಥವೇ ಕೊಳೆಯ 
ಲಿಲ್ಲ. (ಗುಲಾಬಿಗೆ ನೂರು ರೂಪಾಯಿ ಕೊಟ್ಟ ವರು ತನ್ನ ಗಂಡನಿಗೆ ಬರಿಯ 
ಮಾತಿನ ಉಪಚಾರದಿಂದಲೇ ಮುಗಿಸಿಬಿಟ್ಟರಲ್ಲ ನ ತೋರಿತು. 


ಜಾರುವ ದಾರಿಯಲ್ಲಿ ೨೬೫ 


ಇಲ್ಲ-ಗೌರವಕ್ಕೆ ತಕ್ಕಂತೆ ಕೊಡುತ್ತೇನೆಂದು ಅಬ್ಬರದ ಮಾತುಗಳನ್ನು ಹೇಳಿ 
ದರೂ ಐನೂರು, ಸಾವಿರ ಕೊಟ್ಟಾನೆಂದು ತಿಳಿಯುವುದಕ್ಕೆ ಸಾಧ್ಯವೆ? ಅಷ್ಟು 
ದುಡ್ಡು ಯಾರಿಗೆ ಹೆಚ್ಚಾಗಿದೆ? ಗುಲಾಬಿಗೆ ದುಡ್ಡು ಕೊಟ್ಟಿರ ಬಹುದು. ಅದು 
ಅವಳ ಕೆಲಸಕ್ಕೆಂದು ಕೊಟ್ಟುದಕ್ಕಿಂತ ಹೆಚ್ಚಾಗಿ ಹೆಣ್ಣುತನ ನೋಡಿ ಕೊಟ್ಟಿರ 
ಬೇಕು. ಹೀಗೆ ಯಾವ್ಯಾವ ಬಗೆಯಲ್ಲಿ ಮನಸ್ಸು ಹರಿದರೂ ಶಿವಪ್ಪನವರು 
ತಾಳಿದ ವಿಶ್ವಾಸ, ಅವಳೆ ಮನಸ್ಸಿನಲ್ಲಿ ಮೂಡಲಿಲ್ಲ. 

ಅನಂತರ ಶಿವಪ್ಪನವರಭ್ಲೂ ಗಂಪುವಿನಲ್ಲೂ ಬೆಳೆದು ಬಂದ ಮಿತ್ರತ್ವ 
ಗಾಢವಾದದ್ದೇ ಎನ್ನಬೇಕು. ಅವರ ಗದ್ದೆ, ಓಣಿಗಳನ್ನು ದಾಟಿ, ಮನೆಗೆ 
ಬಂದು ಮಾತನಾಡಿಸುವಷ್ಟು ತಾಳ್ಮೆ ಗಂಪುವಿನಲ್ಲಿಲ್ಲವಾದರೂ, ಕಾರಿ ನಲ್ಲಿ 
ಹೋಗುವಾಗ ಅವರ ದವಾಖಾನೆಯ ಮುಂದೆ ನಿಂತು, ನಾಲ್ಕು ನಿಮಿಷ ಕಾಲ 
ಮಾತನಾಡದೆ ಎಂದೂ ಹೋಗುತ್ತಿರಲಿಲ್ಲ. ದೂರದ ಪಯಣವಿದ್ದರಿ ಬಂದು, 
ನಿಂತು “ನಮಸ್ಕಾರ ಡಾಕ್ಟರರೇ, ನಾನೀಗ ಕೊಲ್ಲಾ ಪುರಕ್ಕೆ ಹೊರಟಿ, ಏನಾ 
ದರೂ ಮದ್ದು ಗಿದ್ದು ಬೇಕಾದರೆ ಹೇಳಿ” ಎಂದು ಅವರನ್ನು ಒತ್ತಾಯದಿಂದ 
ಕೇಳಿ, ಔಷಧಗಳ ಹೆಸರನ್ನು ಬರೆದುಕೊಂಡು ಅದನ್ನು ಖಂಡಿತವಾಗಿಯೂ 
ತಂದುಕೊಡುತ್ತಾನೆ. ಬೆಲೆಯನ್ನು ಅವರಾಗಿ ಕೇಳಿ ಕೊಟ್ಟರೆ ಕೊಳ್ಳುತ್ತಾನೆ. 
ಅಂಥ ವ್ಯವಹಾರಗಳಲ್ಲಿ ` ಕಿಂಚಿತ್ತು ಲಾಭ ಪಡೆಯುವುದು ಸಾಧ್ಯವಿದ್ದರೂ 
ಅದನ್ನೆಂದಿಗೂ ಮಾಡಿದವನಲ್ಲ. “ಇಂಥ ಔಷಧವಿಲ್ಲದೆ ಕಳೆಯದು” ಎಂದು 
ಅವರಿಂದಕಿ, ತನಗೆಷ್ಟು ಶ್ರಮವಾದರೂ ಎಣಿಸದೆ ಅದನ್ನು ಒದಗಿಸಿಕೊಡು 
ತ್ತಾನೆ. ಔಷಧಗಳ ಅಭಾವದ ಕಾಲದಲ್ಲಿ ಶಿವಪ್ಪನವರಿಗೆ ಇಂಥ ಮಿತ್ರದೊರ 
ಶಿದ್ದು ಹೆಚ್ಚಿನ ಸಹಾಯವಾಯಿತು. 

೫ ೫% ೫ x ೫ 

ಕೆಲವು ತಿಂಗಳು ಹೀಗೆಯೇ ಸರಿದವು. ಕಿಟ್ಟಪ್ಪ ಮಾಸ್ತರರು ಮನೆಗೆ 
ಬಂದು ಹೋಗುವುದು ತೀರ ಅಪೂರ್ವವಾಯಿತು. ಅವರ ಮನಸ್ಸಿಗೆ "ಇವ 
ರೆಲ್ಲ ತಿಳಿಯುತ್ತಿರಬೇಕು-ನಾನು ಒಬ್ಬ ಬೆಪ್ಪು ಮಾಸ್ತರ. ಊರಿನ ಪ್ರತಿಯೊ 
ಬ್ಬರೂ ಹಣ ಮಾಡುತ್ತಿರುವ ಈ ಗಳಿಗೆಯಲ್ಲಿ ನಾನು ಮಾತ್ರ ವಾಸಪ್ಪ ಸಾಹು 
ಕಾರರು ಎಸೆಯುತ್ತಿರುವ ಹತ್ತು, ಎಂಟು ರೂಪಾಯಿಗಳ ರೊಟ್ಟಿ ಚೂರು 
ಗಳನ್ನು ಶಿಂದು, ನಾಯಿಯಂತೆ ಬಾಲ ಅಲ್ಲಾಡಿಸುತಿದ್ದೇನೆ-ಎಂದು, ನಾನೂ 
ಕಾಲಕ್ಕೆ ತಕ್ಕ ಹಾಗೆ ನಡೆಯ ಬಲ್ಲೆ; ದುಡಿಯ ಬಲ್ಲೆ, ಹೊಸ ಮನೆ ಕಟ್ಟುವ 


2೬೬ ಜಾರುವ ದಾರಿಯಲ್ಲಿ 


ಪ್ರತಿಜ್ಞೆಯನ್ನು ಸಾಧಿಸ ಬಲ್ಲೆ'- ಎಂಬ ಹೆಮ್ಮೆ ಅವರದ್ದು. 
ಯುದ್ಧದಿಂದುಂಟಾದ ಹಣದ ಉಬ್ಬರದ ನೆರಿನೀರು ಊರು ಕೇರಿಗಳೆ 
ನಲ್ಲ ತೊಳೆಯುವಾಗ, ಅದು ತಂದು ಕೊಡುವ ಸಾರ, ಸಂಪತ್ತು ಬರಿಯ 
ವಾಸಪ್ಪ ಸಾಹುಕಾರರ ಇಲ್ಲವೆ ಇನ್ನಿತರ ಅಂಗಡಿಕಾರರ ಹೊಲಗದ್ದೆಗಳನ್ನು 
ಫಲವತ್ತಾಗಿ ಮಾಡುವುದಷ್ಟೇ ಅಲ್ಲ; ಅದರ ಪ್ರಯೋಜನ ತನಗೂ ಬಂದೀ 
ತೆಂದು ಕಿಟ್ಟಪ್ಪ ಮಾಸ್ತರರ ಆಸೆ, ತಾವೆಷ್ಟು ಜೇನುಮಾತುಗಳನ್ನಾಡಿದರೂ, 
ಗಳಿಸುತ್ತಿರುವ ದಾರಿ ನೇರಾದ ಮಾರ್ಗವಲ್ಲ. ಅದರ ಗು ಬ್ಬ ಅಂಗಡಿ 
ಗುಮಾಸ್ತರಾದ ಕಿಟ್ಟಪ್ಪ ಮಾಸ್ತರರಿಗೆ ತಿಳಿದೇ ಇದೆ--ಎಂದು ಬಲ್ಲ ಅವರು 
*ಮಾಸ್ತರಕ್ಕಿ ನಿಮ್ಮ ಶ್ರಮ ಬರಿದೆ ಎಂದು ತಿಳಿಯಬೇಡಿ. ನಾನು ದುಡಿಯು 
ವುದರಲ್ಲಿ ಸ್ವಲ್ಪವಲ್ಲ ಸ್ವಲ್ಪ ದಾಮಾಶಯ ನಿಮಗೆ ಕೊಟ್ಟೇ ಕೊಡುತ್ತೇನೆ. 
ನನ್ನ ಮಾತಿನಲ್ಲಿ ನಂಬಿಕೆ ಇದೆಯಲ್ಲ. ನೀವು ಕೇಳಿಯೇ ಕೊಡಬೇಕೆಂದಿಲ್ಲ. 
ನಾನಾಗಿ ಕೊಡುವವನು” ಎಂದಿದ್ದಾರೆ. ಆ ದಾಮಾಶಯ ಎಷ್ಟು- ರೂಪಾ 
ಯಿಗೆ ಆಣೆಯೇ, ಕಾಲಾಣೆಯೇ, ಕಾಸೇ ಎಂದು ಅವರು ಹೇಳಿಲ್ಲ; "ವರು 
ಕೇಳಿಲ್ಲ. ಏನಿಲ್ಲದೆ ಹೋದರೆ, ರೂಪಾಯಿಗೆ ಆಣೆಯಷ್ಟು ದೊರಕೀತೆಂದು 
ಆಸೆ ಮಾಡಿ ಕುಳಿತಿದ್ದರು ಕಿಟ್ಟಪ್ಪನವರು. ಹೀಗೆ ಹೇಳಿ ಎರಡು ವರ್ಷಗಳಾ 
ಗಿದ್ದರೂ ಅವರು ಕೊಟ್ಟಿದ್ದೆಂಬುದೂ ಇಲ್ಲ, ಇವರು ಕೇಳಿದ್ದೆಂಬುದೂ ಇಲ್ಲ. 
ಮನೆಯ ಹುಚ್ಚು ಹಂಬಲ ತೊಡಗಿದಾಗ, ಅದಕ್ಕೆ ಬೇಕಾಗುವ ಹಣ 
ವನ್ನು ಎಣಿಸಿದಾಗ “ಈಗ ಕೇಳುವ ಕಾಲ ಬಂದಿದೆ. ಅವರಿಗೆ ಆ ದಿನ 
ಹೇಳಿದ್ದು ಮರವೆಯಾಗಿರಬಹುದು. ನಾನೂ ಉಪ್ಪು ಹುಳಿ ತಿನ್ನುವ ಸಂಸಾರಿ, 
ಧರ್ಮರಾಯನ ಮಗನ ಹಾಗೆ ಅವರಾಗಿ ಕೊಡಲಿ ಎಂದು ಕಾದು ಶುಳಿತಕಿ 
ಪ್ರಯೋಜನವಿಲ್ಲ? ಎಂಬ ವಿಚಾರ ಸರಣಿ, ಮಾಸ್ತರರ ಸಲೆಯಲ್ಲಿ ಬರತೊಡ 
ಗಿತು. ಅವರು ತಮ್ಮ ಹೆಚ್ಚಿನ ಸಮಯವನ್ನು ಕರೀಮ್‌ ಸಾಹೇಬರೂ, 
ವಾಸಪ್ಪ ಸಾಹುಕಾರರೂ ಕೂಡಿ ನಡೆಸುತ್ತಿರುವ ಮರದ ಗಿರಣಿಯಲ್ಲಿ ಕಳೆ 
ಯುತ್ತಿದ್ದಾರೆ. ಅದೇನು ಚಿಲ್ಲರೆಯ ಕೆಲಸವಲ್ಲ. ಬಂದ ಮರಗಳ ಉದ್ದಳತೆ 
ನೋಡುವುದು, ಕೊಟ್ಟಮರಗಳ ಹರ, ದಪ್ಪ, ಉದ್ದ- ಎಣಿಕೆ ಹಾಕುವುದು 
ಅವರ ಕೆಲಸ. ದಿನಕ್ಕೆ ಸಾವಿರಾರು ಘನ ಅಡಿ ನಾಟಗಳು, ಸಿಗಿದ ಮರಗಳು 
ಬಂದು ಹೋಗುವಾಗ, ಅಳತೆ, ಲೆಕ್ಕ ತಪ್ಪಿದರೆ, ತಕ್ಕಡಿ ಏರು ಪೇರಾದಷ್ಟೇ 
ಹಾನಿಯಿದೆ. ಅದಕ್ಕೆಲ್ಲ ಮಾಸ್ತರರು ನಿಸ್ಸೀಮರು. ವೃತ್ತಿಯ ರಹಸ್ಯವನ್ನು 


ಜಾರುವ ದಾರಿಯಲ್ಲಿ ೨೬೭ 


ಕಲಿತಿದ್ದಾ ಕಿ. ಅದರಿಂದಲೇ ಹಲವು ಸೆ ಸೇಹಿತರಾದ ಗಿರ ಇಕಿಗಳನ್ನು ಸಂಪಾ 
ಎತ್ತ ಮರದ ತುಂಡು ಗಳೆನ್ನು EE ಉದ್ದ ದಲ್ಲಿ ಕಾಲಿಂಚು 
ಟ್ಟುಕೊಡುವುದಕ್ಕೆ ಜಗಳ ಹೊಡ ಕಿ, ಅನೇಕರು ತಮ್ಮ ವ ಅಳೆಯು 
ದಕ್ಕೆ ಕಿಟ್ಟಪ್ಪ ಮಾಸ್ತರರೇ ಬೇಕೆಂದು ವಿಶ್ವಾಸದಿಂದ ಅವರನ್ನು ಹಾಕ ಸು 
ಕಿ. ತಡಸ "ಸುಟ್ಟು ಹೀಗೆ-ನಾಟಗಳ ಉದ್ದ ವನ್ನು hE ಉದಾ 
ರಿಗಳಾಗುತ್ತಾಕಿ; ಅಗಲದಲ್ಲಿ ಜಿಪುಣರಾಗುತ್ತಾ, ರಿ. pS ಹನ್ನೆರ 
ಡಂಗುಲದ ಮರವನ್ನು ಹತ್ತು ಅಂಗುಲವಾಗಿ ಬರೆದರೂ ಬರಿದರೇ. ಕೊಳ್ಳು 
ವಾಗ ಹತ್ತ ನ್ನು ಹನ್ನೆ ಡು ಮಾಡಿದರೂ ಮಾಡಿದರೇ. ಕಣ್ಣೆಚ್ಚ 4 ರವಿಲ್ಲತೆ 
ಮಾರಾ Kh: ಮ ರವನ್ನು ಹದಿನೆರಡಕ್ಕೆ ಹತ್ತೂ ಸಜಾ, ಜಗಳ 
ತೆಸೆದಕಿ-- ಆವರ ತಯ ಲಾಡಿ ಎರಡೆ ರಡು. ಒಂದು ಯಥಾರ್ಥದ್ದು, 
ನೊ ಸ್ಪಾ ೦ದು ನೀರಲ್ಲಿ ಮುಳುಗಿಸಿ, ಎಳೆದು ಜಗ್ಗಿ, ಹಿಗ್ಗಿ ಸಿದ್ದು. ಈ ಅಳೆಯು 
ವಿಕೆಯಿಂದ ಗಿರಾಕಿಗೂ ಅವರಿಗೂ, ಧನಿಗೆ ಡು ದಂ ತೆ “ನನಗರ್ಧ, ನಿನ 
ಗರ್ಧ*ದ ವ್ಯ ವಹಾರನಿದೆ. ಒಟ್ಟಿನಿಂದ ಹೇಳುವಲ್ಲಿ ಮರದ ವ್ಯಾ ಪಾರದಲ್ಲಿ, 
ದೇವರು ಸ ನೃ ಜಿಸಿ, EE 1.೬. ಬ ಅದನ್ನು 
ಕಡಿದು ಗಿರಣಿ ಸಾಗಿಸುವಾಗಲೂ, ಗಿರಣಿಯಿಂದ ನೆಗೆ ರ 
ಗಲ ೩. ೬. ಹೋದರೆ, ನೀರು Fd ಇಲು ಮಾರಿದಷ್ಟು 


22 
2೦ 


[99 
ಸ 


aL 


Ws 


ಪಾಪನಿದೆ ಎಂಬ ವ್ಯಾಪಾರಿ ಮನೋಧರ್ಮ ಬಂದುಬಿಟ್ಟಿದೆ. ಅಂಥ 
ವಿಷಯ 1. ನಕ್ಕು, ಒಗ್ಗಿ ಹೇಳುವಂತಹ ಚಮತ್ಕಾರಗಳು, ಕೈಚಳಕಗಳೇ 
ಹೊರತು ನಾಚಿಕೆಯಿಂದ ತಲಿ ತಗ್ಗಿ ಸತಕ್ಕ ನಡತಿಯೆಂದು ಯಾರೂ 


) 
ತಿಳಿಯುವುದಿಲ್ಲ. “ನಾನೇನು ಧರ್ಮರಾಯನ ಮಗನಲ್ಲ” ಎಂಬ ಕಿಟ್ಟಪ್ಪ 
ಮಾಸ್ತರರ ಮಾತು ವಾಸ್ತ್ರವವಾದದ್ದೇ.ಅನ್ಯರ ಮರಗಳನ್ನೆ ಜಿಸುವಾಗ Fi 
ಈ ಧಾರ್ಮಿಕತೆ ತೋರಟಿಕಾಗಿಲ್ಲ. ಈ ಒಳವ್ಯಾ ಪರವನ್ನು ಅವರು 
ಬಹು ದಿನಗಳಾಗಿದ್ದುವು. ಸಾಕಷ್ಟು ಸಂಪ ತ ಚಡ. ಆದರೆ 
ಹಾಗೆ ಗಳಿಸಿದ ಹಣದಲ್ಲಿ ಒಂದು ಕಾಸನ್ನೂ ಮಗನ ಮನೆಗೆ ಒಯ್ದವರಲ್ಲ, 
ಪವನುಗಳನು ಕೊಂಡು ಒಬ್ಬೊಬ್ಬಳೇ ಹೆಣ್ಣು ಮಕ್ಕಳ ಮನೆಗೆ ಒಯ್ದು, 
ಕೊಟ್ಟು ಬರುತಿದ್ದರು. ಮಗನ ಮೇಲಿನ ಸಿಟ್ಟು ಈ ಬಗೆಯ ವಾತ್ಸಲ್ಯವಾಗಿ 
ತು "ಅವರ ಮಕ್ಕಳೆ ಮನಸ್ಸಿನಲ್ಲಿ (ತಂದೆಗೆ ಮರದ ವ್ಯವಹಾರ 
ದಲ್ಲಿ ರೂಪಾಯಿಗೆ ಒಂದಾಣೆಯ ಪಾಲು ಇರಬೇಕು' ಎಂಬ ತಿಳುವಳಿಕೆ 


ವಿ೬ಲ ಜಾರುವ ದಾರಿಯಲ್ಲಿ 


ಬಂದಿತು. ಅವರ ಮೇಲಿನ ಪ್ರೀತಿ ಹೆಚ್ಚಿತು. “ನಮ್ಮ ಅಣ್ಣ ಮಾತ್ರ ಇಷ್ಟೆಲ್ಲ 
ದುಡಿದರೂ ಒಂದು ಮನೆ ಕಟ್ಟಿಸಿಲ್ಲ. ಹೆಂಡತಿಗೆ ಇಷ್ಟು ಚಿನ್ನ ಮಾಡಿಸಿಲ್ಲ” 
ಎಂಬ ತಿರಸ್ಕಾರ ಮೂಡಿತ್ತು. ಮಾಸ್ತರರ ಅಳಿಯಂದಿರು, ಇಂಥ ಸಂದರ್ಭ 
ಗಳಲ್ಲಿ ಶಿವಪ್ಪನವರನ್ನು ಹಳಿದು, ಮಾವನ ಮನಸ್ಸನ್ನು ಮತ್ತಷ್ಟು ಕೆಡಿಸಿ, 
ಸ್ವಲಾಭಕ್ಕೆ ತಿರುಗಿಸಿಕೊಳ್ಳು ತಿದ್ದರು. 

ಕಿಟ್ಟಪ್ರನವರು ಒಂದು ದಿನ ತಮ್ಮ ಕಿರಿಯ ಅಳಿಯ ಸುಬ್ರಾಯನಲ್ಲಿಗೆ 
ಹೋದಾಗ, ತಮಗೂ ಮಗನಿಗೂ ಉಂಟಾದ ಮನಸ್ತಾಪವನ್ನು ಕುರಿತು, 
ಇದ್ದುದಕ್ಕಿಂತಲೂ ಹೆಚ್ಚು ಬೆಳೆಸಿ, ತೋಡಿಕೊಂಡರು. “ನೀವೆಲ್ಲ ಬಂದರೆ 
ಎರಡು ದಿನ ಇರುವುದಕ್ಕಾದರೂ ಸಮನಾದ ಮನೆ ಬೇಡವೆ ಪೇಟೆಯಲ್ಲಿ? 
ನನ್ನ ಮಗನಿಗೆ ಆ ಗೊಡವೆಯೇ ಇಲ್ಲ. ನಾನು ಹಾಗಿರಲು ಬಂದೀತೆ? ಈಗ 
ಕಟ್ಟಿಸದೆ ಇನ್ನೆಂದು ಕಟ್ಟಿಸಬೇಕು? ಸಾಯುವುದಕೊಳಗೆ ಒಂದು ಮನೆ ಕಟ್ಟಿ 
ಸಾಯಬೇಕೆಂದಿದೆ* ಎಂದಂದರು. ಅಳಿಯ ಸುಬ್ರಾಯನಿಗೆ, ಆ ಯೋಚನೆ 
ಅಷ್ಟೊಂದು ಪ್ರಶಸ್ತವಾಗಿ ಕಾಣಿಸಲಿಲ್ಲ. ಮನೆ ಕಟ್ಟಿಸುವುದೆಂದಕಿ, ಆಕೆಂಟು 
ಸಾವಿರ ರೂಪಾಯಿಗಳ ಖರ್ಚು. ಕಟ್ಟಿಸಿದರೆ-ಅದರ ಪ್ರಯೋಜನ, ಲಾಭ 
ಭಾವನಿಗಾಗುತ್ತದೆಯೆ ಹೊರತು ತನಗೇನೂ ಅಲ್ಲವಷ್ಟೆ. ಈಗಿನ ಸ್ಥಿತಿಯಲ್ಲಿ 
ಮಾವ ದುಡಿದು ಗಳಿಸುತಿದ್ದ ಸಂಪಾದನೆಯಲ್ಲಿ ಒ೧ದು ಅಂಶವಾದರೂ ತನ್ನ 
ಮನೆಗೆ ಬರುತ್ತಿದೆ. ಮನೆ ಕಟ್ಟತೊಡಗಿದರೆ ಅದು ಬರುವುದು ನಿಂತೀತೆಂದು 
ತನ್ನ ಸ್ವಾರ್ಥವನ್ನೇ ಎಣಿಸಿ “ಮಾವ, ನೀವೇಕೆ ಅದಕ್ಕೆ ಕೈ ಹಾಕಬೇಕು? 
ನೀವು ಅಷ್ಟೆಲ್ಲ ಕಷ್ಟಪಟ್ಟು ಮನೆ ಕಟ್ಟಿದ್ದಾದರೆ ನಾಳೆ ಶಿವಪ್ಪು, ತನ್ನ ಹೆಂಡ 
ತಿಯ ಚಿನ್ನ ಮಾರಿ ಯಾರಾರಿಗೆ ಕೊಟ್ಟ ಹಾಗೆ, ಇದನ್ನೂ ಮಾರಿ ತಿಂದರೆ? 
ಅಲ್ಲದೆ ಅವನ ಸಂಸಾರ ದೊಡ್ಡದಾಗಿದೆ-ಎನ್ನುತ್ತಾರಿ. ಇನ್ನೊಬ್ಬಳನ್ನು ಕಟ್ಟಿ 
ಕೊಂಡಿದ್ದಾನೆ-ಎನ್ನುತ್ತಾರಿ. ಅವಳ ಹೆಸರಿಗೆ ಬರೆದರೂ ಆಯಿತು” ಎಂದು 
ಬೇಡದ ಅಧಿಕ ಪ್ರಸಂಗ ತೊಡಗಿದ. 

“ನಾನಷ್ಟು ಹೆಡ್ಡನೆ? ಮನೆ ಕಟ್ಟಿ ನನ್ನ ಮೊಮ್ಮಗನ ಹೆಸರಿಗೆ ಉಯಿಲು 
ಬರಿದು ಹಾಕಿಯೇನೇ ಹೊರತು ಈ ಮರುಳನಿಗೆ ಕೊಡುತ್ತೇನೆಯೆ?”ಎಂದು 
ಜಂಭವನ್ನು ಕೊಚ್ಚಿ ಹೊರಟುಹೋದರು. ಅವರನ್ನು ಪ್ರತಿಜ್ಞೆಯಿಂದ ಪರಾ 
ವೃತ್ತರನ್ನಾಗಿ ಮಾಡಲು ಅವರ ಅಳಿಯನಿಂದ ಸಾಧ್ಯವಾಗಲಿಲ್ಲ. ಅವರ 
ಮನಸ್ಸಿನ ಮುಂದೆ ಹೊಸ ಮನೆಯ ಆಯ, ಪಾಯ, ಕಿಟಿಕಿ ಬಾಗಿಲು 


ಜಾರುವ ದಾರಿಯಲ್ಲಿ ೨೬೯ 


ಗಳು ಕುಣಿದಾಡೆತೊಡಗಿದವು. ಕಲ್ಲಿನ ಲೆಕ್ಕಹಾಕಿದರು, ಮರದ ಲೆಕ್ಕ 
ಹಾಕಿದರು, ಆಣಿಯ ವರೆಗೂ ಲೆಕ್ಕ ಹಿಡಿದರು. ಮರ ಮಟ್ಟುಗಳ ಮಟ್ಟಿಗೆ 
ಸಾಹುಕಾರರ ಗಿರಣಿಯಿದೆ.ಎಂದುಕೊಂಡರು. ಉಳಿದ ವೆಚ ಕೈಗಳು, ಕೂಲಿ, 
ಸಾರಣೆಗಳ ಮೊತ್ತ ಸೇರಿ ಸಾಕಷ್ಟು ಹೆಚ್ಚಾಗಿಯೇ ಸ್‌ ನ ತಮ್ಮ 
ಗಳಿಮೆ ಸಾ ಲದೆನಿಸಿತು. ಫಲಕ ಹೆಚ್ಚಿದಂತೆ ಅವರ ದಾನಿಯೂ ತಪ್ಪುತ್ತ 
ಬಂದಿತು. ನಿತ್ಯೋದ್ಯೋಗದಲ್ಲಿ ಹೆಚ್ಚು ಹೆಚ್ಚಿನ ವಂಚನೆ ತೊಡಗಿತು. ಅಳತೆ 
ತಪ್ಪುತ್ತ ಬಂದ ಹಾಗೆ, ಅಂಕೆ ತಪ್ಪುತ್ತ ಬಂದಿತು. ಮಾರುವಾಗ ಆರು ಘನ 
ಅಡಿ ಮೂರು ಅಂಗುಲ ಇದ್ದ ಮರ, ಬರೆಯುವಾಗ ಮೂರು ಘನ ಅಡಿ ಆರು 
ಆಂಗುಲವಾಯಿತು; ಸಂಖ್ಯೆಯ ಅಂತರದಿಂದ ಲಾಭವನ್ನು ಚೀಲಕ್ಕೆ ತುಂಬಿ 
ಸುವ ಪ್ರಯತ್ನಮಾಡಿದರು. ಕರೀಮ್‌ ಸಾಹೇಬರು, ಅನೇಕರಿಂದ ಅವರ 
ಅಪ್ರಾಮಾಣಿಕತೆಯ ದೂರನ್ನು ಕೇಳಿ, ಹೊಂಚು ಹಾಕಿ, ಪ್ರತ್ಯಕ್ಷ ನಿದರ್ಶನ 
ಗಳನ್ನು ಕಾಯ್ದುಕೊಂಡು, ಅಲ್ಲಿಯೇ ಹಿಡಿದು, “ನಮಸ್ಕಾರ!” ಎಂದರು. 
ನ ಮುಖ ತಗ್ಗಿಸಿಕೊಂಡು ಗಿರಣಿಯಿಂದ ಹೊರಟವರು, ದುಃಖ 
ವನ್ನು ಸಿಟ್ಟನ್ನಾಗಿ ಮಾಡಿಕೊಂಡು, ವಾಸಪ್ರಯ್ಯನವರ ಮನೆಗೆ ಹೋದರು. 
ವಾಸಪ್ಪ ಯ್ಯ ನವಕ ಮುಂದೆ ಕಣ್ಣಿ ರಿಟ್ಟ ರು. ಬಾ ಮನುಷ್ಯ. ಎಲ್ಲಾ ದರೂ 
ಒಂದೆರೆಡು ಸ ಅಳತೆಯಲ್ಲಿ ತಪ್ಪಿ ತಃ ಹೊರತು ಉದ್ದೆ ೇಶಪೂರ್ವಕ 
ವಾಗಿ ಉಂಡಮನೆಗೆ ಎರಡು ಎಣಿಸಿಯೇನೆ?”ಎಂದು ನುಡಿದರು. ಆ ಮಾತನ್ನು 
ಅವರು ನಂಬಿದರೋ, ಇಲ್ಲವೋ. ನಂಬಿದರೂ ತಮ್ಮ ಟೂ 
ಅದಕ್ಕಾ ಗಿ ಜಗಳವೆಬ್ಬಿ ಸಲಾರರು. ಅವರಿಂದರು* ನಿಮಗೇನಾಗಬೇಕು-ಅಲ್ಲಿಗೆ 
ಹೋಗ ಮೊದಲಿನ "ಹಾಗೆ ಇಲ್ಲಿಯೇ ಕುಳಿತು ಅಂಗಡಿ ಲೆಕ್ಕ ಬರೆಯಬಹು 
ದಲ್ಲ?” ಎಂದು. ಅದಕ್ಕೆ ಒಡಂಬಟ್ಟು, ನಾಲ್ಕು ದಿನ ನೂಕಿದರು. ಅನಂತರ 
ಅದರಿಂದ ತನ್ನ ಮನೆಯ ಕನಸು ನೆನಸಾಗುವುದು ಸಾಧ್ಯವೆಂದು ತೋರಲಿಲ್ಲ, 
ಕೊನೆಗೊಂದು ದಿನ ತಡೆಯದ ಅಭಿಲಾಷೆಯಿಂದ ವಾಸಪ್ಪಯ್ಯನವರೊಡನೆ 
ಹೇಳಿದರು:“ಎಷ್ಟೋ ವರ್ಷವಾಯಿತು ನಾನು ನಿಮ್ಮಚಾಕರಿ ಮಾಡತೊಡಗಿ. 
ಅಂದಿನಿಂದ ಇಂದಿನ ತನಕ, ನಿಮ್ಮ ವ್ಯಾಪಾರದ ಗುಟ್ಟೇನಿದೆಯೋ ಅದನ್ನು 
ನಿಮ್ಮ ತಮ್ಮಂದಿರಿಗೂ ರಟ್ಟುಮಾಡದೆ ಇರಿಸಿದ್ದೆ. ನೀವು ಪಾಲಾದ ಮೇಲೂ 
ಅಷ್ಟು ವಿಶ್ವಾಸದಿಂದ ನಡೆದುಕೊಂಡು ಬಂದಿದ್ದೇನೆ, ನೀವು ಒಂದೆರಡುಸಾರಿ 
ಬಾಯಿಬಿಟ್ಟು ಹೇಳಿದಿರಿ. ಲಾಭದ ದಾಮಾಶಯದಲ್ಲಿ ಏನಾದರೂ ಕೊಡು 


೨೭೦ ಜಾರುವ ದಾರಿಯಲ್ಲಿ 


ತ್ರೇನೆಂದು. ನಾನದನ್ನು ಬೇಡುವಕಾಲ ಬಂದಿದೆ? ಎಂದು ವಿಸ್ತರಿಸಿ ತಮಗೆ- 
ಹಣ ಬೇಕಾದ ಕಾರಣವನ್ನು ಹೇಳಿದರು;ಜತೆಗೆ ತಮ್ಮಮಗನನ್ನುದೂರಿದರು. 
"ಒಂದು ಪೆಟ್ಟು ಎರಡು ತುಂಡು ಎಂಬ ನ್ಯಾಯ ವಾಸಪ್ರಯ್ಯನವರ 
ದ್ಹಲ್ಲ. ಬದಲು “ನೋಡುವ, ನಾಲ್ಕು ದಿನ ತಡೆಯಲಿ” ಎಂದರು, ದಿನ 
ನಾಲ್ಕು ಸರಿಯಿತು; ಎಂಟೂ ಹೋಯಿತು; ತಿಂಗಳೂ ಕಳೆಯಿತು. ಕೇಳಿ 
ದಾಗಲೆಲ್ಲ “ಬಿಡುವಿಲ್ಲ. ಅಡಚಣೆ ಬಹಳ” ಎಂದು ದಿನ ಕಳೆದರು. ತಮಗೆ 
ರೂಪಾಯಿಯಲ್ಲಿ ಆಣೆಯ, ಆಣೆಯ ಬದಲು ಚಿಕ್ಕಾಸೂ ಸಿಗಲಾರದು. 
ಎಂಬ ಸಂಗತಿ ಮಾಸ್ತರರಿಗೂ ಖಚಿತವಾಯಿತು. ಆಗ A ಕಟು 
ವಾದ ದ್ವೆ ೇಷವೇ ಉತ್ಪ್ಸನ್ನವಾಯಿತು. ಆ ಮತ್ತ ರವನಿ ಟ್ಟು ಕೊಳ್ಳ ಲಾರದೆ 
"ವಾಸಪ ಪ್ರಯ್ಯ ಎಂಡ್‌ “ಸನ್ನ? ಇವರ ವ್ಯವಹಾ ರದಲ್ಲಿ ಎಷ್ಟೆಷ್ಟು ಕಾಳಸಂತೆ 
ಯ ವ್ಯವಹಾ ರಗಳಾಗಿವೆಯೊ, ಸುಳ್ಳು ಲಿಕ್ಕಾಚಾರಗಳಾಗಿನೆಯೊ, ಅಷ ನನ್ನೂ 
ಈಜು ಅಂಕೆಸಂಖ್ಯೆಸಹಿತ ಸಖ್ಯ ಬಿನಾಮೆ ಅರ್ಜಿಯನ್ನು ಸರಕಾರಕ. 
ಕಳುಹಿಸಿದರು. ಅಷ್ಟೊ ೦ದು ವಿವರ ಪೂರ್ಣವಾದ ಅರ್ಜಿಯನ್ನು ಕಾಗೆ 
ಆದಾಯ ತೆರಿಗೆಯ ವಹಿ ಕಣ್ಣು ತೆರೆದರು; ಕಲೆಕ್ಟ ನ ಕಣ್ಣು 
ತೆರೆದರು. ಅವರ ನಾಲ್ಕಾರು ಮಳಿಗೆಗಳನ್ನು ಪೊಲೀಸರು ಮ ಸ , ಲೆಕ್ಕ ಪತ್ರ 
ಹಿಡಿದುಕೊಂಡು ಹೋದರು. ಕುಮಟೆಯಲ್ಲಿರುವ ಒಂದು ಗುಪ್ತ ಸ 
ಮಿಗೂ ಮುತ್ತಿಗೆಯಾಗಿ, ಅಲ್ಲಿ ಹುದುಗಿಸಿಟ್ಟ ಕಬ್ಬಿಣ ಮೊದಲಾದ ಸ ಸಾಮಗ್ರಿ 
ಗಳೂ ಬೆಳಕಿಗೆ ಬಂದುವು. ಊರವರ ದೃಷ್ಟಿಯಲ್ಲಿ-- ಅವರ ಮರ್ಯಾದೆ 
ಕರಗಿ ನೀರುನೀರಾಯಿತು. ವಾಸಪ್ರಯ್ಯನವರೂ ಅವರ ಹಿರಿಯ ಮಗನೂ 
ಒಂದೆರಡು ದಿನಗಳ ಕಾಲ ನಿರ್ಬಂಧದಲ್ಲಿರಬೇಕಾಯಿತು, “ಮರ್ಯಾದೆಗೆ 
ಸಾಕಲ್ಲ, ಜೈಲೇನು ವರ್ಷಕಾಲ ಆಗಬೇಕೆ?” ಎಂದರು ಜನ. ಆ ಸುದ್ದಿ, 
ಅವರ ಪ್ರತಿ ಸ್ಪರ್ಧಿಗಳಾಹವರಿಲ್ಲರಗೂ ಸಂತೋಷವನ್ನುಂಟು ಮಾಡಿತು. 
ಹೆಚ್ಚು ಕಡಿಮೆ ಅದೇ ದಾರಿಯನ್ನು ತುಳಿಯುತ್ತಿರುವ ಹಲವರು, ತಮ್ಮ 
ಸಂಭಾವಿತತನ ತೋರಿಸುವುದಕ್ಕೆ" ಅಲ್ಲಿಲ್ಲಿ ನೂರು,ಇನ್ನೂರುತಿನ್ನಬಹುದು. 
ವ್ಯಾಪಾರವದು, ಧರ್ಮ ನಡೆಸುವುದಲ್ಲ. ಆದಕಿ ಊರಿಂದೂರನ್ನೇ ನುಂಗ 
ಬೇಕೆಂದು ಇವರು ಹೊರಟಕೆ ಹೇಗೆ? ನೂರಾರು ಟನ್‌ ಕಬ್ಬಿಣ ಸಿಕ್ಕಿತಂತೆ, 
ಸಿಮೆಂಟು ಸಿಕ್ಕಿತಂತೆ. ಮಚ್ಚೆಗಳಲ್ಲಿ ತುಂಬಿಸಿ ಮುಂಬಯಿಗೆ ಕಳುಹಿಸಿ ಕಳ್ಳ 
ವ್ಯಾಪಾರ ಮಾಡುತ್ತಿದ್ದರಂತೆ. ಗೋವೆಯಿಂದ ಕದ್ದು ತರುವಂಥ ನಿತ್ಯ ವ್ಯವ 


Fs 


ಜಾರುವ ದಾರಿಯಲ್ಲಿ ೨೭೧ 


ಹಾರ ಹೇಗೂ ಇದೆಯಲ್ಲ” ಎಂದು, ತಾವು ಕೇಳಿದ ಅಂಕೆ ಸಂಖ್ಯೆಗಳಿಗೆ 
ತಮ್ಮ ಕೈಯಿಂದಲೂ ಒಂದೊಂದು ಸೊನ್ನೆ ಸೇರಿಸಿ, ಆಡತೊಡಗಿದರು. 

ಮುದಿ ಸಾಹುಕಾರರು, ಮಗ ವೈಕುಂಠ ಮೊದಲನೆಯ ಮೂರು ದಿನ 
ಕಾಲ ಸೆರೆಮನೆಯಲ್ಲಿರಬೇಕಾದುದು ಅನಿವಾರ್ಯವಾಯಿತು. ಆದರೆ ಅವರ 
ಬಂಧುಗಳು ಎಲ್ಲಿಗೋ ಓಡಿ,ಜಾಮೂನು ಕೊಟ್ಟು ಬಿಡಿಸಿ ತಂದರು. ಇತ್ತ ಅವ 
ರಲ್ಲಿ ದೊಕಿತ ಮಾಲುಗಳನ್ನು ಪಂಚನಾಮೆ ಡಿ ಹಿಡಿದುದೂ ನಿಜವಂತೆ, 

ಸ್ಟೆಲ್ಲ ನಡೆದು ಮೂರು ಜಿ ಆರು ತಿಂಗಳುಗಳು ಕಳೆದ ಮೇಲೆ ಆ 

ಚ ್ನ ಲೋಕ ಮರಿತೇಬಿಟ್ಟಿತು. ಅನಂತರವೂ ಸಿಮೆಂಟು, ಕಬ್ಬಿಣ 
ಸಾ ಸಲಾದುವಿಗಳ ವ್ಯಾಪ ಪಾರ ನಡೆದು ಬಂದಿದೆ. ಪ್ರಾಯಶಃ ಅವರು 
ನಿರ್ದೋಷಿಗಳೆಂದು PSE ಏನೋ. 

ತಮ್ಮ ವರ್ಚಸ್ಸಿನಿಂದ ಈ ಒಂದು ಕುತ್ತಿನಿಂದ ವಾಸಪ್ಪಯ್ಯನವರು 
ಹೇಗೋ ಹೇಗೋ ಪಾರಾದರೂ, ಇನ್ನೊಂದು ಆಪತ್ತು ಅವರನ್ನು ಬಿಡಲೇ 
ಇಲ್ಲ. ಆದಾಯ ಕರದ ಇಲಾಖೆಯವರು ತನಿಖೆಗೆ ಬಂದರು. ಬರುವಾಗಲೇ 
ಎಲ್ಲೆಲ್ಲಿಂದಲೋ ಇವರು ಪಡೆದ ಮಾಲುಗಳ ಅಂಕೆ ಸಂಖ್ಯೆಗಳ ವಿವರ 
ಹಿಡಿದುಕೊಂಡು ಬಂದಿದ್ದರು. ಇವರ ಲೆಕ್ಕಕ್ಕೂ, ಅವರ ಲೆಕ್ಕಕ್ಕೂ ತಾಳಿ 
ಬೀಳುವ ಪ್ರಸಂಗವೇ ಇಲ್ಲ. ಅವರು ಅಂದಾಜಿನ ಮೇಲೆ) ಈ ಮೂರು 
ವರ್ಷಗಳಿಂದ ತಪ್ಪಿಸಿಕೊಂಡ ತೆರಿಗೆಯೆಂದು-- ಎರಡು ಲಕ್ಷ ರೂಪಾಯಿ 
ಗಳಕರ ಹೊರಿಸಿದಾಗ ವಾಸಪ್ರ ಯ್ಯ ನವರ ಹೃ ದೆಯಸ ಸ್ಪಂಭನವಾಗದಿದ್ದು ದು 
ದೊಡ್ಡದು. ಇನ್ನು "ತನ್ನ ಹಸವ ಉಳಿದಿಲ್ಲ) ಎಂದು ಅನಿಸಿ, ಅವರು 
ಸಪತ್ನಿಕರಾಗಿ ಕಾಶಿ ಯಾತ್ರೆಗೆ ಹೋದರು. ಆದರೆ ವೈಕುಂಠನ ಮನಸ್ಸಿಗೆ 
ಪಟು ನುಸಿಯ ಕಡಿತವೆಂದು ಕಂಡಿತು. ತೆರಿಗೆಯನ್ನು ತುಂಬಿಸುವ ದಿನ 
ಗಳಲ್ಲಷ್ಟೆ ಆತುರ ತೋರಿದ್ದ. “ಆ ತೆರಿಗೆಯನ್ನು ಕೊಟ್ಟು” ತರ ಮನೆ ಉಳಿ 
ಯಲಿಕ್ಕಿದೆಯೆ?” ಎಂದು "ಆತ್ಮ ರ್ಯಪಟ್ಟ ಅವರ ಇಷ್ಯಔೌತ್ರರು ಸಹ, ಆ 
ಮಿನ ಅವರು ಬದುಕಿ” i ಹ್ಯಾನ್‌ ನಡೆಯಿಸುತ್ತಿರುವು 
ದನ್ನು ಕಂಡು, ಆಶ್ಚರ್ಯಪಡುತ್ತಾರೆ. 

ಈ ಕಾಲದಲ್ಲಿ ತುಂಬ ಸಂತೋಷದಿಂದ, ಹಿಗ್ಗಿನಿಂದ ಅಲೆದಾಡಿದ 


ವರು ಕಿಟ್ಟಪ್ಪ ಮಾಸ್ತ ರರು. “ಏನಿಲ್ಲ ನನಗೊಂದು ಐದು ಸಾವಿರವನ್ನೋ, 
ಹತ್ತು ಸಾವಿರವನ್ನೋ ಕೊಟ್ಟಿದ್ದ ದ್ದಕೆ ಈ ಗತಿ ಬರುತಿತ್ತೇ? ಧರ್ಮಕ್ಕೆ ಕೊಡು 


೨೭ ಜಾರುವ ದಾರಿಯಲ್ಲಿ 


ತ್ತಾಕಿಯೇ? ನ್ಯಾಯವಾಗಿ ದುಡಿದದ್ದ ಕೃಲ್ಲವೆ? ಕೊಟ್ಟಿದ್ದರೆ ಅವರ ಹೆಸರನ್ನು 
ಹೇಳಿ ನಾನು ಸುಖವಾಗಿ ಬದುಕುತ್ತಿರಲಿಲ್ಲವೆ? ಈಗೆ ದಾರಿಯ ಮೇಲೆ 
ಹೋಗುವವರಿಗೆಲ್ಲ ಲಕ್ಷಾಂತರ ತಿನಿಸಿದರು. ಅನ್ಯಾಯದ ದುಡ್ಡು ಹೋಗ 
ಬೇಕಾದದ್ದೇ ಹಾಗೆ” ಎಂದು ತಮ್ಮಷ್ಟಕ್ಕೆ ಅಂದುಕೊಂಡರು. ಆದರಿ ಈ 
ವಿಚಾರವನ್ನು ಒಬ್ಬಕೊಡನೆಯೂ ಹೇಳಿದವರಲ್ಲ. ಹೇಳಿ, ತಾನು ಎಲ್ಲರ 
ಕಣ್ಣಿಗೂ ಬೆರ್ಚಪ್ರನಾಗುವುದು ಅವರ ಇಷ್ಟವಲ್ಲ. ಮಾತ್ರವಲ್ಲ, ತಳ್ಳಿ ಅರ್ಜಿ 
ಯನ್ನು ಹಾಕಿದ ದಿನದಿಂದಲೇ ಪೇಟಿಯಲ್ಲಿ ಧೈರ್ಯವಾಗಿ ಅಲೆದಾಡುವು 
ದಕ್ಕೂ ಮನಸ್ಸಾಗದೆ ಅಳಿಯಂದಿರ ಮನೆಗಳಲ್ಲಿ ಕಾಲ ಕಳೆಯತೊಡಗಿದರು. 

ಈ ದಿನಗಳಲ್ಲಿ ದಂಡ ಕೊಟ್ಟು, ದುಡ್ಡು ಉಳಿಸಿಕೊಂಡವರುಂಟು, 
ಬರುವ ಲಾಭವನ್ನು ದಕ್ಕಿಸಿಕೊಳ್ಳಲಾರದೆ ಇದ್ದುದನ್ನೆಲ್ಲ ಕಳೆದುಕೊಂಡವರು 
ಶ್ರೀಪತಿರಾಯರು, ಅವರ ಮಕ್ಕಳು. ರಾಯರ ತಮ್ಮಂದಿರುಗಳು, ಅಣ್ಣನ 
ಮಕ್ಕಳು ಹಿಸೆಗಳನ್ನು ಕೊಂಡು ದೂರ ತೊಲಗಿದರು. ಉಳಿದವರು ಹಾಸುಗೆ 
ಗಿಂತ ವೂರಿ ಕಾಲುಚಾಚಲಿಲ್ಲ; ತಮಗೆ ತಿಳಿಯದ ಉದ್ಯೋಗಕ್ಕೆ ಧುಮುಕ 
ಲಿಲ್ಲ. ರಾಯರ ಮಗ ಚಲಪತಿಯು ಕಲಿತ ಉದ್ಯೋಗ ಒಂದಾದರೆ, ತೊಡ 
ಗಿದ ಉದ್ಯೋಗ ಮತ್ತೊಂದು, ತಂದೆಗೆ ಮಗನ ಯೋಗ್ಯತೆಯಲ್ಲಿ ಅಚಲ 
ವಿಶ್ವಾಸ. ಯುದ್ಧ ತೊಡಗಿದ ಸ್ಪಲ್ಪ ಸಮಯದಲ್ಲಿ ಕಾವು,ಹಿಡಿಗಳ ಕಾರ್ಪಾನೆ 
ಯನ್ನು ಕುಮಣಿಯಲ್ಲಿ ತೊಡಗಿ, ನಷ್ಟಗೊಂ ಡರು. ಅನಂತರ ಚಲಪತಿಗೆ 
ಮುಕದ ವ್ಯಾಪಾರದ ಹುಚ್ಚು ಬಟಾ ಸಾಹೇಬರು ಹಣ ಗಳಿಸುವುದನ್ನು 
ಕಂಡು-ಅರಣ್ಯ ಸಂಪತ್ತಿನಿಂದ ಅರಸನಾಗುತ್ತೇನೆ-.ಎಂದು ಯೋಚಿಸಿದ. 
ಚಲಪತಿ ಮತ್ತು ವೈದ್ಯನಾಗಿ ಬಂದ ತಮ್ಮ, ಇಬ್ಬರೂ ತಮ್ಮ ಉದ್ಯೋಗ 
ಗಳನ್ನು ಬಿಟ್ಟು ನಿಹೊಸ್ತಲ್ಯೋಗಕ್ಕಿ: ತೊಡಗಿದರು.ಬಂಧುಗಳನ್ನು ನಂಬಿಸಿ, 
ತ ಹಣಕ್ಕೆ ಶಾಲಿನ ಹಣ ಸೇರಿಸಿ,ಕಾಡಿನ ವ್ಯವಹಾರಕ್ಕೆ ತೊಡಗಿದರು. 
“ಆರಂಭದಲ್ಲಿ ಕಔಫ್ಲುಸ್ಲ್ಥಾವಿರ ರೂಪಾಯಿಗಳನ್ನು ಓೀರಿನಂತೆ ಚೆಲ್ಲು ವುದಕ್ಕೆ 
ಬಂದಕೆ ಅನಂತರ ಮಾಠಿಹೆಕೆ ಎಳೆಯುವಂತೆ ದುಡ್ಡಿನ ರಾಶಿ ದಡಕ್ಕೆ ಬರು 
ತ್ತದೆ” ಎಂದು ನಂಬಿದರು. ನಂಬಿಕೆ ಏಕೆ? ಆಚೀಚೆ "ಕಲವರು ಹಾಗೆ ಗಳಿಸು 
ತ್ತಿರುವುದನ್ನು ಕಾಣುತಿದ್ದಾರೆ. ಅದಕ್ಕಾಗಿ ಉಳಿದವರ ಕಾರ್ಯಕ್ಷೆ ತ್ರ ದಲ್ಲಿ 
ತಾವು ಸ್ಪರ್ಧೆಗೆ ನಿಲ್ಲುವುದು ಬೇಡವೆಂದು, ಅರಣ್ಯ ಇಲಾಖೆಯವರಿಂದ 
ಭಟ್ಕಳದ ಮೂಡಣದ ಹೊಸಾಡಿ ಎಂಬಲ್ಲಿ ಕಾಡಿನ ಗುತ್ತಿಗೆ ಹಿಡಿದರು. 


ಜಾರುವ ದಾರಿಯಲ್ಲಿ ೨೭೩ 


ಅಲ್ಲೇನೋ ಕಾಡು ಧಾರಾಳವಾಗಿದೆ. ಆರು ಹರದಾರಿ ದೂರದಲ್ಲಿ ಭಟ್ಕಳದ 
ಉತ್ಕೃಷ್ಟ ಬಂದರಿದೆ. ಅಲ್ಲಿನ ಮುಖ್ಯ ಕೊರತೆಯೆಂದರೆ ದುಡಿಯುವ ಜನ 
ಗಳದ್ದು. ಅವರನ್ನು ಕಡಲ ಕರಾವಳಿಯಿಂದ ಕರಿದು ತರಬೇಕು. ಉತ್ತರ 
ಕನ್ನಡ ಜಿಲ್ಲೆಯಲ್ಲಿ-- ಮತ್ತಿ ಗುಂಡಿಯವರ, ಕುಂಬಾರ ಗುಂಡಿಯವರ 
ಪೈಪೋಟಿಯನ್ನು ತಪ್ಪಿಸಿಕೊಳ್ಳುವುದಕ್ಕೆಂದು, ದಕ್ಷಿಣ ಕನ್ನಡದ ಶಿರೂರು, 
ಬೈಂದೂರುಗಳಿಗೆ ಹೋದರು. "ನಮ್ಮಲ್ಲಿನ ಜನಕ್ಕಿಂತ ಅಲ್ಲಿನವರು ಎಷ್ಟೋ 
ಚುರುಕು' ಎಂಬ ವಿಶ್ವಾಸದಿಂದ ಚಲಪತಿ, ಅವನ ತಮ್ಮ ಡಾಕ್ಟರ್‌ ನಾರಾ 
ಯಣ ಇಬ್ಬರೂ ಓಡಾಡ ತೊಡಗಿದರು. ಕೂಲಿಗಳ ಮೇಲೆ ಮುಂಗಡದ 
ಹಣವನ್ನು ಚೆಲ್ಲಿದರು. ಮರ ಸಿಗಿಯುವವರಿಗೆ ಬೇಕೆನ್ನುವಷ್ಟು ಮುಂಗಡ 
ಕೊಟ್ಟರು. ಕೆಲಸವೇನೋ ಪ್ರಾರಂಭವಾಯಿತು. ವರ್ಷದ ಕೊನೆಗೆ ಒಬ್ಬೊ 
ಬ್ಬರ ಪಾಲಿಗೆ ಐದು ಸಾವಿರವಾದರೂ ಲಾಭ ಸಿಕ್ಲೀತೆಂಬ ಆಸೆಯಾಯಿತು. 

ಅವರಿಗೆ ಆದಮ್‌ ಸಾಹೇಬರ ಕೆಚ್ಚೂ ಇಲ್ಲ, ಚಲಾಕಿಯೂ ಇಲ್ಲ. 
ಗುರುತು ಪರಿಚಯವಿಲ್ಲದ ಗರಗಸದನರು, ಆಳುಗಳು, ಚಲಪತಿಯನ್ನೂ, 
ಅವನ ನಾಜೂಕಿನ ತಮ್ಮನಾರಾಯಣನನ್ನೂ ಕಂಡು, ಹೆದರಿ ಕೆಲಸ ಮಾಡಿ 
ಯಾರೇ? ಇವರಿದ್ದ ಗಳಿಗೆಯಲ್ಲಿ ಕೆಲಸ; ಉಳಿದ ವೇಳೆಯಲ್ಲಿ ಆಲಸ. 
ನೆಪಕ್ಕೆ ಮೂಡು ಪ್ರಾಂತ್ಯದ ಚಳಿಜ್ವರವೂ ಸೇರಿತು. ಮುಂಂಗಡ ಕೊಂಡ ಗರ 
ಗಸದವರು ಇವರು ಕೊಟ್ಟ ಗರಗಸಗಳನ್ನೂ ಹೊತ್ತು ಊರನ್ನು ಸೇರಿದರು. 
ಇತರ ಜನಗಳೂ ಕಣ್ಣು ತಪ್ಪಿಸಿಕೊಳ್ಳತೊಡಗಿದರು. ಎತ್ತಿನ ಗಾಡಿಯವರು 
ಮೋಸ ಕೊಟ್ಟರು; ಲಾರಿಯವರು ದಗೆ ಕೊಟ್ಟರು. ಹೀಗೆ ಒಂದಕ್ಕೊಂದು 
ಹೊಂದಿಕೆಯಿಲ್ಲದೆ ಹೋಗಿ, ಅವರು ಕೊಟ್ಟ ಲಂಚ, ಸುರಿದ ಹಣ, ಪಟ್ಟ 
ಪಾಡು-ಯಾವುದೂ ಪ್ರಯೋಜನಕ್ಕೆ ಬಾರದೆ ಹೋಯಿತು. ಒಟ್ಟು ಮೂರು 
ವರ್ಷಗಳ ವ್ಯವಹಾರವೂ ಸಾಗಲಿಲ್ಲ. ಕಾಳೂರಿನ ಪ್ರತಿಯೊಬ್ಬರೂ ಬಾಯಿ 
ಬಿಟ್ಟು ಆಡುವಂತಾಯಿತು-" ಅವರಿಗೆ ನಿಜಕ್ಕೂ ಶನಿ ದೆಸೆ. ಅಲ್ಲವಾದರೆ 
ಕಾಡನ್ನು ಹೊಕ್ಕವರಿಲ್ಲರೂ ದುಡ್ಡು ಮಾಡಿಯೇ ಹೊರಟಿದ್ದಾರೆ. ಇವರು 
ಮಾತ್ರ ಮನೆ, ಮಾರು, ಭೂಮಿ, ಕಾಣಿಕೆ ಎಲ್ಲವನ್ನೂ ಸಂಪೂರ್ಣ ಕ್ರಯ 
ಮಾಡುವ ಸ್ಥಿತಿಗೆ ಬರಬೇಕೆ?' ಎಂದು ಅನುಕಂಪಗೊಳ್ಳುವ ಹಾಗಾಯಿತು. 

ಇದ್ದುದನ್ನೆ ಲ್ಲ ಚೊಕ್ಕಟ ಮಾಡಿಕೊಂಡು, ಬಹುದಿನಗಳ ಬಳಿಕ ಚಲ 
ಪತಿಯು ತನ್ನ ಪೂರ್ವ ಮಿತ್ರನಾದ ಶಿವಪ್ಪನವರನ್ನು ಕಾಣುವುದಕ್ಕೆ ಅವರ 


1ಎ 


೨೭೪ ಜಾರುವ ದಾರಿಯಲ್ಲಿ 


ದವಾಖಾನೆಗೆ ಬಂದಿದ್ದ. ನೋಡುವುದಕ್ಕೇನೆ ಆಗದ ರೂಪ; ಹರಕು ಧೋತ್ರ, 
ಕೊಳೆಯ ಕೋಟು, ಮುಗ್ಗಿದ ಟೋಪಿ, ಬಾಡಿ ಕಂಗಾಲಾದ ಮುಖ! ಪಕ್ಕನೆ 
ಬಂದು ದವಾಖಾನೆಯನ್ನು ಹೊಕ್ಕ. ಚಲಪತಿಯನ್ನು ಕಂಡು ಶಿವಪ್ರನವರಿಗೆ 
ಗುರುತೂ ಸಿಕ್ಕಲಿಲ್ಲ. ಗುರುತು ಹೊಳೆದ ಮೇಲೆ “ಯಾರು ಚಲಪತಿಯೇ!” 
ಎಂದು ವಿಸ್ಮಯಪೂರ್ವಕವಾಗಿ ನುಡಿದರು. ಗುರುತು ಸಿಕ್ಕಿದ್ದು ಅವನ ರೂಪ 
ದಿಂದಲ್ಲ; ಧ್ವನಿಯಿಂದ, ಬಂದ ಚಲಪತಿಯು ತನ್ನ ಕಿಸೆಯಿಂದ ಬೀಡಿಯನ್ನು 
ತೆಗೆದು “ನೀನು ಎಳೆಯುವುದಿಲ್ಲವಲ್ಲ ಶಿವು” ಎಂದು ತಾನು ಎಳೆದಾಗ, ಆ 
ಧ್ವನಿಯೇ ವಿಚಿತ್ರವಾಗಿತ್ತು. “ಯಾಕಪ್ಪಾ, ಮೈ ಚೆನ್ನಾಗಿಲ್ಲವೆ? ನಿನ್ನ ಸುದ್ದಿ 
ಯನ್ನು ಕೇಳದೆ ತುಂಬ ಸಮಯವಾಯಿತು. ಹೊಸಾಡಿಯಲ್ಲಿ ಏನೋ ಭಾರಿ 
ಬಿಸ್‌ನೆಸ್‌ ಮಾಡುತ್ತಿ ದ್ದಿ ೀಯಂತೆ; ಚೆನ್ನಾಗಿ ನಡೆದಿದೆಯಲ್ಲ” ಎಂದು ಶಿವಪ್ಪ 
ನವರು ತಮ್ಮ ಅಜ್ಜಾ ನವನ್ನು ಪ್ರಕಟಿಸಿದರು. ಅದಕ್ಕೆ ಉತ್ತರ- 

“ಶಿವೂ, ನಿನ್ನ ಹತ್ತಿರ ಒಂದಿಷ್ಟು SU 1130051 ಎಂದು 
ಸಿಗಲಿ. ನಾನೂ ಅವಸರದಲ್ಲಿದ್ದೇನೆ. ೫ 

“ಅವಸರವೇ? ಏನು? ಬರುತ್ತೀಯ ಮನೆಗೆ? ವಿರಾಮವಾಗಿ ಮಾತ 
ನಾಡುವ; ನಾನಂತು ಮೊದಲಿನ ಗುಡಿಸಲಿನಲ್ಲೇ ಇದ್ದೇನೆ.” 

“ನೀನೇ ಬುದ್ಧಿವಂತ. ನನಗಿಂತ ಎಷ್ಟೋ ವಾಸಿ, ಹಾಸುಗೆಯಷ್ಟೇ 
ಕಾಲು ನೀಡಿ, ಬೇಕಾದ್ದಕೃಷ್ಟೇ ಖರ್ಚುಮಾಡಿ, ನಾಲ್ಕು ಕಾಸು ಸಂಪಾದಿಸಿ 
ದ್ವೀಯ!” 

ಆ ಮಾತು ಮಾತ್ರ ಶಿವಪ್ರನವರನ್ನು ಚುಚ್ಚಿ ತು. ಅವರಿಗೆ ಈ ಹಣದ 
ಲೆಕ್ಕಾಚಾರ, ಲಾಭ, ಗ] ಸಾಜ ಇವನ್ನೇ ಕೇಳುತ್ತಿರುವ ಜನ 
ಗಳನ್ನು ಕಂಡರೆ ಮನಸ್ಸಿಗೆ ಬೇಸರ, ಗೆಳೆಯ ಗೆಳೆಯನನ್ನು ಅಳೆಯುವು 
ದಕ್ಕೆ , ಮನುಷ್ಯ ಮನುಷ್ಯ ನನ್ನು ಅಳೆಯುವುದಕ್ಕೆ, ಬೇರಿ ಅಳತೆಯ ಕೋಲೇ 
ಇಲ್ಲವೆ? «ನಿನಗೆ ಸಂಪಾ ಇದನೆಯೊಷ್ಟು?ಸ ಸಂಬಳವೆಷ್ಟು?ಲಾಭ ಎಷ್ಟು ಸಿಕ್ಕೀತು? 
ಎನ್ನುವ ಕುತೂಹಲ, EE ಸುಳ್ಳು ಅಳತೆಯ ಕೋಲನ್ನಷ್ಟೆ 
ಹೇಳುತ್ತದೆ, ಚಲಪತಿಯಗಥ ಮಿತ್ರನು, ನಾಲ್ಕು ಜನರಿಂದ ಕೇಳಿಯಾ 
ದರೂ ತನ್ನ ನಿಷಯದಲ್ಲಿ ತಿಳಿಯಬಹುದಾದವನು, ಹೀಗೆ ಪ್ರಶ್ನಿಸಬಹುದು 
ಎಂದು ಅವರು ಎಣಿಸಿರಲಿಲ್ಲ. ಅದಲ್ಲದೆ-ಅವನ ಮಾತಿನಲ್ಲಿ ಯಶಸ್ವಿಯಾದ 
ವರ ಸಲುವಾಗಿ ನಂಜೂ ಕೂಡಿತ್ತು. “ಯಾಕೆ ಅನ್ಯರ ಸಿರಿವಂತಿಕೆಗಾಗಿ 


ಜಾರುವ ದಾರಿಯಲ್ಲಿ ೨೭೫ 


ನಾವು ಹೊಟ್ಟಿ ಸಂಕಟಪಡಬೇಕು? ಅದರಿಂದ ನಮ್ಮ ಸುಖ ಹೆಚ್ಚಿ ತ್ರೆ?” 
ಹೀಗೆಂದು FS ಅವರಿಗೆ “ದುಡ್ಡು ಮಾಡಿದವರ ಸಾಲಿನಲ್ಲಿ 
ತನ್ನನ್ನೂ ಸೇರಿಸಿದ್ದಾನಲ್ಲ” ಎಂಬ ವಿಸ ಮಯ ಉಂಟಾಯಿತು. 

೮ ದಿನ ಬಹು ಹೊತ್ತಿನ ತನಕವೂ "ನಮ್ಮ ಚಲಪತಿ ಹೀಗೇಕಾದ? 
ಏನಾಗಿದೆ ಅವನಿಗೆ?” ಎನ್ನುವ ಚಿಂತೆ ತುಂಬಿತು. ರಾತ್ರಿ ಊಟಕ್ಕೆ ಗೆಳೆಯ 
ಬರುವನೆಂದು ಮನೆಗೆ ಮೊದಲೇ ಹೇಳಿ ಕಳುಹಿಸಿದ್ದರು. ತಾವು ಮನಿಗೆ 
ಹೋಗಿ ಅವನ ಬರವನು  ನಿರೀಕ್ಷಿಸುತ್ತಕುಳಿತರು. ಇಂದುಮತಿಯೊಡನೆಯೂ 
“ಚಲಪತಿ ಬರುತ್ತಾನೆ” ಗ ಅವನ ಪೂರ್ವೇತಿಹಾಸವನ್ನು ಹೇಳಿದ್ದರು. 
ಬಹು ಹೊತ್ತು ಕಾದರೂ, ಚಲಪತಿ ಊಟಕ್ಕೆ ಬರಲಿಲ್ಲ. ಊರಿನ ಅಂಗಡಿ 
ಗಳ ಕದ ಮುಚ್ಚಿದ ಮೇಲೆ ಎಂಬಂತೆ, ದವಾಖಾನೆಯಿಂದ ಕಣ್ಮರೆಯಾದ 
ಆತ, ತಿರುಗಿ ಕಾಣಿಸಿಕೊಂಡ. ಬಂದವನೇ “ಏನು, ಬಹಳ ಕಾದೆಯ?... 
ಇದು ಮೊದಲಿನದೇ ಮಸೆ!” ಎಂದ. 

“ಹೂಂ, ಕಾಲು ತೊಳೆ; ಮೊದಲು ಊಟಮಾಡುವ.” 

“ಹೌದಪ್ಪ, ನೀನು ನನಗಾಗಿ ತುಂಬ ಕಾದಿರಬೇಕು” ಎಂದ ಚಲಪತಿ 
ಯನ್ನು ಕಾಲು ತೊಳೆಯುವುದಕ್ಕೆ ಕರೆದುಕೊಂಡು ಹೋದರು. ಊಟಕ್ಕೆ 
ಬಡಿಸಿದ್ದರು. ಇಬ್ಬರೂ ಎಲೆಯ ಮುಂದಕ್ಕೆ ಹೋಗಿ ಕುಳಿತರು, ಅಪೂರ್ವದ 
ಸ್ನೇಹಿತರೊಬ್ಬರು ಮನೆಗೆ ಬಂದಿದ್ದಾರೆಂದು ಆಕೆ ನಿಶೇಷ ಅಡುಗೆಯನ್ನೂ 
ಮಾಡಿದ್ದಳು. ವೇಳೆ ಕಳೆದು ಹೋದುದರಿಂದ ಅನ್ನ ತಣಿದಿತ್ತು. ಊಟಕ್ಕೆ 
ಕುಳಿತರಿ-ಚಲಪತಿ ಚಳಿಜ್ವರದಿಂದ ನಾಲಗೆಯ ರುಚಿಗೆಟ್ಟವನಂತೆ, ಬೇಕೋ 
ಬೇಡವೋ ಎನ್ನುವ ಔದಾಸೀನ್ಯದಿಂದ ಅನ್ನ ಕೆದಕಿದ; ಆಚೀಚೆ ನೋಡಿದ. 
ನಾಲ್ಕು ಬೆರಳುಗಳ ಬದಲು ಎರಡನ್ನೇ ಬಳಸಿ ಉಣ್ಣ ತೊಡಗಿದ. ಊಟದ 
ನಡುವೆ “ ಮಾತನಾಡುವುದಕ್ಕು ಟಲ್ಲ; ಯಾವಾಗ?” ಎಂಬ ಆತುರ ಪ್ರಕಟಿ 
ಹಿದ. ಊಟಿ ಮುಗಿಸಿ, ವಿರಾಮವಾಗಿ ಗೆಳೆಯನೊಡನೆ ಚರ್ಚಿಸುವುದಕ್ಕೂ 
ಆತನಿಗೆ ಧೈರ್ಯನಿದ್ಧಂತೆ ಕಾಣಲಿಲ್ಲ. ಊಟದ ಶಾಸ್ತ್ರ ಮುಗಿಯಿತು. ಕೈ 
ತೊಳೆಯುವುದಕ್ಕೆ ಹೋಗುತ್ತಿರುವಾಗಲೇ “ಶಿವು, ನ ಈ ತನಕ ನಿನ್ನಲ್ಲಿ 
ಒಂದು ಫೇವರ್‌ ಕೇಳಿಲ್ಲ; ಈಗ ಕೇಳುವ ಕಾಲ ಬಂದಿದೆ - ಏನು ಮಾಡು 
ತ್ರೀಯ?” ಎಂದು ಪ್ರಶ್ನಿಸಿದ. 

ಚಲಪತಿಯ ಉಡುಗೆ ತೊಡುಗೆಗಳನ್ನೂ, ಕಳೆಗುಂದಿದ ಮುಖವನ್ನೂ 


೨೭, ಜಾರುವ ದಾರಿಯಲ್ಲಿ 


ಮಾತಿನ ಹಿಂದೆ ಹುದುಗಿದ್ದ ನಂಜನ್ನೂ ನೋಡಿದ ಶಿವಪ್ರನವರಿಗೆ, ಸಂಭಾಷ 
ಣೆಯ ವಿಷಯದಲ್ಲಿ ಪೂರ್ವಸೂಚನೆಯಾಗಿತ್ತು. ಆಚೀಚಿನ ಜನರು ಅವರ 
ವಿಚಾರದಲ್ಲಿ ಅನ್ನು ತ್ತಿದ್ದ ಮಾತುಗಳು ಸತ್ಯವಾಗಿರಬೇಕು-ಎಂಬ ಅನುಮಾನ 
ಚಲಪಶಿಯ ಮುಖದಿಂದ ಸೂಸುತ್ತಿತ್ತು. ನಡುವೆ ತಮ್ಮಿಬ್ಬರಲ್ಲಿ ಸ್ವಲ್ಪದಿನ 
ಉಂಟಾದ ನಿಷ್ಕುರವನ್ನೂ ಬಲ್ಲರು. ಅನಂತರ, ದವಾಖಾನೆಯ ವಿಚಾರದಲ್ಲಿ 
ತನ್ನನ್ನು ಸೆಳೆಯಬೇಕೆಂದು ಮಾಡಿದ ಪ್ರಯತ್ನವನ್ನೂ ಬಲ್ಲರು. ಅವೆಲ್ಲ 
ಏನೇ ಇದ್ದರೂ, ತಾನು ಧಾರವಾಡದಲ್ಲಿ ಕಲಿಯುವಾಗ ಪ್ರತಿ ತಿಂಗಳೊ 
ಐದು, ಹತ್ತು ರೂಪಾಯಿಗಳನ್ನು ಕೊಟ್ಟು ತಮ್ಮನ್ನು ಕಾಪಾಡಿದ ಗೆಳೆಯನು 
ಅವನು-ಎಂಬ ನೆನಹು ಮಾತ್ರ ಅವರಿಗೆ ಮರವೆಯಾಗಿರಲಿಲ್ಲ. ಅದಕ್ಕೇನೆ 
“ ಏನಪ್ಪಾ?” ಎಂದು ಕೇಳಿದರು. 

“ನೋಡು, ನನ್ನ ಮರ್ಯಾದೆ ಉಳಿಸುವವರು ಯಾರೂ ಇಲ್ಲ. ಮನೆ 
ಮಾರುಗಳೆಲ್ಲ ಕೊಂಡ ಸಾಲಕ್ಕಾಯಿತು. ನಿನಗೆ ಗೊತ್ತಿರಬಹುದು- ನಾಲ್ಕು 
ಹೆಣ್ಣು ಮಕ್ಕಳಿದ್ದಾವೆ. ಒಂದು ಗಂಡು, ಮೂರು ಹೆಣ್ಣು; ಹೆಂಡತಿ ಹೇಗೂ 
ಇದ್ದಾಳಲ್ಲ. ಅವರನ್ನು ಕಟ್ಟಿಕೊಂಡು ಬಾಳುವ ಹಾಗಿಲ್ಲ, ಬಿಟ್ಟು ಕಳೆ 
ಯುವ ಹಾಗಿಲ್ಲ. ನನ್ನ ನಂಟರಿಷ್ಟರೆನ್ನುವವರಿಗೆ, ನನ್ನನ್ನು ನಂಬಿಯೇ ಹಾನಿ 
ಯುಂಟಾದ್ದರಿಂದ, ಒಬ್ಬರ ಮುಖವನ್ನೂ ನಾನು ನೋಡುವಹಾಗಿಲ್ಲ.” 

"ಏನು ಮಾಡಬೇಕೆನ್ನು ಶ್ರಿಯಾ?” 

“ಮುಂಬಯಿಗೆ ಹೋಗುತ್ತೇನೆ.” 

“ಅವರನ್ನೆಲ್ಲ ಕಟ್ಟಿಕೊಂಡು? 

“ಮತ್ತೇನು ಮಾಡಲಿ? ಬಿಡುವುದಕ್ಕೆ ಬರುತ್ತದೆಯೇ? ಅಲ್ಲಿಗೆ ಹೋಗಿ 
ಸೇರಬೇಕಾದರಿ, ಕೆಲಸ ಸಿಗುವ ತನಕ ತಿಂಗಳು, ಮೂರು ತಿಂಗಳು ತಳ್ಳ 
ಬೇಕಾದರೆ, ಹಣವಿಲ್ಲದೆ ಆಗುತ್ತದೆಯೆ? ಅಲ್ಲಿಯ ವರಿಗೆ ನನಗೊಂದು 
ಇನ್ನೂರು ರೂಪಾಯಿ, ಇನ್ನೂರು ಸಾಲದು, ಮುನ್ನೂರು ರೂಪಾಯಿಗಳ ನ್ನು 
ಕೊಡಬೇಕು ನೀನು. ಇನ್ನೂರನ್ನು ಮುನ್ನೂರು ಮಾಡಿದೆ ಎಂದು ಸಿಟ್ಟಾ 
ದರೂ ಆಗು. ಈವತ್ತೇ ಬೇಕು, ತಪ್ಪಿದರೆ ನಾಳೆ. ಏನು ಮಾಡುತ್ತೀ? ಉಳಿ 
ಸುತ್ತೀಯಾ, ಕೊಲ್ಲುತ್ತೀಯಾ?” ಎಂದು ಕೇಳಿದ. 

ಈ ಪ್ರಶ್ನಿಗೆ ಎಂಥ ಉತ್ತರವನ್ನು ಹೇಳಬೇಕು? ಇಪ್ಪತ್ತನಾಲ್ಕು ತಾಸಿ 
ನಲ್ಲಿ ಮುನ್ನೂರು ರೂಪಾಯಿಗಳನ್ನು ಚೆಲ್ಲುವಷ್ಟು ನಗದು ಇರಲಿ, ಇಲ್ಲದಿ 


ಜಾರುವ ದಾಟಿಯಲ್ಲಿ ೨೭೭ 


ರಲಿ, ತಮ್ಮ ಗೆಳೆಯನ ಸ್ಥಿತಿಯನ್ನು ಕಂಡಾಗ "ಈ ಜೀವ ಬದುಕುವುದಾದಕಿ 
ಬದುಕಲಿ, ನನ್ನ ಸಹಾಯವಿಲ್ಲದೆ ಆತ ಆತ್ಮಹತ್ಯೆಯನ್ನಂತು ಮಾಡಿಕೊಳ್ಳ 
ದಿರಲಿ' ಎಂದೆನಿಸಿತು ಅವರಿಗೆ. 

“ಕೊಡುತ್ತೀಯಲ್ಲ?” ಎಂದು ಆತ ಅಶಿ ದೈನ್ಯದಿಂದ ಇನ್ನೊಮ್ಮೆ ಕೇಳಿ 
ದಾಗ ಆತನ ಮುಖಹೇಗಿತ್ತೋ! ಜಗುಲಿಯ ಕತ್ತಲಲ್ಲಿ ಅದು ಕಾಣಿಸಲಿಲ್ಲ. 
ಕಾಣಿಸದಿದ್ದುದೇ ವಾಸಿ, ಆ ಜೀವ ಇಷ್ಟು ದಿನ ಪಟ್ಟ ದುಃಖವನ್ನೆಲ್ಲ ಅವನು 
ಆಡಿದ ನಾಲ್ಕೇ ಮಾತುಗಳು ಸಂಪುರ್ಣವಾಗಿ ಹೇಳಿದುವು. 

“ಆಗಲಿ, ನೋಡುವ. ಈಗ ನನ್ನಲ್ಲಿ ಹಣವಿಲ್ಲ; ರಾತ್ರಿ ಎಲ್ಲಿಂದ ತರು 
ವುದು?ಎಲ್ಲಿಂದಲಾದರೂ ಕಡ ತೆಗೆದುಕೊಂಡು ಕೊಡಬೇಕು. ನಾನು ದುಡಿದ 
ನಾಲ್ಕು ಕಾಸುಗಳು ಔಷಧದ ಮೇಲೆ ಬಿದ್ದಿದೆ”. 

“ದವಾಖಾನೆಯಲ್ಲಿ ಅಷ್ಟು ಹೆಚ್ಚಿಗೆ ಮದ್ದೂ ಕಾಣಿಸುವುದಿಲ್ಲ!” 

"ಹದಿನೈದು, ಇಪ್ಪತ್ತು ರೂಪಾಯಿಯ ಕ್ವಿನೀನಿಗೆ ನಾನ್ನೂರೋ, 
ಐನೂರೋ ಬೆಲೆ ಹೇಳುವಾಗ ಎಷ್ಟು ಕಾಣಿಸಬೇಕು ಅನ್ನುತ್ತೀಯಾ” ಎಂದು 
ನುಡಿದರು. ಆ ರಾತ್ರಿ ಚಲಪತಿ ಅಲ್ಲಿಯೇ ಉಳಿದುಕೊಂಡ. ಮಲಗಿಕೊಂ 
ಡಾತ ಏರುತಗ್ಗಿಲ್ಲದ ಧ್ವನಿಯಿಂದ, ತನ್ನ ಯಾವತ್ತು ದುಡುಕಿನ ಜೀವನದ 
ಕಥೆಯನ್ನೂ, ಸಾಲಗಳನ್ನೂ, ಸೋಲುಗಳನ್ನೂ, ಸಂಸಾರದ ನೋವನ್ನೂ 
ತೋಡಿಕೊಂಡ. ಅದನ್ನು ಕೇಳಿದ ಶಿವಪ್ಪನವರಿಗೆ ತಾವು ಅವನಂತಾಗಲಿಲ್ಲ. 
ತಮ್ಮ ತೂಕ ಹೆಚ್ಚಿಲ್ಲದಿದ್ದರೂ, ತಗ್ಗಿ ಲ್ಲ ಎಂಬ-ಸಮಾಧಾನವಾಯಿತು. ಅಂಥ 
ಹಲವರ ಜೀವನವನ್ನು ಕಂಡಿದ್ದಾರೆ. ಅದಕ್ಕಾಗಿ ಮರುಗುವಷ್ಟು ಅನುಕಂಪ 
ಅವರಲ್ಲಿ ಇದ್ದೇ ಇದೆ. 

ಮರುದಿನ ಚಲಪತಿ ಮನೆಯಿಂದ ಹೊರ ಬೀಳಲೇ ಇಲ್ಲ. ಶಿವಪ್ಪ 
ನವರು ಹಣವನ್ನು ಕೈಗಡವಾಗಿ ತಂದು ಚಲಪತಿಯ ಕೈಯ್ಯ ಮೇಲಿರಿಸು 
ವಾಗ “ನಿನ್ನ ಹೆಂಡತಿ ಮಕ್ಕ ಳೆಲ್ಲಾ ಎಲ್ಲಿದ್ದಾ ಕಿ?” ಎಂದು ಕೇಳಿದಾಗ, ಅವನ 
ಕಣ್ಣಲ್ಲಿ ತಂಬಿ ಎದು, «ಇದ್ದಾ ಇ. ಈ ಊರಲ್ಲಿ ಯೆ. ನನ್ನ ಮೆರವಣಿಗೆ 
ಯಾಡುಡೂ ಸಾಲದೆ ಅವರ ಮೆರವಣಿಗೆಯೂ ಆಗಬೇಕ? ಅಲ್ಲೆಲ್ಲೋ 
ಬಿಟ್ಟು ಬಂದಿದ್ದೇನೆ. ಈವತ್ತು ಟಿಕೇಟು ಮಾಡಿಕೊಂಡು ನಾಳೆ ಮೊದಲನೆಯ 
ಬಸ್ಸಿಗೇ ಹೊರಡುತ್ತೇನೆ” ಎಂದಾಗ, ಅವರ ಮನಸ್ಸೂ, ಅದನ್ನು ಕೇಳಿದ 
ಇಂದುಮತಿಯ ಮನಸ್ಸೂ ತುಂಬ ನೋನಿಗೀಡಾಯಿತು." ಬಿಟ್ಟಿದ್ದೆ ಲ್ಲಿ'ಎಂದು 


೨೭೮ ಜಾರುವ ದಾರಿಯಲ್ಲಿ 


ಇನ್ನಿನ್ನು ಕೇಳಿದಾಗ, ಸ್ಥಳವನ್ನು ಹೇಳಿದ. ಮುರುಕು ದೈವದ ಗುಡಿಯೊಂದ 
ರಲ್ಲಿ-ಎಂದು. 

"ಏಕೆ, ಹಾಗೆ ಮಾಡಿದೆ? ಇದು ನಿನ್ನ ಊರಲ್ಲವೆ! ಚಿಕ್ಕಪ್ಪಂದಿರು, 
ಅವರ ಮಕ್ಕಳು-_ ಒಬ್ಬರೂ ಇಲ್ಲವೆ?* 

“ಹಿಸೆ ಪಡೆದು ಬೇಕಿಯಾದ ಅವರ ಅನ್ನದ ಯಣಕ್ಕೆ ಬೀಳಬೇಕಿತ್ತು.- 
ಎನ್ನುತ್ತೀಯಾ?” 

ಆಗ ಇಂದುಮತಿಯು; ಮನಸ್ಸು ತಡೆಯದೆ, ಹೇಳಿದಳು: 

“ನಾವೇನು ಮನುಷ್ಯರಲ್ಲವೆ? ಹೆಂಡತಿ, ಮಕ್ಕಳನ್ನು ಅಲ್ಲಿ ಬಿಟ್ಟು 
ಬರಬೇಕಿತ್ತೆ? ನಮ್ಮಲ್ಲಿಗೆ ಬರಬಾರದಿತ್ತೇ? ನಮ್ಮ ಗುರುತಿದ್ದು” ಎಂದು 
ಒತ್ತಾಯಿಸಿದಾಗ, ಆತ ನಿಶ್ಚಲ ಕಣ್ಣುಗಳಿಂದ ಅಲ್ಲಿಂದ ಹೊರಟು, ಆ ಸಂಜೆ 
ಮರಳಿ ಬಂದ. ತನ್ನನ್ನು ನೆಚ್ಚಿ, ತನ್ನೊಂದಿಗೇ ಕಂಗಾಲಾದ, ಸಮನಾದ 
ಅರಿವೆ ಅಂಚಡಿಗಳಿಲ್ಲದೆ ಭಿಕಾರಿಗಳಂತೆ ತೋರುತಿದ್ದ ಮಕ್ಕಳು, ಮರಿ 
ಗಳನ್ನೂ, ಹೆಂಡತಿಯನ್ನೂ ಕರೆದುಕೊಂಡು ಬಂದ. ಸಾವಾದ ಮನೆ 
ಯೊಂದರಿಂದ ಹೊರಬಿದ್ದ ವರಂತಿತ್ತು-ಆ ಹೆಣ್ಣು ಮಗಳ ಮುಖ! ಇಂದು 
ಆ ದಿನ ಅವರನ್ನು ಹರ್ಷವಾಗಿರಿಸಲು ತನ್ನಿಂದ ಕೂಡಿದ ಉಪಚಾರವನ್ನು 
ಮಾಡಿದಳು ಅಡುಗೆ ಅಟ್ಟು ಆದರದಿಂದ ಬಡಿಸಿದಳು. ಸಂಸಾರದಲ್ಲಿ ಹಿಗ್ಗು 
ಬಂದರೆ ಎಷ್ಟು ಏರಬಹುದೋ, ಕುಗ್ಗು ಬಂದಾಗ ಅಷ್ಟೇ ಇಳಿಯಬಹುದು 
ಎಂಬುದನ್ನು ಮನಗಂಡಳು. ಗಂಡನೊಡನೆ "ಆ ಗಂಡಸಿನ ಮೂರ್ಬತನ 
ದಿಂದ ಈ ಹೆಂಗಸು ಮಕ್ಕಳೆಲ್ಲ ನರಳಬೇಕಾಯಿತಲ್ಲ? ಎಂದು ಇಂದುಮತಿ 
ಕನಿಕರಪೂರಿತ ವಿಸ್ಮಯವನ್ನು ಸೂಚಿಸಿದಾಗ, ಶಿವಪ್ಪನವರು ಹೇಳಿದ್ದಿಷ್ಟೆ 
“ಗಂಡನ ಸುಖದ ಪಾಲನ್ನು ಬಯಸುವವರು ದುಃಖದ ಪಾಲನ್ನು ಬೇಡ 
ವೆನ್ನಲು ಬರುತ್ತದೆಯೇ?” ಎಂದು. 


ಅಧ್ಯಾಯ ೧೦. 


ಮನೆ ಕಟ್ಟುವ ಹಂಬಲ ಮೆಲ್ಲ ಮೆಲ್ಲಗೆ ಶಿವಪ್ಪನವರನ್ನು ಕಾಡತೊಡ 
ಗಿತು. ತಂದೆ ಹಂಗಿಸುತ್ತಿರುವುದೂ ಸರಿಯೆ; ತಾವು ಇಕ್ಕಟ್ಟನ್ನು ಅನುಭವಿ 
ಸುತ್ತಿರುವುದೂ ಸರಿಯೆ; ಏನಿಲ್ಲ,ಎಲ್ಲವನ್ನು ಕಳೆದುಕೊಂಡ ಚಲಪತಿಯಂಥ 
ವರು ಕೂಡ “ಏನು ಶಿವು, ಇನ್ನೂ ಇದೇ ಮನೆಯಲ್ಲೇ ಇದ್ದೀಯ” ಎನ್ನುತ್ತಿ 
ರುವಾಗ, ಸಂಸಾರ ಜೀವನಕ್ಕೆಷ್ಟು ಭೂಷಣವೋ, ತನ್ನದೆಂಬ ಮನೆ-ಅದು 
ಗೂಡಿರಲಿ,ಗುಡಿಸಲಿರಲಿ-ತನಗೆ ಭೂಷಣ. ಅದೊಂದು ಕೊರತೆ ಇರಬೇಕಿಲ್ಲ. 
ಬಂದವರು ಅದನ್ನೇ ಅದನ್ನೇ ಒತ್ತಿ ಹೇಳಬೇಕಿಲ್ಲ ಎಂದು ತೋರಿತು. 
ಹೀಗೆ ಶಿವಪ್ರನವರಿಗೆ ಮನೆಯ ಯೋಚನೆ ಆಗಾಗ ಬರುತ್ತಿರುವು 
ದಂತು ಸರಿಯೆ; "ಈ ವರ್ಷವೇ ಆ ಕೆಲಸ ತೊಡಗಬೇಕು” ಎಂದು ಮನಸ್ಸಿ 
ನಲ್ಲಿ ಆಸೆ ನಲಿಯುವುದೂ ಸರಿಯೆ; ಹೀಗೆ ಆಸೆಗಳೂ, ಯೋಚನೆಗಳೂ 
ಹೊಳೆದು ಅಳಿದು, ತಿರುಗಿ ಹುಟ್ಟಿ, ತಿರುಗಿ ಸತ್ತು, ಮೇಲಿಂದ ಮೇಲೆ 
ಪುನರಪಿ ಜನನಂ,ಪುನರಪಿ ಮರಣಂ-ಆಗುತ್ತ ನಡೆಯುತ್ತಿರುವಾಗ ಕಾಲವೂ 
ಅಷ್ಟೇ ವೇಗದಲ್ಲಿ ಸರಿಯುವುದಿಲ್ಲವೇ? ಹಾಗೆ ಹೇಳತೊಡಗಿ ಎಷ್ಟು ವರ್ಷ 
ಗಳಾದುವು? ಧಾರವಾಡದಿಂದ ಮರಳಿಬಂದ ಇಂದುಮತಿಯನ್ನು .ಕಿಟ್ಟಪ್ಪ 
ಮಾಸ್ತರರು ಕೆಣಕಿಯೆ ವರ್ಷದ ಮೇಲಾಯಿತು; ಯುರೋಪಿನಲ್ಲಿ ತೊಡ 
ಗಿದ ಯುದ್ಧ ಪ್ರಪಂಚದಲ್ಲೆಲ್ಲ ವಿಸ್ತರಿಸಿ, ಹಣದ ಉಬ್ಬರವನ್ನು ಹೆಚ್ಚಿಸಿ, 
ಈಗಾಗಲೆ ಆ ಡು ವರ್ಷಗಳು ಕಳೆದಿವೆ. ಪ್ರಮ ಎರಡನೆಯ 
ಬಾಣಂತಿ ತನವೂ ಆ ಇಕ್ಕಟ್ಟಿನ ಗುಡಿಸಲಿನಲ್ಲೇ ಕಳೆದಿದೆ. ಆದರಿ ಮನೆಯ 
ಆಸೆ ಇನ್ನೂ ಕಾರ್ಯಕ್ಕೆ ಬಾರದೆ ನಿಂತಿದೆ. 
` ಇಂದುಮತಿ ಇನ್ನೊಂದು ಗಂಡು ಶಿಶುವನ್ನು ಹಡೆದಿದ್ದಾಳೆ. ಮಕ್ಕ 
ಳೊಡನೆ, ಪರಿಚಿತರೊಡಕನೆ ನಲಿದಾಡಿ, ಆತಿಥ್ಯ ನಡೆಯಿಸಿ, ಬದುಕು ಕಳೆಯು 
ವುದಕ್ಕೆ ಒಂದಿಷ್ಟು ವಿಶಾಲವಾದ ಜಾಡರ ಇರಲಿ ಎಂದು ಯೋಚಿ 
ಸುತ್ತಾ ಇ, “ಸ್ಪಲ್ಪ ರೂಪಾಯಿ ಇದೆ ಎನ್ನುತ್ತೀರಲ್ಲ.ಎನ್ಟಿದೆಯೊ ಅಷ್ಟರಿಂದಲೇ 
ಒಂದು ಮನೆಯನ್ನು ಮಾಡಿಸುವ; ಇದನ್ನಿ ೯ ದೊಡ್ಡದು ಸಡಜಗೂಸಿ ಕು? 
ಎಂದು RN ಹೇಳುವಾಗ “ಇದರ ತಂಟಿ ಬೇಡ; ಅಪ್ಪ ಕಟ್ಟಿದ್ದು; 
ಅದನ್ನು ಮುಟ್ಟಿದರೂ ಸಿಟ್ಟುಮಾಡಿಯಾರು. ಹೇಗೂ ಕಟ್ಟಿಸುವುದೆಂದಾದ 


೨೮೦ ಜಾರುವ ದಾರಿಯಲ್ಲಿ 


ಮೇಲೆ, ರಸ್ತೆಯ ಸನೂಪಕ್ಕೆ, ಒಂದು ತುಂಡು ಜಾಗ ತೆಗೆದುಕೊಂಡು ಕಟ್ಟಿ 
ಸುವ.ಗಂಪುನಿನಂಥ ಮೋಟರುಳ್ಳ ಮಂದಿ,ಮಸಿ ರಸ್ತೆಯಿಂದ ದೂರವಾಗಿದೆ, 
ಎನ್ನುವುದು ಬೇಡ” ಎಂದು ಅವನ ಸುದ್ದಿ ಹೇಳುತ್ತಲೆ ಮಾತುಗಳು ಅವನ 
ಕಡೆಗೆ ಹರಿದುವು. 

*ಈಗ ಗಂಪು ಸರದಾರರ ಸುದ್ದಿ ಏನಾಯಿತು? ಏನಾದರೂ ಕೊಡ 
ಬಹುದು-ಎನ್ನು ತಿದ್ದಿರಿ ನೀವು. ಕೊಟ್ಟ ಕೆಸಣ್ಣ ದೊಂದು ಮನೆಗೆ ಬೇಕಾಗುವ 
ಮರಮಟ ನ್ನು. ಕೊಟ್ಟ ರೂ ಸಾಕು. 'ಕೊಡಲಾರನೆ 34 

*ಗಂಪುವೇ? ವ ಒಂದು ದಿವಸ ಊರಲ್ಲಿದ್ದರಿ ಎಂಟು ದಿವಸ 
ಊರ ಹೊರಗೆ. ನಾನು ಆದಮ್‌ ಸಾಹೇಬರನ್ನು ಆ ಬಗ್ಗೆ ಮಾತನಾಡಿಸಿ 
ನೋಡಿದೆ. ಅಂದರೆ-_ ನಾನಾಗಿ ಕೇಳಲಿಲ್ಲ; ಬೇರಿಯವರಿಂದ ಕೇಳಿಸಿದೆ. 
ಆದರೆ ಅವರು ಏನೂ ಮನಸ್ಸಿನಲ್ಲಿ ಹಾಕಿಕೊಳ್ಳಲಿಲ್ಲ. ಹಾಗೆ ಗಂಪುವನ್ನೂ 
ಕೇಳುವುದು; ಅವನೂ ಉದಾಸೀನನಾಗುವುದು-ಯಾಕೆ ಅದೆಲ್ಲ? ನನಗಂತು 
ಒಂದು ಹಟವಾಗಿದೆ. ಸ್ವಲ್ಪ ಸಾಲವಾದರೂ ಚಿಂತೆಯಿಲ್ಲ-ಮನೆಯನ್ನಂತು 
ಕಟ್ಟುವುದೇ? 

“ಹೂಂ, ಹಾಗೆಯೇ ಹೇಳುತ್ತ ಹೇಳುತ್ತ ಮೂರು ವರ್ಷಗಳಾದುವು. 
ಅಥವಾ ಹೆಚ್ಚೇಯೋ?” ಎಂದಾಗ“ಎಲ್ಲದಕ್ಕೂಸಮಯ ಕೂಡಿ ಬರಬೇಡವೇ? 
ಎಂದು ಅವರು ನುಡಿಯ ಬೇಕಾಯಿತು. 

ಈ ಮನೆಯ ಕನಸನ್ನು ಕಾಣುವಾಗ, ಕನಸು ದೊಡ್ಡದಾಗಿಯೆ ಕಾಣ 
ತೊಡಗಿತು. ಜಾಗ ಸಾಕಷ್ಟು ವಿಶಾಲವಾಗಿರಬೇಕು, ಅದರ ಒಂದು ಮಗ್ಗು 
ಲಲ್ಲಿ ಮನೆಯನ್ನು ಕಟ್ಟಿ ಕೊಂಡರಿ, ಇನ್ನೊ ೦ದು ಮಗ್ಗು ಲಲ್ಲಿ ಆಸ್ಪ ತ್ರೆ ಯನ್ನು 
ಕಟ್ಟುವಂತೆ BE ಎಂಟ ಹೊಡ "ಎಲ್ಲಾ 
ಟೂ ಮಾರುವಂಥ ಹಿತ್ತಿಲುಗಳಿವೆಯೆ?? ಎಂದು ವಿಚಾರಿಸತೊಡಗಿದರು. 
ಅಮ್ಮನವರ ಗುಡಿಯ ದಾರಿಯಲ್ಲಿ, ರಸ್ತೆಗೆ ತಗಲಿದ್ದು, ಖ್ಯ ಬೀದಿಗೂ 
ದೂರವಿಲ್ಲದ ಹಿತ್ತಿಲೊಂದು ಮಾರಾಟಕ್ಕಿದೆಯೆಂದು" ಕೇಳಿದರು. ಎರಡು 
ಮೂರುಸಾರಿ ಆ ದಾರಿಯಾಗಿ ಅಲೆದಾಡಿದರು. “ಸ್ಥಳ ಚಿಂತೆಯಿಲ್ಲ; ಚೆನ್ನಾ 
ಗಿದೆ” ಎಂದುಕೊಂಡರು. ಜಾಗ ವಿಶಾಲವಾಗಿತ್ತು; ಅದರಲ್ಲಿ ಇದ್ದುದೆಂದರಿ 
ಫಲಕೊಡುವಂತಹ ಹತ್ತೆಂಟು ತೆಂಗಿನ ಮರಗಳು; ಮತ್ತೊಂದು ಮುರು 
ಕಲು ಗುಡಿಸಲು. ಹಿಂದೆ ಅದು ಶ್ರೀಪತಿರಾಯರ ಕುಟುಂಬಕ್ಕೆ ಸೇರಿತ್ತು. 


ಜಾರುವ ದಾರಿಯಲ್ಲಿ ೨೮೧ 


«ಈಗ ಯಾರ ಹಿಸೆಗೆ ಹೋಗಿದೆಯೋ' ಎಂದು ವಿಚಾರಿಸಿ, ಸಂಪೂರ್ಣ 
ತನಿಖಿಮಾಡುವಾಗ “ಅದು ಇನ್ನು ಸಿಗುವ ಹಾಗಿಲ್ಲ, ಎರಡು ಸಾವಿರಕ್ಕೊ, 
ಮೂರು ಸಾವಿರಕ್ಕೊ ಅದನ್ನು ಗಂಪು ಸರದಾರರು ತಕ್ಕೊಂಡರಂತೆ. ಅಲ್ಲಿ 
ಎರಡುಮೂರು ಬಾಡಿಗೆಗೆ ಕೊಡುವ ಮನೆಗಳನ್ನು ಕಟ್ಟುತ್ತಾ ಕೆಂಬ ಸುದ್ದಿ 
ಯಿದೆ” ಎಂಬ ವಾರ್ತೆಯು ಶಿವಪ ಧ್ರನವರ ಕಿವಿಗೆ ಬದ್ದ ತ್ತ 
ಅದರಿಂದ ಮನಸ್ಸಿಗೆ ಇನ್ನೊ ೦ದೇ ಯೋಚನೆ ಹೊಳೆಯಿತು. ತಾನಾಗಿ 
ಇನ್ನೊಂದು ಮನೆಯನ್ನು ಕಟ್ಟಿಸುವ ಬದಲು, ಗಂಪುವಿಗೆ ಹೇಳಿ ನಿವಾಸಕ್ಕೆ 
ತಕ್ಕುದಾದ ಮನೆಯನ್ನು, ಆಸ್ಪತ್ರೆಗೆ ಯೋಗ್ಯವಾದ ಕಟ್ಟಡವನ್ನು ಕಟ್ಟಿಸಿ 
ಕೊಂಡಲ್ಲಿ ಬಾಡಿಗೆ ಕೊಟ್ಟು ಇರುವುದಾದರೂ ಏನು ತಪ್ಪು- ಎಂಬ ಯೋಚಸೆ 
ಹೊಳೆಯಿತು. ಮರುಕ್ಷಣ “ಹಾಗಿದ್ದರಿ ಸ್ವಂತ ಮನೆಯೆಂಬ ತೃಪ್ತಿ ಬ್ರಿ ಇಂದು 
ಮತಿಗೆ ಬರುವುದು ಹೇಗೆ? ಇಲ್ಲ, "ಗಂಪು ನಿನಗೆ ಆ ಜಾಗ ಜಾಸು ಇಲ್ಲ 
ವಾದಕಿ, ನೀನು ಕೊಂಡ ಬೆಲೆಗೆ ನನಗೆ ಕೊಡು? ಎಂದು ಕೇಳುತ್ತೇನಾ”ಗಿ 
ಎಣಿಸಿಕೊಂಡರು. ಆತ ತನ್ನ ಈ ಸಣ್ಣ ಬೇಡಿಕೆಯನ್ನು ಎಂದೂ ನಿರಾಕ 
ರಿಸಲಾರನಾಗಿ ಕಂಡಿತು. ಇಷ್ಟ ಕೆ ತಿಂಗಳು ಸರಿಯಿತು; ಗುತ ಊರಲ್ಲಿಯೇ 
ಇರಲಿಲ್ಲ. 
ಗಂಪು ಊರಲ್ಲಿಲ್ಲದಿದ್ದರೂ ಆತ ಕೊಂಡ ಹಿತ್ತಿಲಿಗೆ, ಮನೆಕಟ್ಟಲು 
ಬೇಕಾದಂಥ ಕಲ್ಲುಗಳು ಬಂದು ಬೀಳತೊಡಗಿದವು. ಆತ ಊರಿಗೆ ಎಂದು 
ಬಂದಾನು ಎಂದು ವಿಚಾರಿಸುವುದೇ ಶಿವಪ್ಪನವರ ಕೆಲಸವಾಯಿತು. ಅವನ 
ಮನೆಯವರು ಒಂದು ನೆಗಡಿಯಾದರೆ, ಶೀತವಾದರೆ ಅವರಲ್ಲಿಗೆ ಬಂದೇ ಬರು 
ತ್ತಾರೆ. “ಅವನೇನು ಮನೆಯಲ್ಲಿಲ್ಲವೆ?” ಎಂದು ಕೇಳಿದರೆ “ಏನೋ, ಮೊನ್ನೆ 
ತ್ರಿ ಬಂದು ಬೆಳಗಾಗುವುದರೊಳಗೆ ಹೊರಟುಹೋಗಿಯೂ ಆಯಿತು? 
ಎಂಬಂಥ ಸುದ್ದಿ ಸಿಗುತ್ತದೆ. ಶಿವಪ್ಪನವರ ಮನಸ್ಸಿನಲ್ಲಿ ಇದ್ದ ನಂಬಿಕೆ 
ಎಲ್ಲಾ ಹೊರಟುಹೋಯಿತು. “ನಾನು ಅಷ್ಟೆಲ್ಲ ನಿಚಾರಿಸುತ್ತೇನೆಂದು ತಿಳಿದ 
ಮೇಲೂ, ಊರಿಗೆ ಬಂದು ಹೋಗುತ್ತಿದ್ದ ಅವನು ಭೇಟಿಯಾಗದೆ ಹೋಗು 
ತ್ತಾನೆಂದಕಿ- ಬೇಕೆಂದೇ ಕಣ್ಣು ತಪ್ಪಿ ಸುತಿದ್ದಾ ನೆ. ಹೋಗಲಿ, ಅಂಥವನನ್ನು 
ಯಾಕೆ SN ಹೋಟಿ ಸಜಾ (ಕೊಡುವ ಜಾಗಗಳಿ ವೆಯೆ' 
ಎಂದು ಇನ್ನೊಮ್ಮೆ ವಿಚಾರಿಸತೊಡಗಿದರು. ನಿಜಕ್ಕೂ ಅದು ಕೊಡುವ ಕಾಲ 
ವಾಗಿರಲಿಲ್ಲ. ಕೊಳ್ಳುವವರ ಸಂಖ್ಯೆ ಹೆಚ್ಚಿತ್ತು. “ಹಾಗೆ ಸಮನಾದ ಜಾಗವೇ 


೨೮೨ ಜಾರುವ ದಾರಿಯಲ್ಲಿ 


ಸಿಗದೆಂದಾದರೆ ಇದ್ದ ಮನೆಯನ್ನೇ ದುರಸ್ತಿಮಾಡುವುದು. ಅಪ್ಪ ಹೇಗೂ 
ಅಳಿಯಂದಿರ ಮನೆಯನ್ನು ಗಟ್ಟಿಮಾಡಿದ್ದಾರೆ. ಇಲ್ಲಿಗೆ ಬರುವುದಿಲ್ಲ. ಈಗ 
ಬಾರದೆ ವರ್ಷವೇ ಕಳೆಯಿತು. ಅವರಂತೂ ಕಟ್ಟಿಸುವುದಿಲ್ಲ. ನಾನಾದರೂ 
ಕೆಲಸ ತೊಡಗಬಹುದಲ್ಲ” ಎಂಬ ನಿರ್ಧಾರಕ್ಕೆ ಬಂದರು. 
ಇನ್ನೊಂದಷ್ಟು ದಿನ ಬಿಟ್ಟು, ಅವರು ಗಂಪು ತೆಗೆದುಕೊಂಡ ಜಾಗದ 
ಬಳಿಯಲ್ಲಿ ಹೋಗುತ್ತಿದ್ದಾಗ, ಅಲ್ಲಿ ಕಲ್ಲು ಕೆತ್ತುವ ಕೆಲಸ ನಡೆದಿತ್ತು. ಮರ 
ಮೋ ಪುಗಳು ಬಂದು ಬಿದ್ದಿದ್ದುವು; ಬಡಗಿಯರು ಕೆಲಸ ನಡೆಯಿಸುಕ್ತಿದ್ದರು. 
ಕುತೂಹಲ ಹೆಚ್ಚಿ ಜತೆಯಲ್ಲಿದ್ದಂಥ ಒಬ್ಬಿಬ್ಬರು ಸ್ನೇಹಿತರೊಡನೆ ಅದನ್ನು 
ಕಾಣುವುದಕ್ಕೆಂದು ಹೋದರು. “ನಮ್ಮ ಗಂಪುವಿನ ಕೆಲಸ! ತಾನು ಊರ 
ಲ್ಲಿಲ್ಲ. ಯಾರ್ಯಾರಿಂದಲೋ ಕೆಲಸ ಮಾಡಿಸುತ್ತಿದ್ದಾನೆ” ಎನ್ನುತ್ತ, ಆಚೀಚೆ 
ನೋಡುವಾಗ, ನೆಕೆದ ಕೆಲಸದವರು ವಿರಾಮವಾಗಿ ಕೆಲಸ ತೊಡಗುತ್ತಿರು 
ವುದು ಕಂಡಿತು. ಬೆಳಗಿನ ಒಂಬತ್ತು ಗಂಟಿ ಸರಿದಿತ್ತು. ಒಬ್ಬಾತ, ಉಳಿಗೆ 
ನೋವಾಗಬಾರದೆಂಬಷ್ಟು ನಾಜೂಕಿನಿಂದ ಅದನ್ನು ಮಸೆಯುತ್ತಿದ್ದ. ಅವನ 
ಬಳಿಗೆ ಕಲ್ಲು ಹೊರುವವನ್ನೊಬ್ಬ ಬಂದ, *ಏನಾಚಾರ್ರೆ, ಕವಳ, ಗಿವಳ 
ನೀವೇ ತಿಂದು ಮುಗಿಸುತ್ತೀರಾ?ನನಗೇನಾದರೂ ಉಂಟೇ??”ಎಂದುಕೆ ಳಿದ. 
ಎಲೆಯಡಿಕೆಯ ಸೂಡಿ ಹೊರಗೆ ಬಂದಿತು, ಇಬ್ಬರೂ ಜತೆಗೆ ಕುಳಿತು ಅದನ್ನು 
ಮೆಲ್ಲುವ ಸಮಾರಂಭಕ್ಕೆ ತೊಡಗಿದರು. ಡಾಕ್ಟರರಿಗೆ ಸೋಜಿಗವೆನಿಸಿತು. 
«ಬೆಳಗಿನ ಇಷ್ಟು ಪ್ರಾರಂಭಕ್ಕೇನೆ ಈ ಮಹಾನುಭಾವರು ಹೀಗೆ ಕೆಲಸದ 
ಚುರುಕು ತೋರಿಸಿದರೆ, ಗಂಪು ಸಾಹುಕಾರನ ಮನೆಯನ್ನು ಕಟ್ಟಿ ಮುಗಿಸು 
ವಾಗ ಎಷ್ಟು ಹಣ ಮುಗಿಯುತ್ತದೋ” ಎಂದು ಸೋಜಿಗವಾಯಿತು. 
ಕುತೂಹಲದಿಂದ “ನಿಮಗೆ ದಿನ ಮಜೂರಿಯೆ? ಅಥವಾ ಗುತ್ತಿಗೆಯೆ” 
ಎಂದು ಕೇಳಿದರು. ಆ ಬಡಗಿ ಕಾಳೂರಿನವನಲ್ಲ.ಯಃಕಶ್ಚಿತ ವ್ಯಕ್ತಿಯೊಬ್ಬರು 
ಈ ಪ್ರಶ್ನೆ ಕೇಳಿದ್ದನ್ನು ನೋಡಿ ಅವನ ಪ್ರತಿಷ್ಠೆಗೆ ಚುಚ್ಚಿದಂತಾಯಿತು. 
ಅವನೆಂದ “ಏನಾದರಿ ನಿಮಗೇನು? ಸಂಬಳ ಕೊಡುವವರು ಬೇಕೆಯೇ 
ಇದ್ದಾರಿ.* 
| ಕೆಲಸದವನ ದಾಷಣ್ಸ್ಯ ನೋಡಿ ಅಷರಿಗೆ ಬೆರಗಾಯಿತು. ಮನಸ್ಸು 
ತಡೆಯಲಿಲ್ಲ: “ಅದು ತಿಳಿದೇ ಕೇಳಿದೆ. ಕೆಲಸ ಮಾಡಿಸುವವರು ಸಮನೊಪ 
ವಿಲ್ಲದಿದ್ದರೆ ಕೆಲಸ ಹೇಗೆ ನಡೆಯುತ್ತದೆ ಎಂದು ನೋಡಿಯೇ ಹೇಳಿದೆ” 


ಜಾರುವ ದಾರಿಯಲ್ಲಿ ತಿಲಕ 


ಎಂದರು, 

ಆ ಬಡೆಗಿ ಮುಖ ತಿರುಗಿಸಿದ. ಬೇಕೋ ಬೇಡವೋ ಎಂಬ ಮನಸ್ಸಿ 
ನಿಂದ ಉಳಿಯನ್ನು ಹಿಡಿದು ತನ್ನಷ್ಟಕ್ಕೆ “ನಮಗೆ ಒಬ್ಬರೇ ಧನಿಗಳಲ್ಲ. ಇಲ್ಲಿಗೆ 
ಬಂದು ಹೋಗುವವರಿಲ್ಲ ಧನಿಗಳೆಂದಾಯಿತು” ಎಂದು ಗುರುಗುರಿಸಿ, ಉಳಿ 
ಯನ್ನು ಅಲ್ಲಿಯೇ ಇರಿಸಿ, ತಾಂಬೂಲವನ್ನು ಉಗಿಯುವುದಕ್ಕೆ ಹೋಗಿ 
ಬಂದ, ಮನಸ್ಸಿನಲ್ಲಿ ಸಿಟ್ಟು ಕುದಿಯುತ್ತಿತ್ತು. ಡಾಕ್ಟರರ ಜತೆಯಲ್ಲಿ ಬಂದ 
ವರು ಇನ್ನೂ ಜುಳು ಜುಳು ನೋಡುತ್ತಿರುವುದನ್ನು ಕಂಡು “ಹೋಯ್‌, 
ರಾಯರೇ, ನಮ್ಮ ಕೆಲಸ ಮಾಡುವುದು ಹೇಗೆಂದು ನಮಗೆ ಗೊತ್ತು. 
ನಿಮ್ಮಂಥ ಕಚ್ಚೆ ರಾವುತರು ಬಂದು ನಮಗೆ ಅವನ್ನು ಕಲಿಸಿಕೊಡುವುದು 
ಬೇಡ” ಎಂದು ಮಾತಿನ ಬಾಣವನ್ನು ಎಸೆಪೇಬಿಟ್ಟ. 

ಆ ಬಡಗಿಯರ ಗುಂಪುಊರಿಗೆ ಹೊಸತು. ಊರವರಾಗಿದ್ದಲ್ಲಿ ಆವರು 
ಶಿವಪ್ಪ ಡಾಕ್ಟರರು ಎಂಬುದರಿಂದಲಾದರೂ ಬಾಯಿಮುಚ್ಛಿ ಕೊಳ್ಳು ತಿದ್ದರು. 
ಈತ ಅಷ್ಟು ನಾಜೂಕನ್ನು ತೋರಿಸಲಿಲ್ಲ. ಡಾಕ್ಟರರು ಬೇಸರಿಸಿ ಹೊರಟರು. 
ಅವರು ಹೊರಡುವಾಗ, ಅಲ್ಲಿದ್ದ ಒಬ್ಬ ಗುರುತಿನ ಕೂಲಿಯವನು ಬಡಗಿ 
ಯೊಡನೆ “ಏ ಮಹಾರಾಯಾ, ಅವರು ಯಾರೆಂದು ತಿಳಿದೆ? ಶಿವಪ್ಪ ಡಾಕ್ಟರ 
ರಲ್ಲವೆ? ನಮ್ಮ ಸಾಹುಕಾರರಿಗೆ ಬೇಕಾದವರು” ಎಂದ. ಹೆಮ್ಮೆಗೆ ಕಡಿಮೆ 
ಯಿಲ್ಲದ ಆ ಬಡಗಿ “ಡಾಕ್ಟರರಾದರೆ ಊರಿಗೆ.. ನನಗೇನಂತೆ” ಎಂದು ಬಿಟ್ಟಿ, 

ಅಲ್ಲಿಂದ ಹೊರಬಿದ್ದ ಶಿವಪ ರ್ರನವರ ಮನಸ್ಸಿನಲ್ಲಿ , ಮನೆ ಕಟ್ಟಿಸುವವನ 
ಸುಖ, ದುಃಖ ದೊಡ್ಡದಾಗಿಯೇ ಮ. ಬರಿಯ ಕೂಲಿಗಳಿಗೆ ದಿನಕ್ಕೆ 
ಎರಡು, ಎರಡೂವರೆ ರೂಪಾಯಿ ಸಂಬಳನಿರಬೇಕು. ಆ ಬಡೆಗಿಗೆ ಮೂರು, 
ನಾಲ್ಕು ರೂಪಾಯಿಗಳೆ ದಿನ ಕೂಲಿ ಇರಬಹುದು. ಅಷ್ಟು ವೇತನ ಕೊಟ್ಟಿ ರೂ 
ಕಳ್ಳ ಕ ನಡೆಸದೆ ಕೆಲಸ ಮಾಡಬೇಕೆಂಬ ಬುದ್ದಿ ಜನಕ್ಕೆ ಬರಬೇಡವೆ? 
ಇದಕೆ ಪ್ರಾಮಾಣಿಕರಾಗುವ ಕಾಲಉಂಟೇ?' ಎಂದು ಚೋರ: ಜತೆಗೆ. 

ತಾನು ಮನೆ ಕಟ್ಟಿ ಸಿದರೂ ತನಗೂ ಅಂಥವರೇ ಸಿಗುವನರು. ಅಂಥವರ 
ಮೇಲೆ ಪೊಲೀಸ್‌ ಗಸ್ತ ನ್ನ್ನ ಇರಿಸುವುದಕ್ಕೆ ಸಾಧ್ಯ ವೇ? ಅದಕಿ ೈಂತ, ಮನೆ 
ಕಟಿ ಸ್ಲಿಸುವುದಾದರಿ, ಒಂದು ಇಕಿ ತಯಾರ MRA ಮಾಡಿಸಿ, ಯಾರಿ 
ಜೂ ಗುತ್ತಿಗೆಗೆ ಕಂ ವಾಸಿ-ಎಂಬ ಯೋಚನೆಯಾಯಿತು. 

ಆ ಸಂಜೆ ಡಾಕ್ಟರರು ನಿತ್ಯಗಟ್ಟಿಲೆಯಂತೆ ದವಾಖಾನೆಗೆ ಹೋಗಿದ್ದರು, 


೨೮೪ ಜಾರುವ ದಾರಿಯಲ್ಲಿ 


ಉದ್ಯೋಗವಿಲ್ಲದ ಕೆಲವು ಸ್ನೇಹಿತರೂ ಅಲ್ಲಿ ಸೇರಿದ್ದರು. ವಿರಾಮಶೀಲ 
ರಿಗೆ ಏನಿಲ್ಲದಿದ್ದರೆ ಯುದ್ಧದ ವಾರ್ತೆಯನ್ನು ಚರ್ಚಿಸುವುದಕ್ಕಾಗುತ್ತದೆ. 
ಜರ್ಮನಿ ಯುರೋಪನ್ನು ಆಕ್ರಮಿಸಿದ್ದು, ಜಾಪಾನು ಇಂಡೋನೇಸ್ಯವನ್ನು 
ನುಂಗಿದ್ದು, ಬರ್ಮಾವನ್ನು ಆಕ್ರಮಿಸಿದ್ದು, ಒಂದೊಂದಾಗಿ ಚರ್ಚೆಗೆ ಬರು 
ತ್ತಿದ್ದುವು. ಇಂದೂ ಅಂಥ ಚರ್ಚೆ ಸಾಗಿದೆ. ಎಷ್ಟು ಮಾತನಾಡಿದರೂ, 
ಮುಗಿಸದಂಥ ಚರ್ಚೆಯದು. ವರ್ಷಗಳು ಸಂದರೂ ಯುದ್ಧ ಮುಗಿಯದು. 
ಐದು ವರ್ಷಗಳೇ ಸಲುತ್ತ ಬಂದಿವೆ. ಕೆಲವರಿಗೆ ಪಕ್ಷಗಳನ್ನು ವಹಿಸಿ 
ಕೊಂಡು ಮಾತನಾಡುವ ಆಸಕ್ತಿ. ಇನ್ನು ಕೆಲವರಿಗೆ "ಯಾರು ಏನಾದರೇನು, 
ಮಗೆ ರಾಗಿ ಬೀಸುವ ಯೋಗ ತಪ್ಪಿದ್ದಲ್ಲ? ಎಂಬ ತತ್ವಜ್ಞಾನ. ಬಡಬಗ್ಗ 

ರಿಗೆ, ವಿಷವೇರುವಂತೆ ಏರುತ್ತಿರುವ ಬೆಲೆಗಳ ಭಯ! ಒಬ್ಬರೆಂದರು: “ ಏನು 
ಕಡೆಗೂ ಯುದ್ಧ ನಿಂತೀತೆ, ಇಲ್ಲವೇ?” ಎಂದು. 

“ಯುರೋಪಿನಲ್ಲಿ ನಿಂತರೂ ಜಪಾನಿಯರು ಬಿಡೆಲಿಕ್ಕಿಲ್ಲ'. 

“ರಸ್ಕಾವೂ ತಿರುಗಿ ಬಿದ್ದೀತು ಜಪಾನಿನ ಮೇಲೆ ಅನ್ನುತ್ತಾರೆ.” 

“ಹೇಗೆ ತಿರುಗಿ ಬೀಳುವುದು? ಅವರಿವರಲ್ಲಿ ಸಂಧಾನವಾಗಿರುವಾಗ?? 

“ಒಳ್ಳೆಯ ಸಂಧಾನ! ಎಲ್ಲರೂ ಕಾಲಕ್ಕೆ ತಕ್ಕ ಕೋಲ ಕಟ್ಟುವವರು.” 

“ಇಲ್ಲಯ್ಯ,ಇನ್ನು ಹೆಚ್ಚುಸಮಯ ಮುಂದೆ ಹೋಗಲಾರದು. ಹಿಟ್ಲರನ 
ದೋಸ್ತಿಯೊಬ್ಬ ಲಾಗ ಹಾಕಿದನಲ್ಲ. ಮಿತ್ರ ರಾಷ್ಟ್ರಗಳ ಕೆಲಸ ಅರ್ಧಕ್ಕರ್ಧ 
ಸುಲಭವಾಯಿತು.” 
} “ಏನೆನ್ನುತ್ತೀರಿ, ಸ್ವಾಮಿ? ರಸ್ಕದಂತಹ ದೇಶವೇ ಜರ್ಮನಿಯೊಡನೆ 
ಕಾದಾಡಿ ಕಂಗಾಲಾಗುತ್ತಿರುವುದನ್ನು ಕಂಡರೆ, ಇವರೆಲ್ಲ ಮೇಲೆ ಬೀಳುವುದ 
ಕುಂಟೆ! ಬಾಯಲ್ಲಿ ಹೇಳಬಹುದು-ಇನ್ನೊಮ್ಮೆಯುರೋಪನ್ನು ಆಕ್ರಮಿಸು 
ತ್ತ್ವೇವೆಂದು.? 

“ಆಕ್ರಮಿಸಲಾರರು ಅನ್ನುತ್ತೀರಾ? ಪಗಾಗಲೇ ತುಂಬ ತಯಾರಿ 
ನಡೆದಿದೆ ಅನ್ನುತ್ತಾರೆ.” 

“ಏನಿಲ್ಲ ನೋಡಿ, ಇವರೆಲ್ಲರು ಇನ್ನಾರು ತಿಂಗಳಲ್ಲಿ ದಿವಾಳಿಯೆದ್ದು 
ಹೋಗುತ್ತಾಕಿ.” 

“ಯಾವುದೂ ಅರ್ಥವಾಗದ ಸಂಗತಿ. ' ಅಮೇರಿಕ, ಬ್ರಿಟನು, ರಸ್ಕ 
ಇವುಗಳು ಕೂಡಿ ಇನ್ನು ಗೆಲ್ಲುವುದುಂಟೇ, ಉಳಿಯುವುದುಂಟಿ? ಈ ಒಂದು 


ಜಾರುವ ದಾರಿಯಷ್ಟಿ ಪಿಲಪ 


ಮುಗಿಯುವಾಗ ಪ್ರಪಂಚ ಒಂದು ಮಹತ್ಕುತ್ತಾರೆ-ಹಲವರು. 
ರ್ಣ? ಯುದ್ಧ ನಿಲ್ಲು 
ಶಿವಪ್ಪನವರ ಮೇಜಿನ ಮುಂದೆ ಕುಳಿತಂತಹ ಈ ಗೃಹಸ್ಥದೆ ನಿಜ: 
ತ್ರಿರುವಂಥ ಸಂಭಾಷಣೆಗೆ ಕಿವಿಯನ್ನು ಕೊಡದಿರುವುದೇ ಹೆಚ್ಚು. ಆನ 
ನಿತ್ಯದ ಕೆಲಸ ಸಾಗಬೇಕಲ್ಲ. *ನಿನಗೇನು, ನಿನಗೇನು” ಎಂದು ಬಂದ 
ರೋಗಿಗಳನ್ನು ನಿಚಾರಿಸುತ್ತಾರೆ. ಚೀಟಿ ಬರಿದುಕೊಡುತ್ತಾರೆ. ಅವಶ್ಯ 
ವಾದರೆ ತಾವೇನೆ ಒಳಗೆ. ಹೋಗಿಬರುತ್ತಾರೆ. ಅಲ್ಲೊಂದು ಇಲ್ಲೊಂದು 
ಚರ್ಚೆಯ ಮಾತುಗಳು ಅವರ ಉದಾಸೀನ ಕಿವಿಗೆ ಬೀಳುತ್ತಲೇ ಇರುತ್ತವೆ, 
ತಾನು ಸರಿದರೂ, ಮೇಜಿನ ಮುಂಗಡೆ ವಾಗ್ಯುದ್ಧ ನಡೆಯುತ್ತಲೇ ಇರುತ್ತದೆ. 

“ಈಗ ಯುದ್ಧ ಒಂದು ಡೆಮ್ಮಿಗೆ ನಿಂತುಬಿಟ್ಟರೆ, ಅಲ್ಲಲ್ಲಿ ಈ ಸಾಹು 
ಕಾರರ ಬಗೆಯವರು ಅಡಗಿಸಿಟ್ಟ ಕಳ್ಳ ಮಾಲುಗಳೆಲ್ಲ ಹೊರಗೆ ಬಂದು, 
ದರಗಳು ಒಂದು ಪೆಟ್ಟಿಗೆ ಇಳಿಯುವುದಿಲ್ಲವೆ? ಈ ಯುದ್ಧದಿಂದ ಎಷ್ಟುಜನರು 
ಲಾಭ ಸಂಪಾದಿಸಿ ಉದ್ಧಾರವಾದರು ಅನ್ನುತ್ತೀರಾ? ಅದು ನಿಂತರೆ ಅಷ್ಟೇ 
ಜನರು ತಿಂದದ್ದನ್ನೆಲ್ಲ ಕಕ್ಕಿ ಸಾಯುವುದಕ್ಕುಂಟು.? 

“ನಿಜ, ಅಡಗಿಸಿಟ್ಟ ಮಾಲುಗಳು, ಗಾಬರಿಯಿಂದ, ಒಂದು ಸಾರಿಗೆ 
ಹೊರಕ್ಕೆ ಬರಬಹುದು. ಆದರೆ ಬೆಲೆ ಕಡಿಮೆಯಾದೀತೆ? ಇಡೀ ಯುರೋಪೇ 
ಧ್ವಂಸವಾಗಿದೆ- ಎನ್ನುತ್ತಾರೆ. ಹೊಸ ಮಾಲುಗಳು ತಯಾರಾಗುವುದಕ್ಕೆ 
ಎಷ್ಟು ವರ್ಷಗಳು ಬೇಕೋ? ಯುದ್ಧ ನಿಂತರೂ ಈ ಕಂಟ್ರೋಲೆನ್ನುವುದು 
ಫಕ್ಕನೆ ಹೋಗಲಾರದು.” 

“ಅದು ಹೋಗಲಿಕ್ಕೆ ದೊಡ್ಡ ದೊಡ್ಡವರು ಬಿಡಬೇಕಲ್ಲ.” 

“ಸಾಹುಕಾರರು ಬಾಯಲ್ಲಿ "ಹೋಗಲಿ? ಎನ್ನುತ್ತಿದ್ದರೂ, ಅಂತರಂಗ 
ದಲ್ಲಿ "ಇರಲಿ? ಎಂದು ಬೇಡುವವರೇ. ಆಹೀಸರರಿಗೂ ಅದು ಬೇಕಾಗಿದೆ. 
ಈ ಲೈಸನ್ಸು, ಪರ್ಮಿಟು-ಇದ್ದದ್ದರಿಂದ ಅವರಿಗೂ ಒಂದು ಬರ್ಪ ಬಂದಿದೆ; 
ಲಾಭಕ್ಕೂ ದಾರಿಯುಂಟು. ಅವರ ಅಧಿಕಾರ, ದರ್ಪ;ಮತ್ತೊಂದು ಕಂಡರಿ 
ದಿಕ್ಕಿಲ್ಲ.” 

ಶಿವಪ್ಪನವರು ಕೊನೆಯ ಮಾತಿನಲ್ಲಿ ಸೇರಿಕೊಂಡರು: “ಏನು ಮಾಡಿ 
ದಿರಿ ಈಗ? ಯುದ್ಧ ನಿಲ್ಲಬೇಕೆಂದು ಮಾಡಿದಿರೋ ಬೇಡವೆಂದೋ”ಎನ್ನುತ್ತಲೆ 
ಇನ್ನೊಬ್ಬರು “ಯುದ್ಧ ಹೇಗೂ ಒಂದು ವರ್ಷದಲ್ಲಿ ನಿಂತೀತು. ಸಾಯುವು 


೨೪೮ ಜಾರುವ ದಾರಿಯಲ್ಲಿ 


ದನ್ನು ತೆಗೆದು ತೋರಿಸಿದ. ತೋರಿಸುತ್ತ “ಡಾಕ್ಟರರೇ, ನಿಮ್ಮನ್ನು ನಾನು 
ಕೇಳಲಿಲ್ಲ, ಮಾಡಲಿಲ್ಲ. ಹಾಗೆ ಕೇಳುವುದಕ್ಕೆ ಧೈರ್ಯವೂ ಆಗಲಿಲ್ಲ. ಈ 
ನಕ್ಷೆ ಒಬ್ಬ ಗುರುತಿನ ಓವರ್ಸಿಯರಿಂದ ಹೇಳಿ, ತಯಾರಿಸಿದ್ದು, ಅದರಲ್ಲಿ 
ಬೇಕಾದರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು. ಮನೆಯನ್ನು ಹಿತ್ತಿಲಿನ 
ಹಿಂದಕ್ಕೆ ಹಾಕಿದರೆ,ಒಳ್ಳೆಯ ಕಾಲ ಬಂದಾಗ ದವಾಖಾನೆಯನ್ನುಮುಂಭಾಗ 
ದಲ್ಲಿ ಕಟ್ಟಿಸಬಹುದು” ಎಂದ, 

ಅಷ್ಟರಲ್ಲಿ ಬೆಳಗ್ಗೆ ಕೆಲಸ ಮಾಡುತಿದ್ದ ಆಳುಗಳಲ್ಲಿ ಕಲ್ಲು ಹೊರು 
ತಿದ್ದವನೊಬ್ಬನು ಬಂದ್ಕು ಗಂಪುವನ್ನು ಕಂಡು ವಿನಯವಾಗಿ ನಮಸ್ಕರಿ ಸಿದ, 

“ಮೇಸ್ತಿಯರು ಬರಲಿಲ್ಲವೇನೂ ಈವತ್ತು?” ಎಂದು ಕೇಳಿದ ಗಂಪು. 

“ಅವರು ಊರಲ್ಲಿ ಲ್ಲ ಇವತ್ತು; ಮರಕ್ಕೆ ಹೋಗುತ್ತೇನೆ ಎಂದಿದ್ದರು.” 

“ಹೀಗಾಗಿ ನಿಮ್ಮದು ಇಷ್ಟೆಲ್ಲ ನಾಟಕವಾದದ್ದೇ? ಎಂದ. ಅಲ್ಲಿಂದ 
ಗಂಪುನಿನ ಅವತಾರವೇ ಬೇಹಿಯಾಯಿತು. ಹುಲಿಯಂತೆ ಕಣ್ಣು ಕೆರಳಿತು. 
“ಆಚಾರಿ ಯಾರವ? ಇಲ್ಲಿ ಬರಲಿ” ಎಂದು ಕರೆದ. 

ಬೆಳಗ್ಗೆ ಕೆಲಸ ಮಾಡುತ್ತಿದ್ದವರು ಬಂದರು. ಅದರಲ್ಲಿ ದುಡುಕಿ 
ಮಾತನಾಡಿದ ಬಡಗಿಗೆ, ಧನಿಗಳೊಂದಿಗೆ ಬಂದ ಶಿವಪ್ಪನವರನ್ನು ಕಂಡು 
ಎಲ್ಲಿಲ್ಲದ ಆಶ್ಚರ್ಯವಾಯಿತು. ಆತ ಬೇರೇನೊ ಅಡ್ಡ ಮಾತಿಗೆ ತೊಡಗ 
ಬೇಕೆಂದು ಯೋಚಿಸುವುದಕೊಳಗಾಗಿ ಗಂಪು “ಅದಿರಲಿ, ಯಾರದು 
ಆಚಾರ್ರೆ, ಬೆಳಗ್ಗೆ ನಮ್ಮ ಈ ಡಾಕ್ಟರರು ಬಂದಾಗ ಯದ್ವಾತದ್ವಾ ಮಾತನಾಡಿ 
ದವರು? ಸಂಬಳ ಕೊಡುವವರು ನಮಗೆ ಬೇರೆಯೇ ಇದ್ದಾರೆ-.ಎಂದವರು? 
ದಿನಕ್ಕೆ ನಾಲ್ಕು ರೂಪಾಯಿ ತಿನ್ನುತ್ತ, ಹೊತ್ತುಮೂಡಿ ಜಾವ ಹೊತ್ತಿಗೆ ಕೆಲಸ 
ತೊಡಗಿ, ಉಳಿ, ಬಾಜಿ ಮಸೆಯುತ್ತ ಕುಳಿತು, ಎಲೆಯಡಿಕೆ ಜಗಿಯುತ್ತ 
ಕುಳಿತಿರುವುದನ್ನು ಕಂಡು, ಅವರಂಥವರು ಒಂದು ಮಾತು ಹೇಳಿದರೆ ನಿಮ್ಮ 
ಹುಳಿಯನ್ನೆಲ್ಲ ತೋರಿಸುತ್ತೀರಾ?” ಎಂದು ಕೇಳಿದ. 

ಬಡಗಿಗಳಾಗಲಿ, ಕೂಲಿಗಳಾಗಲಿ ಯಾರೂ ಮಾತನಾಡಲಿಲ್ಲ. 

ಗಂಪುವಿನ ಮುಖ ಊದಿಕೊಂಡಿತು. “ಆವಾಗ ಯಾರು ಹಾಗೆ 
ಅಂದರೋ, ಈಗ ಅವರ ಕಾಲಿಗೆ ಬಿದ್ದು" ನನ್ನಿಂದ ತೀರ ತಪ್ಪಾಯಿತು'ಎಂದ: 
ಹೇಳಿಕೊಳ್ಳಬೇಕು? ಎಂದ, ಹುಲಿಯ ಮುಂದಿನ ಹುಲ್ಲೆಯ ಕರುನಿನಂತ 
ಆ ಬಡಗಿಯ ಕಣ್ಣಲ್ಲಿ ನೀರು ಹರಿಯತೊಡಗಿತು; ಕೈಕಾಲು ನಡುಗತೊಡ 


ಜಾರುವ ದಾರಿಯಲ್ಲಿ ೨೮೯ 


ಗಿತು. ಸರದಾರರಿಗೆ ಸಿಟ್ಟು ಬಂದಾಗ ಏನಾದೀತೆಂದು ಗೊತ್ತಿದ್ದ ಅವನು, 
ನೆಟ್ಟಗೆ ಹೋಗಿ ಗಂಪುನಿನ ಕಾಲಿಗೇ ಅಡ್ಡಬಿದ್ದ. 

“ನನಗಲ್ಲ; ಅವರಿಗೆ! ಯಾರು ಎಂದು ತಿಳಿದುಕೊಂಡಿದ್ದೀಯಾ 
ಅವರು?” ಎಂದ ಗಂಪು. 

“ಹೋಗಲಿ, ಬಿಡು ಗಂಪು. ಅವರವರ ಹಣೆಯ ಬರಹ. ಅದನ್ನೆಲ್ಲ 
ನಾನು ಮನಸ್ಸಿಗೆ ತೆಗೆದುಕೊಳ್ಳುವವನಲ್ಲ. ಏನೋ ಮನಸ್ಸಿಗೆ ಅನಿಸಿತು. 
ಅಂದೆ. ನನಗೆ ಬೇಡದ ಸುದ್ದಿಯಿತ್ತು. ಆದರೂ ಬೇಸರವಾಗಿ ಹೇಳಿದೆ. ಅಷ್ಟ 
ಕೊಳಗೆ ಆ ಸುದ್ದಿಯು ನಿನ್ನ ಕಿನಿಗೂ ಮುಟ್ಟಿ, ನೀನು ಹೀಗೆಲ್ಲ ಮಾಡಿದರೆ 
ಹೇಗೆ?” ಎಂದು ಶಿವಪ್ಪನವರು ಗಂಪುವಿಗೆ ಸಮಾಧಾನ ಹೇಳಿದರು. 

ಬಡಗಿ ಇನ್ನೊಮ್ಮೆ ಡಾಕ್ಟರರೆದುರಿಗೆ ಮಂಡಿಯೂರಿದ; ತನ್ನಿಂದ ಶತಾ 
ಪರಾಧವಾಯಿತೆಂದ. ಗಂಪು ಸರದಾರನ ಜನಗಳು-ಅವನ ವಿಚಾರದಲ್ಲಿ 
ಎಂಥ ಭಯ ಮಿಶ್ರಿತವಾದ ಭಕ್ತಿಯನ್ನು ಇರಿಸಿಕೊಂಡಿದ್ದಾರೆಂದು ಅದರಿಂದ 
ಸ್ಪಷ್ಟವಾಯಿತು. ಆ ದೃಶ್ಯವನ್ನು ನೋಡಿ ಉಳಿದ ಕೂಲಿಗಳು ಹಿಂದೆಗೆದು, 
ತಂತಮ್ಮ ಕೆಲಸಗಳನ್ನು ಅವಸರದಲ್ಲಿ ತೊಡಗಿಯೂ ಆಯಿತು. ಗಂಪುವಿಗೆ 
ಒತ್ತಿಬಂದಿದ್ದ ಸಿಟ್ಟು ಇನ್ನೂ ಇಳಿಯಲಿಲ್ಲ; “ಇಲ್ಲ, ಡಾಕ್ಟರರೆ-ನಾನು ಒಂದು 
ಕಂಡುಕೊಂಡಿದ್ದೇನೆ. ನೀವು ಅವರಿಗೆ ಸಂಬಳ ಐದು ರೂಪಾಯಿ ಕೊಡಿ, 
ಹತ್ತು ರೂಪಾಯಿ ಕೊಡಿ. ವ್ಯವಹಾರ ಬಡವರೊಡನೆ ಮಾಡಿ, ಇಲ್ಲವೆ ದೊಡ್ಡ 
ವರೊಡನೆ ಮಾಡಿ-ನ್ಯಾಯವಾಗಿ ಇರಬೇಕು; ನ್ಯಾಯವಾಗಿ ದುಡಿಯಬೇಕು. 
ಪರರನ್ನು ಹೊಂಡೆಕ್ಕಿಳಿಸಬಾರದು-ಎಂಬ ಬುದ್ಧಿ ಈ ದಿನಗಳಲ್ಲಿ ಹೊರಟೇ 
ಹೋಗಿದೆ. ಇನ್ನೊಬ್ಬನನ್ನು ಮೋಸಮಾಡಿ ಸಂಪಾದಿಸಿದ ಹಣಕ್ಕಿರುವ 
ರುಚಿ, ಬೆವರಿಳಿಸಿ ಗಳಿಸಿದ ದುಡ್ಡಿಗಿಲ್ಲ-ಎಂದು ತಿಳಿಯುವ ಕಾಲ ಇದು.” 

ಗಂಪು ಮೊದಲು ಪ್ರಾರಂಭಿಸಿದ ವಿಷಯಕ್ಕೂ, ಈಗ ಹೇಳುತ್ತಿರುವ 
ಮಾತಿಗೂ ಯಾವ ಹೊಂದಿಕೆಯನ್ನೂ ಡಾಕ್ಟರರು ಕಾಣಲಾರದೆ, ಮೂಕ 
ರಾಗಿಯೇ ನಿಂತಿದ್ದರು. ಆತ ತನಗಾಗಿ ಒಂದು ಮನೆಯನ್ನು ಅಲ್ಲಿ ಕಟ್ಟಿಸು 
ತಿದ್ದಾನೆ ಎಂಬ ಜ್ಞಾನ ಅವರಿಗಂತು ಆಗಲಿಲ್ಲ. ಅವನ ಮಾತಿನಿಂದಲೂ 
ಅದು ಸ್ಪಷ್ಟಗೊಳ್ಳಲಿಲ್ಲ. 

ಗಂಪು ತಿರುಗಿ ವಿಷಯವನ್ನು ಬದಲಿಸಿದ: “ಏನಿಲ್ಲ; ಇನ್ನು ಒಂದು 
ತಿಂಗಳ ಕಾಲ ನನಗೆ ಅಷ್ಟು ದೂರದ ಸರ್ಕೀಟಿಲ್ಲ. ಆ ಒಂದೇ ಒಂದು ತಿಂಗ 


೨೯೦ ಜಾರುವ ದಾರಿಯಲ್ಲಿ 


ಳಲ್ಲಿ ಮನೆಯ ಕೆಲಸ ಮುಗಿಸಿಕೊಡುತ್ತೇನೆ” ಎಂದ. 

ಮುಗಿಸಿಕೊಡುತ್ತೇನೆ' ಎಂಬ ಮಾತು ಅವರ ಕಿವಿಗೆ "ಮುಗಿಸಿಬಿಡು 
ತ್ತೇನೆ' ಎಂದ ಹಾಗೆಯೇ ಕೇಳಿಸಿತು. ಆ ಬೆಳಗ್ಗೆ ಕೆಲಸದ ಮಾದರಿಯನ್ನು 
ನೋಡಿದ ಶಿವಪ್ಪನವರು “ಒಂದು ತಿಂಗಳಲ್ಲಿ ಮನೆಯೇ!” ಎಂಬ ವಿಸ್ಮಯ 
ತಾಳಿದರು. 

“ಏನೆನ್ನುತ್ತೀರಿ ನೀವು? ನಾನು ಮಿಲಿಟರಿ ಜನ. : ಇಲ್ಲವಾದರಿ ಈ 
ಮಿಲಿಟರಿ ಗುತ್ತಿಗೆ ಪೂರೈಸಲು ಬರುತಿತ್ತು ಅನ್ನುತ್ತೀರಾ!” ಎಂದು ಬಡಾಯಿ 
ಕೊಚ್ಚಿ ಕೊಳ್ಳುತ್ತ “ನಿಮಗೆ ಅವಸರವಿಲ್ಲವಲ್ಲ. ನಮ್ಮ ಮಗುವಿಗೊಂದಿಷ್ಟು 
ಜ್ವರ ಎಂದಿದ್ದಳು ತಿಮ್ಮಿ. ಮನೆಗೆ ಹೋಗಿ ಬರಬಹುದಲ್ಲ” ಎಂದು ಉತ್ತರ 
ನಿರೀಕ್ಷಣೆಯಿಲ್ಲದೆ,ಕಾರನ್ನು ಹೊರಡಿಸಿಕೊಂಡು ಕಡಲ ತೀರದ ತಮ್ಮಮನೆಗೆ 
ಹೋಗಿಯೂ ಆಯಿತು. ಡಾಕ್ಟರರು ಮನೆಗೆ ಬಂದರಿಂದಾದರೆ-ಕೆಮ್ಮು ನೆಗಡಿ 
ಶೀತ, ಊಹಿಸಬಲ್ಲ ಏನೇನು ಕಾಯಿಲೆಗಳಿವೆಯೊ ಅವನ್ನು ವಿಚಾರಿಸುವ 
ಕೆಲಸ ತೊಡಗಿತು. ಅದು ನಡೆಯುತ್ತಿರುವಾಗಲೇ, ಗಂಪು ಮನೆಯೊಳಕ್ಕೆ 
ಹೋಗಿ, ಒಂದು ರಿಕಾರ್ಡನ್ನು ತಂದು “ಇಗೊಳ್ಳಿ, ಇದು ರಿಜಿಸ್ಟ್ರಿನಿಸಿ ಕಾಗದ, 
ಆ ಜಾಗ ನಿಮಗೆ ಗೊತ್ತಿರಬಹುದು...ಶ್ರೀಪತಿರಾಯರ ಕುಟುಂಬದ್ದು.ಒಂದು 
ಎಕ್ರೆ ಸುಮಾರಿದೆ. ಮೂರು ಸಾವಿರ ಕ್ರಯ ಎಂದರು. ಹೆಚ್ಚಲ್ಲ ಎಂದು 
ಕೊಂಡುಕೊಂಡೆ. ರಿಜಿಸ್ತ್ರಿಯನ್ನು ನಿಮ್ಮ ಹೆಸರಿನಲ್ಲೇ ಮಾಡಿದ್ದೇನೆ. ಇನ್ನು 
ತಿಂಗಳೆರಡು ತಿಂಗಳಲ್ಲಿ ಮನೆಯ ಕೆಲಸ ಮುಗಿಸಿಬಿಟ್ಟಿನೆಂದರೆ, ನಾನಾಡಿದ 
ಒಂದು ಮಾತನ್ನು ನಡೆಸಿಕೊಟ್ಟ ಹಾಗಾಯಿತು. "ಎಷ್ಟೆಂದರೂ ಈ ಗಂಪು 
ಬಾಯಿ ಪಠಾಕಿಯ ಸರದಾರ, ಹೇಳಿದ ಮಾತನ್ನು ಮಕೆತೇ ಬಿಟ್ಟಿದ್ದಾನೆ? 
ಎಂದು ನೀವು ತಿಳಿಯಬಾರದಲ್ಲ” ಎಂದು ಹೇಳಿದ. 

ವಿಸ್ಮಯ ಕುತೂಹಲಗಳಿಂದ ಆ ಕಾಗದವನ್ನು ಬಿಡಿಸಿ ಕೋಡಿದರು, 
ಆ ಭೂಮಿಯ ಕ್ರಯವನ್ನು ಅವರ ಹೆಸರಿಗೇನೆ ಮಾಡಿದ್ದ. ಅಷ್ಟು ತೆತ್ತುದೂ 
ಅಲ್ಲದೆ, ಮನೆ ಕಟ್ಟಿಸಿಕೊಡುವಾಗ ಆರೇಳು ಸಾವಿರ ರೂಪಾಯಿಗಳಾದರೂ 
ಮುಗಿದೀತು. ಹೀಗೆ ಹತ್ತುಸಾವಿರ ರೂಪಾಯಿಗಳ ಉಚಿತವನ್ನು ತಾನು 
ಸ್ವೀಕರಿಸುವುದಕ್ಕೆ ಮಾಡಿದಂಥ ಪ್ರತ್ಯುಪಕಾರವೇನು? ಅಂಥ ಹೊರೆಯನ್ನು 
ಯಾರಿಗೂ ಹೊರಿಸಬಾರದು, ತಾವು ಗಂಪುವಿನಿಂದ ನಿರೀಕ್ಷಿಸಿದ ಸಹಾಯ 
ಅಷ್ಟೊಂದು ಅಲ್ಲ, ಇದು ಇನ್ನೊಂದು ಯಣ ಭಾರವನ್ನೇ ಹೊರಿಸುವಷ್ಟು 


ಜಾರುವ ದಾರಿಯಲ್ಲಿ ೨೯೧ 


ವಿಶೇಷ ಕಾಣಿಕೆ. ಶಿವಪ್ಪನವರ ಮನಸ್ಸು ಅದಕ್ಕೆ ಒಪ್ಪದಾಯಿತು. “ಗಂಪು, 
ಇದು ಮಾತ್ರ ತುಂಬ ಹೆಚ್ಚಿನ ಹೊರೆ. ನೀನು ಜಾಗ, ಮನೆ ಪ್ರತಿಯೊಂದನ್ನೂ 
ದಾನ ಮಾಡುವುದಕ್ಕೆ ಹೋದರೆ, ನಾನು ತೆಗೆದುಕೊಳ್ಳು ವುದಾದರು ಹೇಗೆ? 
ನಿನಗೂ ಸಂಸಾರವಿದೆ,ಜವಾಬ್ದಾರಿಯಿದೆ. ನೀನು ಕೊಡುತ್ತೀಯೆಂದು ನಾನು 
ಕೈಯೊಡ್ಡಿ ದರೆ ಊರವರ ಬಾಯಲ್ಲಿ ನನಗೆ ಒಳ್ಳೆಯ ಮಾತು ಸಿಗಲಾರದು, 
"ಪಾಪದ ಗಂಪುವೊಬ್ಬ ಸಿಕ್ಕಿದ. ಅವನಿಗೆ ಡಾಕ್ಟರರು ಟೊಪ್ಪಿಹಾಕಿದರು' 
ಎಂದಂದಾರು, ಮನೆಯ ಖರ್ಚು, ವೆಚ್ಚವನ್ನು ನಾನು ಸಹಿಸುತ್ತೇನೆ. ನಿನಗೆ 
ಅನುಕೂಲವಾದರೆ ಒಂದಿಷ್ಟು ಮರಕೊಡಿಸು” ಎಂದು ಅವರು ಹೇಳ 
ಬೇಕಾಯಿತು. 

“ಯಾಕೆ? ನೀವು ಮನೆ ಕಟ್ಟಿದರೆ ಅಗ್ಗದಲ್ಲಾಗುತ್ತದೆಯೇನು? ನನಗೆ 
ಹತ್ತಾರು ಕಂಬ್ರಾಕ್ಟುಗಳಿಗೆ ಹಂಚು, ಕಬ್ಬಿಣ, ಸಿಮೆಂಟು ಪ್ರತಿಯೊಂದೂ 
ಬೇಕಾಗುತ್ತದೆ; ತರಿಸಿಕೊಳ್ಳು ತಿದ್ದೇನೆ. ನಾನು ನಿಮಗೆ ಹೇಳಿ ಎಷ್ಟು ಸಮ 
ಯವಾಯಿತು? ತಿಮ್ಮಿಗೆ ಗುಣವಾಗಿ, ಅವಳು ಅದರ ಮೇಲೆ ಎರಡು ಮಕ್ಕ 
ಳನ್ನು ಹಡೆದೂ ಆಯಿತು. ಡಾಕ್ಟರರಿಗೆ ಕೊಟ್ಟ ಮಾತು ಸುಳ್ಳಾಯಿತಲ್ಲ- 
ಎಂದು ನನಗೆ ಮುಖ ತೋರಿಸಲು ನಾಚಿಕೆಯಾಗುತಿತ್ತು. ದೇವರು ನಡೆಸಿ 
ದ್ದಾನೆ, ಈ ಚಿಲ್ಲರೆ ಕೆಲಸ ನನಗೊಂದು ಶ್ರಮವೂ ಅಲ್ಲ, ಹೊರೆಯೂ ಅಲ್ಲ. 
ಊರವರು ಏನಾದರೂ ಹೇಳಿಯಾರಿಂದ. ನಿಮಗೆ ಹೆದ೦ಕೆಯೆ? ಈ ನಮ್ಮ 
ಕಾಳೂರವರು ಒಳ್ಳೆಯದನ್ನು ಒಳ್ಳೆಯದೆಂದು, ಕೆಟ್ಟುದನ್ನು ಕೆಟ್ಟದ್ದೆಂದು 
ಹೇಳಿದ ದಿನವಿದೆಯೇ?” ಎಂದು ಅವನಿಂದ ಉತ್ತರ ಬಂದಿತು. 

ತನ್ನ ಸ್ವಾಭಾನಿಕವಾದ ರಾಪಿನಲ್ಲೇ ಮಾತು ಮುಗಿಸಿದ. ಶಿವಪ್ಪ 
ನವರ ದಾಕ್ಚಿಣ್ಯಪರ ಮಾತುಗಳಿಗೆ ಗಂಪು ಬೆಲೆ ಕೊಡಲಿಲ್ಲ. ಅವನು ತನ್ನ 
ಒರಟು ಮಾತಿನಲ್ಲಿ “ಆಗುವುದಾದರೆ ನನ್ನಿಂದ ಪೂರ್ಣ ಕೆಲಸವಾಗಬೇಕು; 
ಇಲ್ಲವಾದರೆ ಬೇಡವೇ ಬೇಡ. ಜಾಗದ ಬೆಲೆಯನ್ನೂ ಕೊಟ್ಟು ಬಿಡಿ. ಆ 
ಮೇಲೆ ನನ್ನ ನಿಮ್ಮಯಣ ಹರಿದ ಹಾಗೆಯೇ” ಎಂದು ಒರಟಾಗಿ ಉತ್ತರಿಸಿದ. 
ಇಂಥ ಒಬ್ಬ ವ್ಯಕ್ತಿ ಇರುವುದು ಸಾಧ್ಯವೇ - ಎಂದೆನಿಸಿತು ಶಿವಪ್ಪನವರಿಗೆ. 
"ತಥಾಸ್ತು? ಅನ್ನಬೇಕಾಯಿತು ಅವರು. ಮನಸ್ಸು ತುಂಬ ಸಂಕೋಚಕ್ಕೊಳ 
ಗಾದರೂ, ಬೇಕೆ ದಾರಿ ಅವರಿಗೆ ಕಾಣಿಸಲಿಲ್ಲ. ಗಂಪು ಅವರನ್ನು ಕಾರಿನಲ್ಲಿ 
ಕರೆದುಕೊಂಡು ಬಂದು, ರಾತ್ರೆ ಎಂಟು ಗಂಟಿಯ ಹೊತ್ತಿಗೆ ದವಾಖಾನೆಗೆ 


೨೪೨ ಜಾರುವ ದಾರಿಯಲ್ಲಿ 


ತಂದು ಬಿಟ್ಟಿ. ಬಂದ ನಾಲೈಂಟು ಕೋಗಿಗಳು ಕಾದು ಕಾದು ಬೇಸತ್ತು 
ನಿಂತಿದ್ದರು. ಗುಲಾಬಿ ಗಂಪು ಸರದಾರರ ಜತೆಗೆ ಡಾಕ್ಟರರು ಹೋದದ್ದನ್ನು 
ಕಂಡಿದ್ದಳು. ಅವಳೂ ಮನಸ್ಸಿನಲ್ಲಿ “ ಇಷ್ಟು ಸಮಯದ ಬಳಿಕವಾದರೂ 
ಗಂಪುವಿಗೆ ದೇವರು ಉದಾರ ಬುದ್ಧಿಯನ್ನು ಕೊಟ್ಟಾನೆಯೆ? ಡಾಕ್ಟರರು 
ಬಾಯಿಬಿಟ್ಟು ತಾವಾಗಿಯೇ ಅವನನ್ನು ಕೇಳಿಯಾರಿ?” ಎಂದು ಯೋಚನೆ 
ಹೂಡಿಕೊಂಡಿದ್ದಳು.ಅಷ್ಟರಲ್ಲಿ ಡಾಕ್ಟರರೇ ಬಂದರು." ಯಾರ್ಯಾರು ಇದ್ದೀರಿ” 
ಎಂದು ವಿಚಾರಿಸಿ, ಮದ್ದು ಕೊಡತೊಡಗಿದರು. ದುಡಿತ ಮುಗಿಯುವಾಗ 
ಒಂಬತ್ತು ಗಂಟೆಯಾಯಿತು. ಅಲ್ಲಿಂದ ಲಾಟಾನು ಹಿಡಿಸಿಕೊಂಡು ಹೊರ 
ಬಿದ್ದರು. ಗುಲಾಬಿ ಅವರ ಬೆಂಗಡೆಯಲ್ಲೇ ಹೊರಟಳು. ಆದಕಿ ಅವಳಿನ್ನು 
ಕಂಡ ನೆನಸೇ ಅವರಿಗೆ ಆಗಿರಲಿಲ್ಲ. ಮನಸ್ಸೆಲ್ಲ ಗಂಪುವಿನ ನಡತೆಯನ್ನು 
ಕುರಿತಾದ ಆಶ್ಚ ರ್ಯದಲ್ಲಿ ತೇಲುತಿತ್ತು. ಲಾಟಾನು ಹಿಡಿದ ಕಂಪೌಂಡರನ 
ಹತ್ತಿರ *ಗುಲಾಜಿ ಮನೆಗೆ ಹೊರಟು ಹೋದಳಲ್ಲವೆ?” ಎಂದು ಕೇಳಿದರು. 

“ಇದ್ದಾಳಲ್ಲ, ಇಲ್ಲಿಯೆ.” 

ತಿರುಗಿ ನೋಡಿದರು.ಹಿಂದಕ್ಕೇ ಇದ್ದಾಳೆ! ತಮ್ಮವೂಖ ತೆಗೆ ತಾವೇ 
ನಕ್ಕರು. “ನೀನ್ಯಾಕೆ ಕುಳಿತು ಬಿಟ್ಟಿ ಇಷ್ಟು ಹೊತ್ತಿನ ತನಕ? ನಿನ್ನ ಪ್ರಭಾ 
ಕರನ ಮೈ ಚೆನ್ನಾಗಿಲ್ಲ ಎನ್ನುತ್ತಿದ್ದೆ” ಎಂದು ಕೇಳಿದರು. 

“ಗಂಪು ಸರಜಾರರ ಒಟ್ಟಿಗೆ ಹೋದದ್ದ ನ್ನ್ನ ನೋಡಿ, ಬಹು ಹೊತ್ತಿನ 
ತನಕ ಬಾರದ್ದನ್ನು ನೋಡಿ, ಇವತ್ತಾದರೂ ಮಾತಾಡುತ್ತಿ ರಿ, ಏನು ಹೇಳು 
ತ್ತಾರಿ-ಕೇಳುವಾ ಎಂದು ಕಾದು ಕುಳಿತೆ,” 

“ಗಂಪ್ರ ಸರದಾರರೊ! ಸರದಾರ ಭೂಪತಿಯೇ ಅವನು. ನಾನು ಈ 
ಎರಡು ವರ್ಷಗಳಿಂದ ಸಾಹೇಬರ ಹತ್ತಿರ ಕೇಳಿ, ಅವರು ತಣ್ಣಗಾದ ಮೇಲೆ, 
ಇವನ ಹತ್ತಿರ ಕೇಳಬೇಕೆಂದು ಯೋಚಿಸಿ, ಯೋಚಿಸಿ, ಮಾತನಾಡುವು 
ದಕ್ಕೇನೆ ಅಂಜಿ ಕುಳಿತಿದ್ದೆ. ಆದರೆ ಅವನು ಮಾತ್ರ ಮಕೆತಿರಲಿಲ್ಲ. ಮೊನೆ 
ನಿನಗೆ ಆ ಜಾಗ ತೋರಿಸಲಿಲ್ಲವೆ? ಶ್ರೀಪತಿರಾಯರ ಕುಟುಂಬಕ್ಕೆ ಸೇರಿದ್ದು 
ಎಂದೆ; ಅದನ್ನೇ ನನಗೆ ಕೊಡುತ್ತಾನಂತೆ.” | 

“ಅಲ್ಲಿ ಮನೆಯನ್ನು ಕಟ್ಟಿಸತೊಡಗಿದ್ದಾಕೆ.....ಸ್ವಂತಕ್ಕೆನ್ನುತ್ತಾರೆ.... 
ಬಾಡಿಗೆಗೆನ್ನುತ್ತಾರಿ.” 

“ಅದನ್ನು ಕಟ್ಟಿಸುವುದೂ ನನಗಾಗಿ.” 


ಜಾರುವ ದಾರಿಯಲ್ಲಿ ೨೯ 


“ಹೌದೇ!” ಎಂದಳು ಅವಳು. ಶಿವಪ್ಪನವರು “ಹೇಗೂ ಹೊತ್ತಾ 
ಯಿತು. ಮನೆಯ ತನಕ ಬಾ, ಎಲ್ಲಾ ಕತೆ ಹೇಳುತ್ತೇನೆ” ಎಂದು ತಮ್ಮ ಮನಿಗೆ 
ಹೋಗಿ ಕುಳಿತುಕೊಂಡರು. “ಇಂದೂ ಇಂದೂ” ಎಂದು ದೊಡ್ಡ ಬಾಯಿ 
ಯಿಂದ ಕರೆದರು, “ಇವತ್ತಾದರೆ ಬಹಳ ಒಳ್ಳೆಯ ದಿನ” ಎಂದು ಸಾರಿದರು. 

ಅಲ್ಲಿಂದ ಮಾತಿಗೆ ಪ್ರಾರಂಭವಾಯಿತು. ಮಗುವಿನಷ್ಟು ನಿಷ್ಕಳಂಕ 
ಮನಸ್ಸಿನಿಂದ, ಆ ದಿನ ನಡೆದ ಕಥಾನಕವನ್ನೆಲ್ಲ ಹಿಗ್ಗಿಂದ ಹೇಳತೊಡಗಿದರು, 
ಮುಂದೆ ಮುಂದೆ ಹೇಳುತ್ತ ಹೋದ ಹಾಗೆ ಮನಸ್ಸು ಕುಗ್ಗಿ ಹೋಯಿತು. 
“ಒಳ್ಳೆಯ ಯಣ ಭಾರವನ್ನು ಹೊರಿಸಿಬಿಟ್ಟಿ, ಗಂಪು, ಚಿನ್ನದಂಧ ಮನುಷ್ಯ, 
ಇನ್ನೊಬ್ಬರ ಮುಂದೆ ಹೇಳಿದರೆ ನಂಬಲಾರರು. ಇದೋ ನೋಡಡು-ರಿಜಿಸ್ತ್ರಿ 
ನಿಸಿ ಮಾಡಿಸಿದ ಕ್ರಯ ದಸ್ತಾವೇಜು. ಮಾಡಿಸುವಾಗಲೇ ನನ್ನ ಹೆಸರಿನ 
ಲ್ಲಿಯೇ ಮಾಡಿಸಿದ್ದ” ಎಂದಂದರು. ಇಂದುವಿನ ಮುಖವು ಕೇಳ ಕೇಳುತ್ತ 
ಅರಳಿ ಬೆರಗು ಗೊಂಡಿತು. ಗುಲಾಬಿಯೂ ಅಷ್ಟೇ ಹಿಗ್ಗಿನಿಂದ ಕೇಳಿದಳು. 
“ಕೊಟ್ಟವರಿಗೆ ಅದರ ಹತ್ತರಷ್ಟು ಫಲನಿದೆ. ನೀವಷ್ಟು ಸಂಕೋಚ ಮಾಡು 
ವುದು ಮಾತ್ರ ನನಗೆ ಅರ್ಥವಾಗುವುದಿಲ್ಲ. ಸಾಲ ಕೂಡುವುದಕ್ಕೆ ಬಂದರೆ, 
ಆಯಿತೆಂದು ಮಾತಿನಲ್ಲೇ ದಿನ ಕಳೆದಿರಿ. ಅವರು ಕೊಟ್ಟಾಗ ಹೀಗೆನ್ನು ತ್ತೀರಿ; 
ಅದರಲ್ಲಿ ಯಣವೇನು ಬಂತು? ನಿಮ್ಮ, ಅವರ ಸ್ನೇಹಾಚಾರದಲ್ಲಿ ಮಾಡಿದ 
ಕೆಲಸಕ್ಕೆ, ದುಡ್ಡಿನ ಲೆಕ್ಕಾಚಾರ ಹಿಡಿದರಿ ಆಗುತ್ತದೆಯೇ?” ಎಂದು ಸಮಾ 
ಧಾನ ಹೇಳಿದಳು. ಹೊತ್ತಾಯಿತೆಂದು ಅವರು ಕಂದೀಲಿನೊಡನೆ ಅವಳನ್ನು 
ಮನೆಗೆ ಕಳುಹಿಸಿಕೊಟ್ಟಿರು. ನಿಜಕ್ಕೂ ಆ ರಾತ್ರಿ, ಗಂಡ ಹೆಂಡಿರಿಬ್ಬರೂ 
ಎರಡು ತಾಸು ನಿದ್ರೆಮಾಡಿದ್ದರೋ ಇಲ್ಲವೋ. ಕನಸು, ಎಚ್ಚರಗಳೆರಡ 
ರಲ್ಲೂ ಗಂಪುವಿನ ವಿಚಿತ್ರ ವರ್ತನೆಯೇ, ಅವರ ಮುಂದೆ ಕುಣಿಯುತಿತ್ತು. 
ಆತನ ಗೆಳೆತನಕ್ಕೆ ದೊರಕಿದ ಪೀಠಿಕೆ; ಅವನ ದಾನಕ್ಕೆ ಕಾರಣ, ಎಲ್ಲವೂ 
ನೆನಪಾಯಿತು. (ಅಂಥ ಕೇಸುಗಳು ಎಷ್ಟು ಬಂದಿಲ್ಲ, ಎಷ್ಟು ಗುಣವಾಗಿಲ್ಲ? 
ದುಡ್ಡು ಕೊಟ್ಟಿ ವರುಂಟು, ಮದ್ದಿನ ಖರ್ಚನ್ನೂ ಕೊಡದೆ, ಗುರುತು ಮರಿಸಿ, 
ಅಲೆದಾಡಿದವರುಂಟು, ಒಂದು ಬಿಟ್ಟಿ ಚಿಕಿತ್ಸೆಯಾದನಂತರ ಇನ್ನೊಂದಕ್ಕೆ 
ಆಸ್ಪತ್ರೆಯ ಡಾಕ್ಟರರನ್ನು ಕರೆಯಿಸಿದವರೂ ಉಂಟು, ಈತ ಮಾತ್ರ ಬರಿಯ 
ಬಡಾಯಿಗಾರನಾಗಿ ತೋರಿಸಿಕೊಂಡ. ಆದರೆ ತಾನು ಕೊಟ್ಟ ಮಾತನ್ನು 
ಮುರಿಯದೆ, ನಾನು ಸಲ್ಲಿಸಿದ ಸೇವೆಗಿಂತ ಹತ್ತು ಪಾಲಿನ ಕಾಣಿಕೆಯನ್ನು 


೯೪ ಜಾರುವ ದಾರಿಯಲ್ಲಿ 


ನನ್ನ ಮೇಲೆ ಹೊರಿಸಿಬಿಟ್ಟಿ? ಇಂತಹ ಹಲವಾರು ನೆನಹುಗಳಿಂದ ಅವರ 
ನಿದ್ದೆ ಕನಿದು ಹೋಗಿತ್ತು. ಉದಾರ ಸ್ಮರಣೆಗಳಿಂದ ತುಂಬಿತ್ಕು. 

ಬೆಳಕು ಹರಿದು, ಅವರು ಉಪಾಹಾರ ಮುಗಿಸಿ ಹೊರಡುವ ವೇಳೆಗೆ 
ಗೆಂಪುನಿನ ಮೋಟರ್‌ ಹಾರ್ನಿನ ಸದ್ದು ಕೇಳಿಸಿತು. ಕೆಲವು ಕ್ಷಣಗಳಲ್ಲಿ 
ಅವನೂ ಬಂದ. ಬಂದವನು “ಅಮ್ಮ , ಪುರುಸೊತ್ತಿಲ್ಲವೆ ನಿಮಗೆ? ಮನೆ 
ಕಟ್ಟುವ ಜಾಗಕ್ಕೆ ಹೋಗಿ ಬರುವ. ನಾನು ಹಾಕಿಕೊಂಡಿರುವ ಆಯಕ್ಕ್ಯೂ 
ನಿಮ್ಮ ಖಾಯಸಿಗೂ ವ್ಯತ್ಯಾಸನಿದ್ದರೆ, ಅದನ್ನು ಈಗಲೇ ಸರಿಪಡಿಸಬಹು 
ದಲ್ಲ” ಎಂದ. ಇಂದುಮತಿಯು ಅವನಿಗೆ ಉಪಹಾರಕೊಟ್ಟು ಕಾರಿನಲ್ಲಿ 
ಕುಳಿತು ಹೊರಟಳು. ಹೋಗುವುದಕ್ಕೇನು ದೂರವಿರಲಿಲ್ಲ. ದಾರಿಯಲ್ಲಿ 
ಗಂಪು “ಆ ಮನೆಯಾದರಿ ಒತ್ತಿಲೊಳಕ್ಕೆ ಕಾರು ಹೋಗಬಹುದು. ನಿಮ್ಮ 
ಈಗಿನ ಮನೆಯಂತೆ ರಸ್ತೆಯಲ್ಲಿ ನಿಂತು, ಗದ್ದೆಯ ಅಂಚು, ಓಣಿಗಳನ್ನಿಳಿದು 
ಬರಬೇಕಾಗಿಲ್ಲ” ಎಂದ, ಎಲ್ಲರೂ ಆ ಸ್ಥಳವನ್ನು ಸೇರಿದ ಬಳಿಕ ಗಂಪು 
ನಕ್ಷೆಯನ್ನು ಬಿಡಿಸಿ ತೋರಿಸಿದ. ಮನೆಯ ಉದ್ದಗಲ, ಕೊಠಡಿಗಳ ವಿವರ, 
ಎಲ್ಲವನ್ನು ವಿವರಿಸಿದಾಗ “ಇಷ್ಟು ದೊಡ್ಡ ಮನೆಯೇ? ಯಾತಕ್ಕೆ? ಎಂದಳು 
ಇಂದುಮತಿ. 

“ಉಪ್ಪರಿಗೆ ಹಾಕುವುದಿಲ್ಲ ಅಮ್ಮ ; ಬೇಕಾದ್ದಕ್ಕಿಂತ ಎರಡು ಕೋಣೆ 
ಹೆಚ್ಚಿಗೆಯೇ ಇರಬೇಕು. ಯಾರಾದರೂ ಸ್ನೇಹಿತರು ಬಂದರೆ ಇರುವುದ 


ಚ 


ಕ್ಯಾಗುವುದಿಲ್ಲವೆ? ಅವರನ್ನು ಹೊರ ಜಗುಲಿಯಲ್ಲಿ ಮಲಗಿ ಎನ್ನುತ್ತೀರಾ?” 


pe 


“ಇಷ್ಟು ದೊಡ್ಡೆ ಮನೆ ಬರಿದೆ ಆಗುತ್ತದೆಯೇ? ನೀನು ಬೆಳೆಯನ್ನು 
ತೆಗೆದುಕೊಳ್ಳು ವುದಿಲ್ಲ ಅನ್ನುತ್ತೀಯಾ,” 

“ದುಡ್ಡು ಕೊಟ್ಟರೇನೆ ಬೆಲೆ ಕೊಟ್ಟ ಹಾಗೆ, ಇಲ್ಲವಾದರೆ ಇಲ್ಲ- 
ಅನ್ನುತ್ತೀರಾ” ಎಂದು ಗಪು ನಕ್ಕು ಹೇಳಿದ. 

ತ್ಯ ಜ್ಯ ತ್ಯೇ ತ * 

ಒಂದು ತಿಂಗಳೊಳಗಲ್ಲದಿದ್ದರೂ,ಮೂರು ತಿಂಗಳುಗಳ ಅವಧಿಯೊಳ 
ಗಾಗಿ ಆವರ ಮನೆ, ಬಚ್ಚಲು ಪ್ರತಿಯೊಂದೂ ನಿರ್ಮಾಣವಾಯಿತು. ಸಾರಣೆ 
ಮುಗಿಯಿತು. ಅದು ನಿವಾಸಕ್ಕೆ ತಕ್ಕುದಾಯಿತು. ಶಿವಪ್ಪ ಡಾಕ್ಟರರು ಅಲ್ಲಿಗೆ 
ಬಿಡಾರ ಸಾಗಿಸುವ ನಿಶ್ಚಯ ಮಾಡಿದರು. ಮನೆಯ ಕನಸು ನಿಜವಾಗುತ್ತ 
ಬಂದಂತೆ, ಇಂದುಮತಿಯ ಹೃದಯ ಆನಂದದಿಂದ ತುಂಬುತ್ತ ಬಂದಿತೆನ್ನ್ನ 


ಜಾರುವ ದಾರಿಯಲ್ಲಿ ೨೯೫% 


ಬೇಕಿಲ್ಲ. "ಮಾವನವರ ಕೋಪ ಇನ್ನಾದರೂ ಇಳಿದೀತಲ್ಲ' ಎಂದು ಆಕೆ 
ಪ್ರಾರ್ಥಿಸುತ್ತಿದ್ದಳು. *ಹೊಸ ಮನೆಗೆ ಒಕ್ಕಲಾಗುವ ದಿನ ನಂಟರಿಷ್ಟರನ್ನು 
ಬರಹೇಳಬೇಕು; ಆಪ್ತರನ್ನು ಕರೆದು ಊಟ ಹಾಕಬೇಕು. ತಾವು ಮೊದಲ 
ಬಾರಿಗೆ ನಡೆಸುತ್ತಿರುವ ಸಂತರ್ಪಣೆಯಿದು” ಎಂಬ ಉತ್ಸಾಹದ ಮಾತು 
ಗಳು ಅವಳ ಬಾಯಿಂದ ಬರುತ್ತಿದ್ದು ವು. ಶಿವಪ್ರನವರ ಪಾಲಿಗೆ ಅದೊಂದು 
ಹೆಚ್ಚಿನ ಸಂಗತಿಯಾಗಿ ಕಾಣಿಸಲಿಲ್ಲ. «ಊಟ ಹಾಕುವುದೊಂದು ದೊಡ್ಡ 
ಸಂಗತಿಯೆ? ಆದರೆ ಆಪ್ತರಿಷ್ಟರನ್ನು ಕರೆಯಿಸುವ ಕೆಲಸ ಕಷ್ಟದ್ದು. ಅಕ್ಕ 
ತಂಗಿಯರು, ಭಾವಂದಿರು, ತಂದೆ, ಮಾವ ಎಲ್ಲರನ್ನೂ ಆಮಂತ್ರಿಸಬಹುದು; 
. ಆ ನಂಟರಿಷ್ಟರು ಬಂದಾರು, ತಂದೆ ಬಂದು ಸಂತೋಷದಲ್ಲಿ ಭಾಗಿ 

ಳಾದಾರು, ಎಂಬ ವಿಶ್ವಾಸವಿಲ್ಲ. ತಾಯಿಯ ಮೃ ತ್ಯು ನಿನೊಡನೆ ಸೋದರಿ 
ಯರು, ಭಾವಂದಿರೂ ಜು ಕಡಿದುಕೊಂಡಂತಿತ್ತು. ಅನಂತರ ಅವರು 
ಬಂದುದೆಂಬುದಿಲ್ಲ. ಒಬ್ಬರಲ್ಲ ಒಬ್ಬರೊಡನೆ ತಂದೆಯು ಹೇಳುತ್ತಿದ್ದ ನಂಜಿನ 
ಮಾತುಗಳನ್ನು ಅವರು ಕೇಳದೆ ಇಲ್ಲ. ತಂದೆ ಸಿಟ್ಟುಗೊಂಡು ಮನೆಯ 
ಮುಖವನ್ನೇ ಕಾಣದೆ ಎರಡು ವರ್ಷಗಳಾದುವೋ ಏನೊ, ಹೇಳಿ ಕಳು 
ಹಿಸುವುದಂತೂ ಸರಿಯೆ. ಬಂದರೆ ಬಂದರು; ಇಲ್ಲವಾದರೆ ಇಲ್ಲ. ಅಲ್ಲದೆ 
ಇನ್ನೂ ಒಂದು ನೋವು ಮನಸ್ಸಿನಲ್ಲಿದೆ. ತಮ್ಮದುಡಿತದಿಂದ ಕಟ್ಟಿಸಿದ ಮನೆ 

ಯಾಗಿದ್ದ ಕಿ ಜಂಭಕ್ಕೊ ೦ದು ಅವಕಾಶವಿದೆ. ಗಂಪು ಮಾಡಿದ ದಾನಕ್ಕಾಗಿ 
ತಾವು ಒಂದು ನಾಚ್‌ ಹೂಡುವುದೇಕೆ?” ಎಂದು; ಅದನ್ನು ತಮ್ಮ ಹೆಂಡತಿ 
ಯೊಡನೆ ಮನಸ್ಸು ಬಿಚ್ಚಿ ಹೇಳಿದರು. 

“ನಿಮಗೆ ಹಾಗೇ ಅನಿಸುತ್ತದೆಯೆ” ಎಂದು ಇಂದುಮತಿ ಪ್ರಶ್ನಿಸಿದಳು. 

“ಯಾರಿಗೂ ಅನಿಸುವುದೇ? ನಾನು ಅವನ ಸಲುವಾಗಿ ಮಾಡಿದ 
ಬಿಟ್ಟಿಗೆ, ಸೇವೆಗೆ-ಹೆಚ್ಚೆಂದರಿ ಸಾವಿರ ರೂಪಾಯಿ ಬೆಳೆಯನ್ನು ಹಿಡಿಯ 
ಬಹುದು. ಅದಕ್ಕೂ ಇದಕ್ಕೂ ಸಾಟಿಯೆ? ಇದೊಂದು ದಾನವೇ ಹೊರತು 
ಪುರಸ್ಕಾರ ಎನ್ನುವ ಹಾಗೆಯೇ ಇಲ್ಲ.” 

"ಅಂದೆ" ಅಸೆ ಲ್ಲ ವೆಚ್ಚ ವನ್ನು ಹಿಂದಕ್ಕೆ ಕೊಡಬೇಕಾದೀತು ಅನ್ನು 
ಶ್ರೀರಾ?” Aba ತನ್ನ ಸು ವಿಚಾರದಲ್ಲಿ ಯಜಮಾನರು ಹಚ್ಚಿ 
ಕೊಂಡ ವ್ಯಾಕುಲ, ಯಣದೆ” ನೆನಪು ಎಸ್ಬಿತ್ತು, ಹೇಗೆ ಬೇಡದ ಚಿಂತೆ ವಟಿ 
ಸಿದ್ದರು-ಎಂಬುದು ನೆನಪಾಗಿ ಅವಳು ಈ ಮಾತನ್ನು ಹೇಳಿದಳು. 


೨೯. ಜಾರುವ ದಾರಿಯಲ್ಲಿ 


“ನಾನು ಕೊಟ್ಟರೂ ಗಂಪು ತೆಗೆದುಕೊಳ್ಳುವವನೆ? ಆದರೂ ಯಣ 
ಯಣವೇ. ಅವನು ನನಗೆ ಉಪಕಾರ ಮಾಡಿದ ರೀತಿಯಲ್ಲಿ, ನಾನು ಅವನಿ 
ಗಲ್ಲದಿದ್ದ ರೂ ಇನ್ನೊಬ್ಬರಿಗೆ ಕಷ್ಟದಲ್ಲಿ ಒದಗಿ, ಅದನ್ನು ಮರಳಿ ಸಲ್ಲಿಸುವ 
ತನಕ ನನ್ನ ಮನಸ್ಸಿಗೆ ಸಮಾಧಾನ ಬರಲಾರದು”. 

“ನೀವು ಈಗಲೂ ಹಾಗೆಮಾಡುತ್ತಲಿಲ್ಲವೆ? ನಿಮ್ಮ ಡಾಕ್ಟರಿಕೆಯಿಂದ 
ಎಷ್ಟು ಜನ ಪ್ರಯೋಜನ ಹೊಂದಿಲ್ಲ, ಎಷ್ಟು ಜನರ ನೋವು ಕಳೆದಿಲ್ಲ. 
ದೊಡ್ಡ ಔತಣ ಬೇಡ ಅನ್ನುತ್ತೀರಾ, ಅದು ಬೇಡವಾದರೆ ಬೇಡ. ನಾಲ್ಕು 
ಜನ ಹತ್ತಿರದ ಸ್ನೇಹಿತರಿಗಾದರೂ ಬರಹೇಳಿ. ಗಂಪುವೇ ಈ ತನಕ ನಮ್ಮ 
ಮನೆಯಲ್ಲಿ ಉಂಡವನಲ್ಲ. ಮನೆಯ ಒಕ್ಕಲಿನ ದಿವಸ ಒಂದು ಗಣ ಹೋಮ 
ವನ್ನಾದರೂ ಮಾಡಿ ನಾಲ್ವ ನಾಲ್ಕುಮಂದಿಗೆ ಊಟ ಹಾಕಬೇಡನೆ?” 

ಆ ಮಾತನ್ನವರು ತೆಗೆದು ಹಾಕುವಂತಿಲ್ಲ. ಯಾರಿಲ್ಲದೆ ಹೋದರೂ 
ಗಂಪುವಿನಂತಹ ಸಹಾಯಕನೊಡನೆ ಕುಳಿತು ಉಣ್ಣುವ ಸಂತೋಷ ಕಳೆದು 
ಕೊಳ್ಳಬಾರದು. ಆದರೆ ಗೃಹ ಪ್ರವೇಶದ ದಿನ ನಿಶ್ಚಯಮಾಡಿ, ಆ ದಿನವೇ 
ಸರದಾರ ಊರಲ್ಲಿರದೆ ಹೋಗಬಾರದಲ್ಲ--ಎಂಬುದರಿಂದ ದಿನವನ್ನು ಅವ 
ನೊಡನೆಯೆ ಕೇಳಿ ನಿಶ್ಚೆಸುವುದು ಒಳಿತು ಎಂದು ಯೋಚಿಸಿದರು. ದವಾ 
ಖಾನೆಗೆ ಬಂದಿದ್ದ ಗಂಪುವೇ ಒಂದು ದಿನ “ಯಾವಾಗ ಡಾಕ್ಟರರೇ, ಹೊಸ 
ಮನೆಯ ಒಕ್ಕಲು? ದಿನ ಹೇಳಿದರೆ ಸಾಮಾನುಗಳನ್ನು ಸಾಗಿಸುವುದಕ್ಕೆ ಲಾರಿ 
ಯನ್ನು ಕಳುಹಿಸುತ್ತೇನೆ” ಎಂದ. 

“ನಿನಗೆ ಯಾವ ದಿವಸ ಪುರುಸೊತ್ತೆಂದು ಹೇಳಪ್ರ. ನಮ್ಮ ಇಂದು 
ಮತಿಯ ಹುಕುಮ್‌ ಆಗಿದೆ-ಮನೆಯೊಕ್ಕಲಿನ ದಿವಸ ನಾಲ್ಕು ಜನ ನಿನ್ನಂಥ 
ಸ್ನೇಹಿತರನ್ನು ಕರಿಯಿಸ ಬೇಕು; ನೀನಂತೂ ಬಂದೇ ಬರಬೇಕು. ಒಂದು 
ಊಟವನ್ನಾದರೂ ಮಾಡಿ ಹೋಗಬೇಕು” ಎಂದು. 

“ಅದಕ್ಕೇನು? ನೀವು ಹೇಳಿದ ದಿವಸ ಆಗಲಿ. ರಾಮಾ ಜೋಯಿಸ 
ರನ್ನು ಕೇಳಿದರೆ ವಾರ, ತಿಥಿ ಪ್ರತಿಯೊಂದನ್ನೂ ಹೇಳುತ್ತಾರಲ್ಲ.” 

ಹಾಗೆ ದಿನ ನಿಶ್ಚಯವಾಯಿತು. ವಾರ, ತಿಥಿಗಳನ್ನು ಹೊಂದಿಸಿಕೊಳ್ಳು 
ವುದು ಕಷ್ಟ. ಅವರಿಗೆ ಆದಿತ್ಯವಾರವೇ ವಿರಾಮ. ತಿಥಿ ಆನಾರಕ್ಕೆ ಹೊಂದಿ 
ಬರಬೇಕು. ಅಂಥ ದಿನವನ್ನು ನಿಶ್ಚೆಸಿದರು. ತಮ್ಮಸಂಬಂಧಿಕರಿಗೂ ಹೇಳಿ 
ಕಳುಹಿಸಿದರು. ತಂದೆ ಎಲ್ಲಿದ್ದಾಕಿಂದು ಹುಡುಕಿ ತಿಳಿಸುವುದಕ್ಕೆ ಏರ್ಪಾಟು 


ಜಾರುವ ದಾರಿಯಲ್ಲಿ ೨೯೭ 


ಮಾಡಿದರು, ನಿಶ್ಚಿತ ದಿನದ ಮುಂಚಿನ ಸಂಜೆಯ ತನಕವೂ ಬಂಧುಗಳಾರೂ 
ತಲೆಹಾಕಲಿಲ್ಲ. ತಂದೆಯಿಂದಲೂ ಆದರದ ಪ್ರತ್ಯುತ್ತರ ಬರಲಿಲ್ಲ. “ಬಾರ 
ದಿದ್ದರೆ ಇಲ್ಲ”ಎಂಬ ಸಮಾಧಾನವನ್ನು ಶಿವಪ್ಪನವರು ಪಡೆಯಬೇಕಾಯಿತು. 
ಇಂದುಮತಿಗೆ, ಬರಬಹುದಾದ ಆರೆಂಟು ಮಂದಿ ಸ್ನೇಹಿತರನ್ನು ಚೆನ್ನಾದ 
ಅಡುಗೆ ಊಟಗಳಿಂದ ಉಪಚರಿಸಬೇಕೆಂಬ ಚಪಲ. ಅದಕ್ಕಾಗಿ ಅಡುಗೆ 
ಯವನನ್ನು ಗೊತ್ತುಮಾಡಿದಳು. ಮುಂಚಿನ ದಿನವೇ ಎಲ್ಲ ಸಾಮಗ್ರಿಗಳನ್ನು 
ಅಲ್ಲಿ ಸಾಗಿಸಿಯಾಗಿತ್ತು.ಆ ದಿನದ ಬೆಳಗ್ಗೆ ಇಂದುಮತಿ ಪತಿಯೊಡನೆ ಔತಣದ 
ವಿವರಗಳನ್ನು ಚರ್ಚಿಸಿ, ತನ್ನ ಕಲಸಕ್ಕೆ ಹೋದಳು. ಡಾಕ್ಟರರು ಬೆಳಗಿನ 
ಸರದಿ ಮುಗಿಸಿ ಬರುತ್ತೇನೆಂದು, ಮಾತಿಗೆ ವಿರಾಮವಿಲ್ಲದೆ ದವಾಖಾನೆಗೆ 
ಹೋದರು. ಹೊರಟಾಗಲೇ ಒಂಬತ್ತೂವರೆ ಗಂಟೆಯಾಗಿತ್ತು. ಮೊದಲಿನ 
ಎರಡು ದಿನಗಳಲ್ಲಿ ಬಂದವರಿಗೆ "ಆದಿತ್ಯವಾರ ಬಿಡುವು ಕೊಡುತ್ತೀರಲ್ಲ-? 
ಎಂದು ಕೇಳಿದ್ದರೂ ನಾಲ್ಕೆಂಟು ಮಂದಿ ಬರುವಂತೆ ಬಂದಿದ್ದರು. “ಇವ 
ತ್ತಾದರೂ ರಜೆ ಕೊಡುತ್ತೀರಿ ಎಂದು ಯೋಚನೆ ಮಾಡಿದ್ದೆ. ಆದರೂ ಬಿಡ 
ಲಿಲ್ಲ” ಎಂದು ನಗುತ್ತ, ಅವರಿಗೆ ಚೀಟಿ ಬರೆದುಕೊಟ್ಟು ಮುಗಿಸಿದ ಗಳಿಗೆ 
ಯಲ್ಲಿ, ಇನ್ನೊಬ್ಬ ಕಂಗಾಲ ವ್ಯಕ್ತಿ ಅವಸರದಿಂದ ಅಲ್ಲಿಗೆ ಬಂದು “ಅಯ್ಯಾ 
ಡಾಕ್ಟರರಿಬ್ಲವೆ?” ಎಂದು ಅವರನ್ನೇ ಕೇಳಿದ. 

“ಇದ್ದೇನಲ್ಲ, ಏನು ಸಂಗತಿ?” 

“ಅವರೇ ಬೇಕು ನನಗೆ.” 

“ಇಲ್ಲಿರುವುದು ಒಬ್ಬರು ಡಾಕ್ಟರರು, ಅದು ನಾನು, ಏನು ಹೇಳು 

“ನೀವೇಯೊ . ...” ಎಂದು ನುಡಿದ ಬಳಿಕ, ತುಸು ಹೊತ್ತು ಉಸಿ 
ರನ್ನುಶಾಂತಪಡಿಸಿಕೊಂಡು ಮಾತಾಡತೊಡಗಿದ.ಅವನ ಮಾತು ಬಡಬಡಿಸು 
ತಿತ್ತು. ಮಾತಿಗಿಂತ ದುಃಖ ಮಿಕ್ಕಿತ್ತು. ಅವನ ತುಂಡು, ತುಣುಕು ಮಾತು 
ಗಳಿಂದಹೇಳುವುದನ್ನು ಜೋಡಿಸಿ ಅರ್ಥತಿಳಿಯಬೇಕಾಗಿತ್ತು. ವಿಶೇಷವಾದ 
ಭೀತಿ ಅವನನ್ನು ಕಾಡುತಿತ್ತು. ಅವನ ಒಬ್ಬಳೇ ಒಬ್ಬಳು ಮಗಳು ಮನಿಗೆ 
ಹೆರಿಗೆಗೆ ಬಂದಿದ್ದಾಳಂತೆ. ಬಂದಾಗಲೇನೋ ಚೆನ್ನಾಗಿದ್ದಳು. ಹೆರುವುದಳೆ 
ತಿಂಗಳಿರಬೇಕು. ಅಷ್ಟರಲ್ಲಿಯೆ ಜ್ವರ ಬಲವಾಗಿ ಕಾಯತೊಡಗಿತು. ಈಗ 
ಜೀವಸಂಕಟ ಅನ್ನುತ್ತಾಳೆ. ಜ್ವರ ಕುದಿದು, ಮೈ ಬೆವರಿತೆಂದರಿ ಈಗಲೋ, 
ಇನ್ನೊಂದು ಗಳಿಗೆಗೋ ಎನ್ನುವಷ್ಟು ಕಂಗಾಲಾಗುತ್ತಿದ್ದಾಳೆ. ಡಾಕ್ಟರರು 


೨೪೮ ಜಾರುವ ದಾರಿಯಲ್ಲಿ 


ಒಮ್ಮೆ ಬಂದು ಬಚಾಯಿಸಬೇಕು...ಎಂಬುದೇ ಅದರ ಸಾರಾಂಶ. 

“ಎಲ್ಲಿ ನಿನ್ನ ಮನೆ, ಎಷ್ಟು ದೂರ?” ಎಂದು ಕೇಳಿದರು ಶಿವಪ್ಪನವರು. 
ಆತ ಯಾವುದೋ ಹಳ್ಳಿಯ ಹೆಸರನ್ನು ಹೇಳಿದ. ಗುಲಾಬಿಯನ್ನು ಕರಿದರು, 
ಕಂಪೌಂಡರನನ್ನು ಬರಹೇಳಿದರು, ಇಂಧಿಂಥ ಔಷಧಗಳನ್ನು ಚೀಲದಲ್ಲಿ 
ತುಂಬಿಸು. ಎಂದರು. 

ಗುಲಾಬಿ ಆಗ * ಈಗ ಹೊರಡುತ್ತೀರಾ? ಗೃಹ ಪ್ರವೇಶದ ದಿನವಲ್ಲವೆ 
ಜು ಯಾರ್ಯಾರಿಗೋ ಬರಲಿಕ್ಕೆ ಹೇಳಿದ್ದೀರಿ” ಎಂದು ಎಚ್ಚರಿಸಿದಳು. 

“ಬೇಗ ಹೋಗಿ ಬರುವುದು ಒಳಿತಲ್ಲವೆ? ನೀನೂ ಬಾ. ಮನೆಗೆ ಬರು 
ವವರು ಮತ್ಯಾರಲ್ಲ-- ಗಂಪು ಮತ್ತು ನಾಲ್ಕಾರು ಸ್ನೇಹಿತರು. ವಿಶೇಷ ದೂರ 
ವಿಲ್ಲ. ಹೋಗಿ ಬಂದು ಬಿಡುವ. ಆವನು ಹೇಳುತ್ತಿರುವುದನ್ನು ಕೇಳುವಾಗ 
ಸ್ವಲ್ಪಕಠಿಣ ಸಂಗತಿ ಎಂದೇತೋರುತ್ತದೆ”ಂದು ಔಷಧದ ಚೀಲವನ್ನು ಅವನ 
ಕೈಗೆ ಕೊಟ್ಟು, ಹೊರಟೇ ಬಿಟ್ಟರು. ಆತ ಓಡುತ್ತಿದ್ದಾನೆ; ಇವರು ಅವನ 
ಹಿಂದೆ ಬೀಸುಗಾಲು ಹಾಕುತಿದ್ದಾರೆ; ಗುಲಾಬಿ ಧಾವಿಸುತಿದ್ದಾಳೆ. ನಡೆದು, 
ನಡೆದು ಹಾದಿ ಸರಿದಂತೆ “ಓ ಅಲ್ಲೇ ಇದನ್ನು ಸ್ವಲ್ಪವೇ ದೂರೆ”ಎಂಡು ಆತ 
ಹೋಗುತ್ತಲೇ ಇದ್ದಾನೆ. ಆತನಿಗಂತೂ ಬುದ್ಧಿ ಸ್ವಾಧೀನವಿರಲಿಲ್ಲ. ಅಷ್ಟು 
ವೇಗದಿಂದ ಹೋಗಿಯೂ ರೋಗಿಯಿರುವ ಮನೆಯನ್ನು ಸೇರುವುದಕ್ಕೆ ಅವ 
ರಿಗೆ ಒಂದು ತಾಸಾದರೂ ಹಿಡಿದಿರಬೇಕು.ಆತ ಒಳಗೆ ಓಡಿದ.ತಿರುಗಿ ಹೊರಕ್ಕೆ 
ಬಂದು “ಬದುಕಿದ್ದಾಳೆ, ಉಸಿರಾಡುತ್ತದೆ” ಎಂಬ ಶುಭ ಸೂಚನೆಯನ್ನು 
ಕೊಟ್ಟ. ಡಾಕ್ಟರರೂ ಗುಲಾಬಿಯೂ ಒಳಕ್ಕೆ ಹೋದರು. ಚಾಪೆಯೊಂದ 
ರಲ್ಲಿ ಹರಿಯದ ಹೆಂಗುಸೊಬ್ಬಳು ಮಲಗಿಕೊಂಡಿದ್ದಳು. ತಿಂಗಳು ತುಂಬಿದ 
ಗರ್ಭಿಣಿ. ಆಕೆಯ ಹೆರಿಗೆಯ ಕಾಲ ಅವನೆಂದಂತೆ ತಿಂಗಳ ದೂರ ಕಾಣಿಸ 
ಲಿಲ್ಲ.ತೀಕ್ಷೇೈ್ಣ ಮೆಲೇರಿಯ ಬಾಧೆಯಿಂದ,ಪೌಷ್ಟಿಕ ಆಹಾರದ ಅಭಾವದಿಂದ, 
ಸೊರಗಿ ಬೆಂಡಾಗಿದ್ದಳು. ಇವರು ಪರಿಶೀಲಿಸುವಾಗ ಆಕೆಗೆ ಮೈಯ್ಯ ಎಚ್ಚರ 
ವಿರಲಿಲ್ಲ. ಒಂದಾವೃತ್ತಿ ಜ್ವರ ಬಂದು ಇಳಿದು, ಶರೀರ ಬೆವತು ಮೈ ತಣ್ಣ 
ಗಾಗಿತ್ತು. ಆಕೆಯ ತಾಯಿ, ಹೊದೆಸಿದ ಕಂಬಳಿಯನ್ನು ತೆಗೆದು ಮೈ ಉಜ್ಜು 
ತಿದ್ದಳು. ಡಾಕ್ಟರರಿಗೆ ಆಕೆಯ ಅತಿ ಹೆಚ್ಚಿನ ನಿತ್ರಾಣ, ತುಂಬಿದ ಬಸಿರು, 
ಜತೆಗೆ ಜ್ವರ ಗಡ್ಡೆ-ಎಲ್ಲವನ್ನೂ ಕಂಡು ಕನಿಕರವಾಯಿತು. ಒಮ್ಮೆ ಬೆವತು, 
ನಡುಗಿ, ಸ್ವಬ್ಧಳಾಗಿದ್ದ ಆಕೆ ಫಕ್ಕನೆ ನೋವಿಂದ ಕಿರುಚುವುದಕ್ಕೂ ತೊಡ 


ಜಾರುವ ದಾರಿಯಲ್ಲಿ ೨೯೯ 


ಗಿದಳು. ಅವಳ ತಂದೆ “ನೀನೇನು ಹೆದರಬೇಡ, ಮಗು; ಡಾಕ್ಟರರು ಬಂದಿ 
ದ್ಹಾರಿ; ಇನ್ನೇನೂ ಆಗಲಾರದು? ಎಂದು ಸಮಾಧಾನ ಹೇಳುತಿದ್ದ. ಬಂದ 
ವರಿಗೆ ಸಾಕಷ್ಟು ಹೊತ್ತಿನ ತನಕ ಅಲ್ಲಿಂದ ಹೊರಡುವುದು ಅಸಾಧ್ಯವೆನಿಸಿತು. 
ಬಂದ ಹುಚ್ಚ, "ಹೆರಿಗೆಗೆ ಶಿಂಗಳಿದೆ' ಎಂದಿದ್ದರೂ ಹೆರಿಗೆಯ ನೋವು, 
ಆ ಜ್ವರದ ಬಾಧೆಯಿಂದ ಆಗಲೇ ತೊಡಗಿಯಾಗಿತ್ತು. ಆಕೆ ತೀರ ನಿತ್ರಾಣಿ 
ಯಾದುದರಿಂದ ಅಕಾಲಿಕ ಹೆರಿಗೆಯಾದಲ್ಲಿ ವಿಸ್ಮೃತಿಯುಂಟಾದರೂ ಆಗ 
ಬಹುದು. ಆದುದರಿಂದ ಬಂದ ಕೆಲಸವನ್ನು ಮುಗಿಸಿಹೋಗ:ವ ನಿರ್ಧಾರ 
ಮಾಡಿದರು. ಮನೆಯ ಯಜಮಾನನು “ಎಳನೀರು ತರಿಸಲೇ” ಎಂದು ಕೇಳಿ 
ದನು. “ಸಮೂಪದಲ್ಲಿ ಬಾಹ್ಮಣರ ಮನೆಯಿದೆ. ನಿಮಗೆ ಊಟಕ್ಕೆ ಹೇಳಲೇ" 
ಎಂದ. ಇನರು "ಈಗ ಅದೊಂದೂ ಬೇಡವೆಂದರು. ಊಟದ ನೆನಪು 
ಬಂದಾಗ ಗೃಹ ಪ್ರವೇಶದ ನೆನಪೂ ಹೊಳೆದು "ಊಟ, ಗಂಪು ಎಲ್ಲರೂ 
ಕಾದಿರುತ್ತಾರೆ? ಎಂದು ನಕ್ಕರು. 

ಅವರ ಮನೆಯಲ್ಲಿ ಎಲ್ಲರೂ ಕಾದೇ ಇದ್ದರು. ಗಂಟಿ ಹದಿನೆರಡಾದರೂ 
ಶಿವಪ್ಪನವರ ಸವಾರಿ ಮನೆಗೆ ಬಂದಿಲ್ಲವೆಂದು ಇಂದುಮತಿ ತುಂಬ ಬೇಸರ 
ಕ್ಯೊಳಗಾಗಿದ್ದಳು. ಹದಿನೊಂದು ಗಂಟಿಗೆ ಎಲ್ಲ ಮಿತ್ರರೂ ಬಂದಿದ್ದರು. 
ಗಂಪು ಮಾತ್ರ ಬಂದಿರಲಿಲ್ಲ. ಗಂಪು ಹದಿನೊಂದು ಗಂಟೆಯ ಹೊತ್ತಿಗೆ 
ದವಾಖಾನೆಗೆ ಬಂದ. ಡಾಕ್ಟರರು ಸರ್ಕಿಟಿಗೆ ಹೋದದ್ದು ತಿಳಿಯಿತು.“ನಮ್ಮ 
ಜನರಿಗೆ ಹೊತ್ತು ಗೊತ್ತಿಲ್ಲದೆ ಕರೆಯುತ್ತಾರೆ” ಎಂದು ಕಾದು ಕುಳಿತ, ಗಂಟಿ 
ಹದಿನೆರಡೇನೆ ಆಯಿತು. ಅವರು ಬಾರದ್ದನ್ನು ಕಂಡು "ಏನು ಮಾಡಲಿ” 
ಎಂದು ಚಿಂತಿಸತೊಡಗಿದ. ಆಗ ಕಂಪೌಂಡರ್‌ “ಡಾಕ್ಟರರು ನೀವು ಬಂದರೆ 
ಮನೆಗೆ ಕರಿದುಕೊಂಡು ಹೋಗು ಎಂದಿದ್ದಾರೆ. ಅವರು ಬರುವ ತನಕ 
ನೀವೇಕೆ ಕಾಯಬೇಕು?” ಎಂದು ಹೇಳಿದ. 

“"ಫಡರಿದುಕೊಂಡು ಹೋಗುವುದಕ್ಕೆ ನನಗೆ ಮನೆಯ ದಾರಿ ಗೊತ್ತಿ 
ಲ್ಲವೆ? ಹೋಗಲಿ; ನೀನೂ ಬಂದುಬಿಡು. ನೀನು ಕರೆದುಕೊಂಡು ಹೋದ 
ದ್ದೆಂದೇ ಆಗಲಿ. ಡಾಕ್ಟರರ ಹಣೆಯ ಬರಹವಂತು ಇದ್ದೇ ಇದೆ. ಅವರ ಕೆಲ 
ಸಕ್ಕೆ ಹೊತ್ತು ಗೊತ್ತಿಲ್ಲ. ನಮ್ಮ ಮಿಲಿಟರಿ ಕೆಲಸದ ಹಾಗೆ! ಮನೆಯಲ್ಲಿ 
ಇಂದುಮತಿಯಮ್ಮ ಸಿಟ್ಟ್ಬಾಗಬಾರದಲ್ಲ ಎಂದುಕೊಂಡು, ಕಂಪೌಂಡರ 
ನೊಡನೆ ಅವರ ಮನೆಗೆ ಹೋದನು. ಅವನನ್ನು ಕಂಡ ಇಂದು *ಬರುವವರಿಲ್ಲ 


400 ಜಾರುವ ದಾರಿಯಲ್ಲಿ 


ಬಂದ ಹಾಗಾಯಿತು; ಯಜಮಾನಕೇ ಇಲ್ಲ” ಎಂದು ನಿರುತ್ಸಾಹದಿಂದ ನುಡಿ 
ದಳು. “ಅಡುಗೆಯಾಗಿದೆ. ಗಂಟೆ ಹದಿನೆರಡೂ ಆಯಿತು” ಎಂದಳು. 

“ಡಾಕ್ಟರರು ಬರಲಿ, ಈಗ ಬಂದಾರು; ಅಂಥ ದೂರವೇನೂ ಹೋಗಿರ 
ಲಾರರು” ಎಂದು ನೆರೆದ ಗೆಳೆಯರಿಲ್ಲರು ಹರಟಿಗೆ ಕುಳಿತರು. ಇಂದುಮತಿ 
ಎಂಟು ಹತ್ತು ಬಾರಿ ಚೆಡಪಡಿಸುತ್ತ್ಯಮನೆಯಿಂದ ಹಿತ್ತಿಲ ಬಾಗಿಲ ತನಕವೂ 
ಹೋಗಿ, ನಿಂತು, ಕಾದು ಬೇಸರಿಸಿ ಮರಳಿದಳು, ಒಳಗೆ ಊಟದ ಮನೆಯಲ್ಲಿ 
ಎಲೆಗಳನ್ನು, ಮಣೆಗಳನ್ನೂ ಹಾಕಿದಳು. ಅತಿಥಿಗಳಿದ್ದಲ್ಲಿಗೆ ಬಂದು“ ಒಂದು 
ಗಂಟಿಯೇ ಆಯಿತಲ್ಲ. ಇನ್ನು ಅವರನ್ನು ಕಾದರಿ ಉಪಯೋಗವಿಲ್ಲ. ಅವ 
ರದು ಯಾವಾಗಲೂ ಇದೇ ಕ್ರಮ. ಅವರಿಗೆ ಯಾವುದಕ್ಕೂ ಹೊತ್ತು 
ಗೊತ್ತಿಲ್ಲ. ನೀವು ಹಸಿದಿದ್ದೀರಿ, ಅಲ್ಲದೆ ಮಾಡಿದ ಅಡುಗೆಯನ್ನು ತಣಿದ 
ಮೇಲೆ ಉಣ್ಣು ಪ್ರದೇ? ಎಂದಳು, ಒಬ್ಬರು ಇನ್ನೊಬ್ಬರ ಮುಖವನ್ನು ನೋಡಿ 
ದರು. ಗಂಪುವಿಗೆ ಡಾಕ್ಟರರನ್ನು ಬಿಟ್ಟು ಊಟ ಮಾಡುವುದಕ್ಕೆ ಏನೇನೂ 
ಇಷ್ಟವಾಗಲಿಲ್ಲ, ಆತ" ನಾನೊಬ್ಬ ಕಾದಿರುತ್ತೇನೆ' ಎನ್ನುವ ಹಾಗೆಯೂ ಇಲ್ಲ. 
ಆತ ಯೋಚಿಸಿ, ಯೋಚಿಸಿ, ಉಳಿದ ಗೃಹಸ್ಥರು ಕಾದಿರಬಾರದೆಂದು “ಅದೇ 
ಒಳ್ಳೆಯದಮ್ಮ, ಈಗ ಒಂದು ಊಟವಾಗಲಿ; ಇನ್ನು ಡಾಕ್ಟರರು ಬಂದ 
ಮೇಲೆ ಇನ್ನೊಂದು ಊಟ ಮಾಡಿದರಾಯಿತು” ಎಂದು ಪರಿಹಾಸ್ಯಮಾಡುತ್ತ 
ಊಟಕ್ಕೆ ಕುಳಿತ. 

-ಬಂದ ಸ್ನೇಹಿತರುಗಳು ಊಟ, ಹರಟಿೆಗಳನ್ನು ಲಘು ಮನಸ್ಸಿನಿಂದ 
ನಡೆಯಿಸಿದರು. ಭೋಜನವು ಸಾಕಷ್ಟು ದೀರ್ಥವಾಗಿತ್ತು. ಬಂದಿದ್ದ ಮಿತ್ರರ 
ಮನಸ್ಸು ಉಲ್ಲಾಸವಾಗಿತ್ತು. ಇಂದುಮತಿ ಬಾಯಿಯ ಉಪಚಾರಕೂ 
ಕಡಿಮೆ ಮಾಡಲಿಲ್ಲ. ಆದರೆ ಆಕೆಯ ಮನಸ್ಸಿನಲ್ಲಿ “ಎಂಥ ಕೆಲಸವಪ್ಪ 
ಇವರದ್ದು!” ಎಂಬ ಬೇಸರ ಮಾತ್ರ ಕಾಡುತಿತ್ತು. ಊಟ ಮುಗಿಸಿದ ಬಳಿಕ, 
ಸಭೆ ಸಪ್ಪೆಯಾಗಬಾರದೆಂದು ಗಂಪು ಇಸ್ಪೀಟ್‌” ಪಿಡಿಯೊಂದನ್ನು ಹೊರಕ್ಕೆ 
ತೆಗೆದ. ಎಲ್ಲರೂ ಸೇರಿ ಆಟವಾಡತೊಡಗಿದರು. ಆಟ ಮುಗಿದು. ಕಾಫಿಯ 
ಹೊತ್ತಾಗುವ ವೇಳೆಗೆ, ಹುಡುಗ ರತ್ನಾಕರ “ಅಪ್ಪ ಬಂದರು” ಎಂಬ ಶುಭ 
ಸಮಾಚಾರವನ್ನು ಸಾರಿದ. ಶಿವಪ್ಪನವರು, ಹಿಂದೆ ಗುಲಾಬಿಯೂ ಬಿಸಿಲಿ 
ನಲ್ಲಿ ನಡೆದು ಕೆಂಪಾಗಿ ಬರುತ್ತಿದ್ದರು. ಬಂದವರೀ ಆಭ್ಯಾಗತರಲ್ಲಿ ಕ್ಷಮಾ 
ಪಣೆಯನ್ನು ಕೇಳಿ, ಸ್ನಾನಮಾಡಿಕೊಂಡು ಬಂದು ವಿರಮಿಸಿದರು. ಊಟ 


ಜಾರುವ ದಾರಿಯಲ್ಲಿ ೩೦೧ 


ಆಯಿತಲ್ಲವೆ? ಹೇಗಿತ್ತು. ಸಾಧಾರಣವಾದರೂ ಆಯಿತೇ?” 

“ನಿಮ್ಮದು?” ಎಂದ ಗಂಪು. 

«ಈಗಾ ಗುತ್ತ ಧೆ, 

“ಕಾಫಿಯಾದರೂ ಆಗಿತ್ತೆ?” 

ಆಗಿತ್ತು ನೆಪಕ್ಕೆ. ಕುಡಿಯುವುದಕ್ಕೆ ಕಾಫಿಯೆಂದು ಏನನ್ನೋ 
ತಂದುಕೊಟ್ಟರು. ಕುಡಿದರೆ ಗಂಟಲಿನಿಂದ ಇಳಿಯಲಿಲ್ಲ. ಏನು ಮಾಡು 
ವುದು ಹೇಳಿ. ಒಳ್ಳೆಯ ಸಮಯಕ್ಕೆ ನಾನೇ ಚಕ್ಕರ್‌ ಕೊಡುವಂತಾಯಿತಲ್ಲ, 
ಅವನಿಗೆ ಸಕಾಲದಲ್ಲಿ ಕರೆಯುವ ಬುದ್ಧಿಯೂ ಬಂತು, ನನಗೆ ಹೋಗುವ 
ಬುದ್ಧಿಯೂ ಬಂತು. ಹೋದದ್ದಂತು ಒಳಿತಾಯಿತು. ಕಠಿಣ ಮೆಲೇರಿಯ, 
ಅದರಿಂದ ಅವಧಿಗೆ ಮುಂಜೆಯೇ ಹೆರಿಗೆಯಾಯಿತು. ನಾವು ಹೋಗುವು 
ದಕ್ಕೂ ವೇದನೆ ತೊಡಗುವುದಕ್ಕೂ ಸಮನಾಯಿತು. ಗ್ರಹಚಾರಕ್ಕೆ ಸಮನಾಗಿ 
ಗುಲಾಬಿಯೂ ಬಂದಿದ್ದಳು. ಮಗು ಉಳಿಯಲಿಲ್ಲ. ಅವಳಾದರೂ ಉಳಿ 
ದಳು. ಅಷ್ಟೇ ದೊಡ್ಡದು? ಎಂದು ಅದನ್ನೆಲ್ಲ ಬಣ್ಣಿಸುವುದಕ್ಕೆ ಕುಳಿತರು. 
ಅಷ್ಟಕ್ಕೆ ಇಂದುಮತಿ ಬಂದು “ನಿಮಗೆ ಮಾತನಾಡಿದರೇ ಹೊಟ್ಟಿ ತುಂಬುತ್ತೆ, 
ಪಾಪ! ಗುಲಾಬಿಯೂ ಉಪವಾಸವೇ. ಎಲೆ ಹಾಕಿದೆ-ಬನ್ನಿ ಬನ್ನಿ” ಎಂದು 
ಕರಿದಳು. 

“ಇಷ್ಟು ಹೊತ್ತಿಗೆ ಏನು ಊಟ? ಒಂದಿಷ್ಟು ಕಾಫಿ, ತಿಂಡಿ ಕೊಡು, 
ಇವರ ಜತೆಯಲ್ಲಿ ಕುಳಿತು ತಿನ್ನುತ್ತೇನೆ. ಸುರಾ ಸ್ನಾ ಸವಾಗಿದ್ದ ರಿ ಅವ 
ಳಿಗೂ ಊಟ ಸಃ ಅವಳ ಪ್ರಭಾಕರ ಬಂದಿದ್ದಾ ನಲ್ಲ” 

“ಬಂದಿದಾನೆ.' ಏನು ಕ ನಿಮ್ಮ ದು? ನಾನು ಊಟ ಮಾಡುವುದೂ 
ಬೇಡ Jo ಎಂದು ಕೇಳಿದಳು. 

ಇಂದುಮತಿ ತಮ್ಮನ್ನು ಬಿಟ್ಟು ಊಟಮಾಡಲು ಇಷ್ಟಪಡದೆ ಕಾದು 
ಕುಳಿತಿದ್ದ ಳೆಂಬ ಜ್ಞಾನವುಂಬಾಗಿ, ಅವರು ಊಟಕ್ಕೆ ಹೊರಡಬೇಕಾಯಿತು. 
ಹೊರಗೆ ಸ್ನೇಹಿತರು ಕುಳಿತಿದ್ದಾಗ ಅವರನ್ನು ಬಿಡಲಾರದೆ ಅವಸರದಿಂದ 
ಊಟವನ್ನು ಮುಗಿಸಿ, ಹೊರಕ್ಕೆ ಬಂದು, ಹರಟಿಗೆ ಕುಳಿತರು. ಸಂಜೆಯ 
ತನಕ ಆ ಸ್ನೇಹಿತರೆಲ್ಲ ಇದ್ದು, ಅನಂತರ ಒಬ್ಬೊಬ್ಬರಾಗಿ ತಮ್ಮ ಜಡ ಶರೀರ 
ಗಳನ್ನು ಕಿತ್ತುಕೊಂಡು ಹೋದರು. ಅವರೆಲ್ಲ ಹೊರಟು ಹೋದ ಮೇಲೆ 
ಇಂದುಮತಿ ಮಾತಿನ ಸೇಡನ್ನು ಸಲ್ಲಿಸಿಯೇ ಬಿಟ್ಟಳು: “ಅಲ್ಲ, ಅವರನ್ನೆಲ್ಲ 


80೨ ಜಾರುವ ದಾರಿಯಲ್ಲಿ 


ಊಟಕ್ಕೆ ಕರೆಯುವುದು ಯಾಕೆ? ನೀವು ಹೀಗೆ ಎದ್ದು ಹೊರಡುವುದೇ?” 
ಎಂದಳು, “ಈವತ್ತು ಒಂದು ದಿನ ಕರಿದವರಿಗೆ ಮರ್ಯಾದೆ ಕೊಡುವುದ 
ಕ್ಕಾದರೂ ಮನೆಯಲ್ಲಿ ಹಟ ಹಿಡಿದು ಕುಳಿತಿದ್ದರೇನಾಗುತಿತ್ತು? ನೀವಿಲ್ಲದ್ದಕ್ಕೆ 
ಅವರಿಗೆಲ್ಲ ಮನಸ್ಸಿಗೆ ಹೇಗೆ ಎನಿಸಿತೋ! ಗಂಪು ಬರುವ ತನಕವಂತು ಹಾಂ, 
ಹೂಂ ಎಂದವರಿಲ್ಲ. ಒಂದು ಒಂದೂವರೆ ಗಂಟಿಯ ತನಕ ನಿಮಗಾಗಿ 
ಕಾದು ಕುಳಿತರು.” 

“ನಾನು ಮನೆಯಲ್ಲಿ ಕುಳಿತಿದ್ದರೆ ಏನಾಗುತಿತ್ತು ಅನ್ನುತ್ತೀಯಾ? 
ಒಂದು ಹೆಣ ಹೆಚ್ಚಿ ಗೇ ಹೋಗುತಿತ್ತು.” 

ನಿಮ್ಮ ತಮಾಷೆ ಸಾಕು” ಎಂದಾಗ, ಇಂದುವಿನ ಮುಂದೆ ಡಾಕ್ಟ ರರು 
ಇನ್ನೊಮ್ಮೆ ಕಥಾಪ್ರ ಪ್ರವಚನ ತೊಡಗಬೇಕಾಯಿ:ತು. ಗುಲಾಬಿಯೂ ಆದನ್ನು 
ಬಣ್ಣಿಸಬೇಕಾಯಿತು . ಡಾಕ್ಟರರು“ಇಂದು-ನೀನು ಸಿಟ್ಟಾ ಗುವುದು ನ್ಕಾ ಯ; 
ನಾನು ಕರಿದಲ್ಲಿ ಚಮಚ ನ್ಯಾಯ, ಊಟ ಆತಿಥ್ಯ ವೂ ಮುಖ್ಯವೆ ವೇ. 
ಆದರೆ ಇದು ತಪ್ಪಿದರೆ ಇನ್ನೊಂದು ನಿ ಮಾಡಬಹುದು. "ಅದಕೆ ಅಂಧಲ್ಲಿೆ 
ಸಮಯಕ್ಕೆ ಸರಯಗ ಹೋಗದಿದ್ದರೆ, ಆ ಮೇಲೆ ಹೋಗಬೇಕಾದದ್ದು 
ಉತ್ತರ ಕ್ರಿ 'ಯೆಗೆ. ನೀನೇ ಯೋಚಿಸು. ಗೃಹ ಪ್ರವೇಶದ ಒಳ್ಳೆಯ ದಿವಸ 
ಒಂದು 'ಜೀವವಾವರೂ ಉಳಿಯುವ ಪುಣ್ಯ ದ ಕೆಲಸವಾಯಿತಲ್ಲ. ಅನ 
ಳಾಗಿ ಹೆರುವಂಥ ಸ್ಥಿತಿಯಲ್ಲೇ ಇದ್ದಿ ರಲಿಲ್ಲ; ಮು ಗುವೂಹೋಗಿತ್ತು”ಎಂದಾಗ 
"ಅದು ನಿಜವೆ Re ಒತ್ತಾ ಯದ ಸಾಕಿ ಕ್ಲಿಯನ್ನು, ಅವರ ಮಾಶಿಗೆ ಇಂದು 
ಮತಿ ಹಾಕಬೇಕಾಯಿತು. 

ಡಾಕ್ಟರರು ಒಂದಿಷ್ಟು ತಿರುಗಾಡಿಕೊಂಡು ಬರುತ್ತೇನೆಂದು ಒಬ್ಬರೇ 
ಹೊರಟರು. ಹೊರಡುತ್ತ ಗುಲಾಬಿ, ನೀನೂ ನಿನ್ನ ಮಗನೂ ರಾತ್ರಿ ಊಟ 
ಮಾಡಿಯೇ ಹೋಗಬಹುದು” ಎಂದುದರಿಂದ್ಕ ಆಕೆ ತನ್ನ ಮಗುವಿನೊಡನೆ 
ರಾತ್ರಿಯ ಒಂಬತ್ತು ಗಂಟೆಯ ತನಕವೂ ಅಲ್ಲಿ ಹರಟಿಹೊಡೆಯುತಿದ್ದು ಅನಂ 
ತರ ಮನೆಗೆ ಹೊರಟಳು. ಡಾಕ್ಟರರು ತಮ್ಮ ಮನೆಗೆ ಬಂದಾಗಲಷ್ಟೆ ಅವಳು 
ತನ್ನ ಮನೆಯ ದಾರಿಯನ್ನು ಹಿಡಿದಿದ್ದಳು. ಹೋಗಿ ಮನೆಯನ್ನು ಸೇರು 
ವಾಗ, ವಿಚಿತ್ರ ವ್ಯಕ್ತಿಗಳಿಬ್ಬರು ಅವಳ ಮನೆಯ ಜಗುಲಿಯ ಮೇಲೆ ಕುಳಿತು 
ಮಾತನಾಡುತಿದ್ದರು. ಇಬ್ಬರೂ ವಿದೇಶೀಯ ಪೋಷಾಕಿನಲ್ಲಿದ್ದರು. ಕಾಳಿ, 
ಮನೆಗೆಲಸದವಳು, ಒಂದು ಚಿಕ್ಕ ದೀಪವನ್ನು ತಂದು, ಅವರ ಸನೊಪದಲ್ಲಿ 


ಜಾರುವ ದಾರಿಯಲ್ಲಿ ಷಿ೦ಸಿ 


ರಿಸಿ, ತಾನು ಒಳಕ್ಕೆ ಹೋಗಿ ಕುಳಿತಿದ್ದಳು. ಗುಲಾಬಿಗೆ, ತನ್ನ ಮನೆಯಲ್ಲಿ 
ಹಾಗೆ ದಾರಿ ಕಾಯುತ್ತಿರುವವರಾರು ಎಂಬ ಯೋಚನೆಯೇ ಹೊಳೆಯಲಿಲ್ಲ. 
ಅನುಮಾನಿಸಿ, ಮನೆಯ ಅಂಗಳವನ್ನು ಸಮೊಪಿಸುವಾಗ ಅವಳ ಹುಡುಗ 
ಪ್ರಭಾಕರ “ಯಾರಮ್ಮ ಅದು?” ಎಂದು ವಿಸ್ಮಯದಿಂದ ಕೇಳಿದನು. ಆಕೆ 
ಆ ಕ್ಷೀಣ ಬೆಳಕಿನಲ್ಲಿ ಬಂದವರನ್ನು ಗುರುತಿಸಲಾರದೆ “ಯಾರು ನೀವು?” 
ಎಂದು ಪ್ರಶ್ನಿಸಿದಳು. 

“ಏನು ಗುಲಾಬಿ, ಗುರುತು ಮರತೇ ಬಿಟ್ಟಿ” ಎಂದ ಅವರಲ್ಲೊಬ್ಬ. 

ಗುಲಾಬಿಗೆ ಆಶ್ಚರ್ಯವಾಯಿತು. ಅದು ಪರಿಚಿತ ಸ್ವರವೆಂಬುದು ತಿಳಿ 
ಯಿತು. ಎವೆಯಿಕ್ಕದೆ ಅವರ ಮುಖವನ್ನು ನೋಡಿದಳು. ಒಬ್ಬರ ಗುರು 
ತಂತು ತೀರ ಸ್ಪಷ್ಟವಾಗಿತ್ತು. ಒಂದು ಕಾಲದಲ್ಲಿ ಅವಳ ಮನಸ್ಸಿನಲ್ಲಿ ತುಂಬಿ 
ಮಾಯವಾದ ಮಾಧುವೇ ಬಂದಿದ್ದಾನೆ. ಈ ಪ್ರಭಾಕರನಿಗೆ ಎಷ್ಟು ವರ್ಷ 
ಗಳು ಸಂದಿವೆಯೋ, ಅವನನ್ನು ಕಾಣದೆ ಹೆಚ್ಚು ಕಡಿಮೆ ಅಷ್ಟೇ ವರ್ಷಗಳು 
ಸಂದಿರಬೇಕು. ಆತನ ಪೂರ್ವ ದರ್ಶನವಾಗಿ ಆರು ವರ್ಷಗಳಿಗೂ ಮಿಕ್ಕಿ 
ಕಳೆದಿವೆ. 

“ಎಂದು ಬಂದಿರಿ?” ಎಂದು ವಿಚಾರಿಸಿದಳು. 

“ ಈವತ್ತೇ, ಬಂದು ಇನ್ನೂ ಒಂದು, ಒಂದೂವರೆ ಗಂಟಿಯಾಗಿಲ್ಲ.* 

ಆತ ಊರಿಗೆ ಬಂದ ಮರುಗಳಿಗೆಯಲ್ಲೇ ತಮ್ಮಮನೆಗೆ ಹೋಗದೆ,ತನ್ನ 
ಲ್ಲಿಗೆ ಬಂದಿದ್ದಾನೆಂಬ ಆಶ್ಚರ್ಯವಾಯಿತು ಗುಲಾಬಿಗೆ. ಏಕೆ ಬಂದಿರಬಹು 
ದೆಂದು ಊಹಿಸುವುದಕ್ಕೆ ಧೈರ್ಯವಾಗಲಿಲ್ಲ. ಅವನನ್ನು ಕುರಿತಾಗಿ ಅವಳಲ್ಲಿ 
ಒಂದು ಕಾಲದಲ್ಲಿದ್ದ ಪ್ರೇಮವೆಲ್ಲ ಅಳಿದಿತ್ತು; ಬದಲು ಅಂಥ ಜನಗಳೇ 
ಲೋಕದಲ್ಲಿ ತುಂಬಿರುವವರು-ಎಂಬ ಅನಾದರ ಮೂಡಿತ್ತು. “ಬಂದೆ, ಅವ 
ಸರವಿಲ್ಲವಲ್ಲ” ಎಂದು ಆಕೆ ಮನೆಯ ಕದ ತಟ್ಟಿದಳು, ಕಾಳಿ ಬಾಗಿಲು ತೆರೆದ 
ಮೇಲೆ, ತನ್ನ ಕೊಠಡಿಯನ್ನು ಹೊಕ್ಕಳು. ಪ್ರಭಾಕರನು “ಯಾರಮ್ಮಅದು? 
ಗುರುತಿನವರ ಹಾಗೆ ಮಾತಾಡುತ್ತಾರೆ” ಎಂದು ಕೇಳಿದರೆ “ಯಾರೋ, 
ಯಾವ ಸುಟ್ಟವರೋ? ಎಂದು ಆಕೆ ಉದಾಸೀನಳಾಗಿ ಉತ್ತರಿಸಿದಳು. ಮನ 
ಸ್ಸಿನಲ್ಲಿ ಒಮ್ಮೆಗೆ ನೋವು, ದುಃಖ, ಉದ್ವೇಗಗಳೆಲ್ಲ ಮೂಡಿಬಂದುವು. 

ಪ್ರಭಾಕರ ಅಷ್ಟಕ್ಕೇ ಬಿಡಲಿಲ್ಲ “ನಿನಗೆ ಗೊತ್ತುಂಟು. ಯಾರಿಂದ, 
ಹೇಳುವುದಿಲ್ಲ ನೀನು” ಎಂದ. 


50೪ ಜಾರುವ ದಾರಿಯಲ್ಲಿ 


“ಹೌದು. ಗೊತ್ತುಂಟು, ನಿನ್ನ ಅಪ್ಪ ಹಾಗಾದರೆ” ಎಂದಳು ಸಿಟ್ಟಿ 
ನಿಂದ. ಆ ಮರುಕ್ಷಣದಲ್ಲಿ ತನ್ನ ಮಾತಿಗೆ ನಾಲಿಗೆ ಕಚ್ಚಬೇಕು ಎನಿಸಿತು, 
ಅಪ್ಪನನ್ನು ಹಂಬಲಿಸಿದ, ಹುಟ್ಟಿದ ಮೇಲೆಯೆ ಕಂಡಿರದ ಆ ಹುಡುಗ, ಎಲ್ಲಿ 
ಲ್ಲದ ಪ್ರಶ್ನೆಗಳನ್ನು ತೊಡಗಿದ್ದು ದರಿಂದ ಅವನನ್ನು ಕಾಳಿಯ ಬಳಿಯಲ್ಲಿ 
ಮಾತನಾಡಲು ಬಿಟ್ಟು, ಮನೆಗೆ" ಬಂದವರನ್ನು ಮಾತನಾಡಿ ಸದಿದ್ದ ಕಿ ತಪ್ಪಾ 
ದೀತೆಂದು ಎಣಿಸಿ ಸ ಳಿ, ನೀನು ನಗೂ ಟದ ಕಥೆ ಫೇಕು. Ky 
ಅದು ಯಾರು, ಏನೆಂದು ನೋಡಿ ಬರುತ್ತೇನೆ” ಎಂದು ಹೊರಕ್ಕೆ ಬಂದಳು, 
ನನ ಬಂದಿರಿ” ಎಂದು ಪ್ರ ಶಿ ಸಿದಳು, 

ಪುರುಸೊತಿ ಶ್ರಿದೆಯಲ್ಲ?” 
“ಪುರುಸೊತ್ತೇನು? ಮಲಗುವ ಹೊತ್ತಾಯಿತು.” 

ಬಂದ ಮಾಧವನಿಗೆ ಅವಳ ಮಾತಿನಿಂದ, ತನ್ನ ವಿಷಯದಲ್ಲಿ ಯಾ 
ವೊಂದು ಆತುರ ಉಳಿದಿರಲಿಲ್ಲ ಎಂಬುದು ಗೊತ್ತಾದರೂ ತಾನೊಂದು 
ಮುಖ್ಯ ಕೆಲಸದ ಸಲುವಾಗಿ ಬಂದುದರಿಂದ ವಿಶ್ವಾಸದಿಂದ ಮಾತನಾ ಡತೊಡ 
ಗಿದ. ೫ನ ಇವರನ್ನು ಕರೆದುಕೊಂಡು ಆತು ವಿಶೇಷ ಕೆಲಸಕ್ಕಾಗಿ ಈ 
ಊರಿಗೆ ಬಂದಿದ್ದೆ. ನನ್ನ ಹತ್ತಿರ ಸುಳ್ಳೇನು! - ನಿನ್ನನ್ನು ಕಾಣುವುದಕ್ಕೇ 
ಬಂದದ್ದು. ಇವರು ತು ಬಜ. ಅವರ ಹೆಸರನ್ನು ನೀನು ಕೇಳಿರೆ 
ಬಹುದು, ಕಾಳೂರಿಗೆ ಟೂರಿಂಗ್‌ ಟಾ ಕೀಸುಗಳು ಬರುತ್ತವೆಯಲ್ಲ. ಮುಂಬ 
ಯಿಯಲ್ಲಿ ದೇವೇಂದ್ರ ಫಿಲ್ಮ್‌ ಅಂತ ದೊಡ್ಡ ಸಿನೆಮ ಕಂಪೆನಿಯಿದೆ.ಇವರು 
ಅದರ ಡೈರಕ್ಟ ರರು, ಪಾಲುಗಾರರು, ನಾನೀಗ ನಾಲ್ಕಾರು ವರ್ಷಗಳಿಂದ 
ಫಿಲ್ಮ್‌ ಲೈನ್‌ ಹಿಡಿದುಬಿಟ್ಟಿದ್ದೇನೆ. ಅದರಲ್ಲಿರುವ ಫಾಯಿದೆ ಯಾವುದ 
ರಲ್ಲಿಯೂ ಇಲ್ಲ” ಎಂದಾಗ pa 

"ಹಾಗಾದರೆ ಈ ಸಾರಿ ಸುಂದರಿಯಮ್ಮನನ್ನು ಕರೆದುಕೊಂಡು ಹೋ 
ಗುತ್ತೀರಾ ಮುಂಬಯಿಗೆ?” ಎಂದು ಕೇಳಿದಳು, 

ಮಾಧವ ಅಂಥ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ. ಆತ ಒಮ್ಮೆಗೆ ತಬ್ಬಿ 
ಬ್ಬಾದ; ಅನಂತರ “ನಿನ್ನ ಚೇಷ್ಟೆ ಸಾಕೇ, ಅದಕ್ಕಾದರೆ ಇಲ್ಲಿಗೆ ಬರುತಿದ್ದೆನೇ 
ನೆಟ್ಟಗೆ? ನಾನು ಮನೆಗೆ ಹೋಗಲೂ ಇಲ್ಲ; ಹೋಗುವುದೂ ಇಲ್ಲ.” 

ಗುಲಾಬಿಗೆ ಆ ಗಳಿಗೆಯಲ್ಲಿ ಅನಿಸಿತು- ಈ ಪುಣ್ಯಾತ್ಮನನ್ನು ನಂಬಿದ 
ಒಂದು ಸಂಸಾರವು ಎಲ್ಲ ಭಾಗ್ಯಗಳನ್ನೂ ಕಳೆದುಕೊಂಡಿತು. ತಾನು ಎಲ್ಲಾ 


ಜಾರುವ ದಾರಿಯಲ್ಲಿ ೩೦೫ 


ದರೂ ಮೂರ್ಪತೆಯಿಂದ ತನ್ನ ಮನಸ್ಸಿನ ಆಸೆಯನ್ನು ಹಿಂಬಾಲಿಸಿದ್ದಾಗಿ 
ದ್ದರೆ ತನಗೂ ಅದೇ ಗತಿ ಪಾ ್ರಿಪ್ರವಾಗುತಿತ್ತಲ್ಲ- ಎಂದು. 
ಅಲ್ಲಿಂದ ಮಾಧವನ ಇ ಸಿನೆಮಾ ಲೋಕವನ ಸಿ ಕುರಿತು ಹರಿ 
ಯಿತು. RARE ರೂಪ ಸಿನೆಮಾ ನಟಿಯಾಗುವುದಕ್ಕೆ ತಕ್ಕುದೆಂದೂ ಅವಳು 
ರಜತಪರದೆಯನ್ನು ಓಂಬಾಲಿಸಿದ್ದಾದರೆ ನಾಲ್ಕು ದಿನಗಳಲ್ಲಿ ಹೆಸರಾದ ತಾರೆ 
ಯಾಗುವುದು ನಿಜವೆಂದೂ ಹೇಳಿದ್ದಲ್ಲದೆ ಹಾಗೆ ತಾರಾ ಲೋಕದಲ್ಲಿ ಮೆರಿದು, 
ಕೀರ್ತಿಯನ್ನು ಗಳಿಸಿದ ಹಲವಾರು ಮಹಾ ನಾರಿಯರ ಅದ್ಯ ಸ್ಟವನ್ನು ಬಣ್ಣಿ 
ಸಿದ. ಮಾತು. ಕಿವಿಯ ಮೇಲೆ ಬೀಳುತ್ತಿದೆಯಲ್ಲ-ಎಂದಷ್ಠೆ ಗುಲಾಬಿ. ಕೇಳು 
ದಳು, ಹೊರತು ಒಂದಕ್ಷರ ಮಾತನಾಡಲಿಲ್ಲ. ಅನೆ ರಂಗ ಮಾಧವನು 
ನ ಹೇಳುವುದನ್ನೂ ನಿಲ್ಲಿಸಲಿಲ್ಲ. “ಇಲ್ಲಿದ್ದು ಏನು ಮಾಡುತ್ತೀಯ? 
ಆ ಡಾಕ್ಟ್ರ ರರ ೫11. ಇಪ್ಪತ್ತು ಮೂವತ್ತು ರೂಪಾಯಿ ಸ ಸಂಪಾದಿಸುವು 
ದಕ್ಕೆ ಈ ಗೋಳಾಟವೆ? ಬೂದಿಮುಚ್ಚಿದ ಕೆಂಡದ ಹಾಗೆ ಆಗಬಾರದು ನಿನ್ನ 
ಯೋಗ್ಯತೆ. ಚಿತ್ರಕ್ಕೆ ಇಂತಿಷ್ಟು ಎಂದು ಗುತ್ತಿಗೆ ಮಾಡಬಹುದು. ತಿಂಗಳ 
ಸಂಬಳ ಮಾಡಬಹುದು. ಸ್ವಲ್ಪ ಅನುಭವ ದೊರಿತ ಮೇಲೆ, ನೀನು ಹೇಳಿದ 
ಬೆಲೆ- ನಿನ್ನ ಯೋಗ್ಯತೆಗೆ, ರೂಪಕ್ಕೆ, ಯೌವನಕ್ಕೆ ಬಂದೇ ಬರುತ್ತದೆ” ಎಂದು 
ಉತ್ಸಾಹ ಹುಟ್ಟಿಸುವ ಮಾತುಗಳನ್ನು ಆಡಿದೆ. 
ಗುಲಾಬಿಯ ಬಾಯಿಂದ ಯಾವೊಂದು ಮಾತೂ ಬಾರದ್ದನ್ನು ಕಂಡು 
ಮಾಧವನ ಬಳಿಯಿದ್ದ ಡೈರಿಕ್ಟ ರ್‌ ದೊರೆಯು" ಈಕೆಯ ಪರ್ಸನಾಲಿಟಿ ಬಹು 
ಸೊಗಸಾಗಿದೆ. ಅವಳಿಗೆ ಏಿಲ್ಮಿಸೆ ಬೇಕಾದ ರೂಪನಿದೆ. ವಯಸ್ಸಾದಂತೆಯೇ 
ಕಾಣುವುದಿಲ್ಲ. ಸಾಮಾನ್ಯ ಹಾಡುಗಾರಿಕೆ, ಒಂದಿಷ್ಟು ಕುಣಿತ ಬಂದದ್ದಾ 
ದರಿ ತಿಂಗಳಿನೆ ಎರಡು ಸಾವಿರದ ತನಕ ತೊಡಬಹುದು? ಎಂದಾಗ, ಮಾಧು 
“ಅವಳ ಮಾವ ನಮ್ಮೂರಿನ ಹೆಸರಾದ ವಾಯಿಲಿನಿಸ್ಟ್‌ ಆಗಿದ್ದ. ಇವಳು 
ಕುಣಿತವನ್ನೂ ಕಲಿತಿದ್ದಾ ಛೆ ಅಲ್ಲದೆ ಅವಳು ಹೀದುಸಾ ನಿ ಹಾಡುಗಾರಿಕೆ 
ಯನ್ನೂ ಕಲಿತಿದ್ದಾ ಳೆ... ಕೇಳಿದೆಯ ಗುಲಾಬಿ, ಎರಡು ಸಾವಿರದ ತನಕ 
ಕೊಡುವುದಕ್ಕೆ ಅವರು J ಅವರು ಕಾಳಿದಾಸನ ಶಾಕುಂತಲಾ ಚಿತ್ರ 
ತಿಗೆಯುವುದರ್ನ್ಲಿದ್ದಾ ಕೆ. ಅದಕ್ಕೆ ತಕ್ಕ ನಟಿಯರನ್ನು ಹುಡುಕಿ ಹ, 
ನಮ್ಮಲ್ಲಿರುವವಶೆಲ್ಲರೂ ಈಗ ಕೊಬ್ಬಿ ಹೆಪ್ವಿವೈ ಟ್ಟ ಆಗಿದ್ಧಾರೆ. ಅದಕ್ಕೆ 
ಸೂಟ್‌ ಆಗುವುದಾದರೆ ನೀನು ಒಬ್ಬ ಛೇ ಒಬ್ಬ ನಂ ಯೋಚಿಸಿ 


40೬ ಜಾರುವ ದಾರಿಯಲ್ಲಿ 


ಕರೆದುತಂದಿದ್ದೇನೆ. ಏನನ್ನುತ್ತೀ ಹೇಳು” ಎಂದು ಕೇಳಿದ. ಮಾಧವನ ಮನ 
ಸ್ಲಿನಲ್ಲಿ, ಅವಳನ್ನು ಕಂಡ ಬಳಿಕ ಸುಪ್ತ ಆಸೆಗಳೆಲ್ಲ ಚೇತನಗೊಂಡಿದ್ದವು; 
ವೇಶ್ಯೆಯ ಕುಲದಲ್ಲಿ ಹುಟ್ಟಿದ ಅವಳನ್ನು ಇಷ್ಟು ಹೊಗಳುವಾಗಲೂ ಅವಳು 
ಔದಾಸೀನ್ಯ ತೋರುವುದನ್ನು ಕಂಡು ವಿಸ್ಮಯವಾಯಿತು. ಆಕೆ ಪ್ರಾಯಶ: 
ಇನ್ನೊಬ್ಬರ ಬಲೆಗೆ ಬಿದ್ದಿದ್ದಾಳೆ.ಎಂದು ಅನಿಸಿತು. ಮುಂಬಯಿಯಲ್ಲಿ ಅವ 
ನಿಗೆ ಭೇಟಿಯಾದ ಚಲಪತಿ, ಗುಲಾಬಿಯ ಮಾತು ಬಂದಾಗ «ಆಕೆ ಶಿವಪ್ಪ 
ನವರಲ್ಲಿ ನರ್ಸ್‌ ಆಗಿದ್ದಾಳೆ? ಎಂದಿದ್ದ. ಅದರಿಂದ ಇಂಥ ಒಂದು ಸ್ಪರ್ಣ 
ಸಂಧಿಯನ್ನು ಕರೆದುಕೊಳ್ಳ ಲಾರಳು ಎಂದೆಣಿಸಿ ತನ್ನ ಗೆಳೆಯನನ್ನು ನಂಬಿಸಿ 
ಕರಿದು ತಂದಿದ್ದ. 

ಗುಲಾಬಿ ಮಾತನಾಡಲಿಲ್ಲ. ಮಾಧವ ತನ್ನ ಆಸೆಯನ್ನು ಬಿಡಲಿಲ್ಲ. 
“ನೀನು ಇಲ್ಲ ಅನ್ನಬೇಡ, ತಿಂಗಳಿಗೆ ಮೂರು ಸಾವಿರ ಕೇಳು, ನಾಲ್ಕು 
ಸಾವಿರ ಕೇಳು; ಅಥವಾ ಚಿತ್ರಕ್ಕೆ ಹತ್ತುಸಾವಿರ ಕೇಳು. ಇಂಥ ಅವಕಾಶ 
ನಿನಗೆ ಜನ್ಮಕ್ಕೂ ಸಿಗಲಾರದು. ಯೋಚನೆಮಾಡು” ಎಂದಾಗ ಅವಳು- 

“ಆಗಲಿ,ಯೋಚನೆಮಾಡಿ ಹೇಳುತ್ತೇನೆ.ನೀವು ನಾಳೆ ಬನ್ನಿ” ಎಂದಳು. 
ಬಂದ ಅನಿಷ್ಟ ತೊಲಗಲಿ ಎಂದು ಯೋಚಿಸಿದಳು. 

“ನಾವೆಲ್ಲಿಗೂ ಹೋಗುವ ಹಾಗಿಲ್ಲ; ಇಲ್ಲಿಯೇ ಮಲಗುತ್ತೇವೆ-ಆಗ 
ಬಹುದಲ್ಲ” ಎಂದುದಕ್ಕೆ ಕಾಳಿಯನ್ನು ಕರೆದ್ಕ,ಹೊರಚಾವಡಿಯನ್ನು ಗುಡಿಸ 
ಲು ಹೇಳಿದಳು. ಅವರು ತಾವು ತಂದ ಬೆಡ್ಡಿಂಗುಗಳನ್ನು ಬಿಡಿಸಿ ಮಲಗಿ 
ಕೊಳ್ಳುವುದರ ಮೊದಲು “ನಾನು ಮಲಗುವುದಕ್ಕೆ ಹೋಗುತ್ತೇನೆ” ಎಂದು 
ಒಳಕ್ಕೆ ಹೇಳಿ ಹೊರಟಾಗ, ಮಾಧು ಹಳೆಯ ನೆನಪುಗಳಿಂದ“ ನನ್ನ ಮಾತನ್ನು 
ಮೂಲೆಗೆ ಹಾಕಬೇಡ. ತೀರ ಒಳ್ಳೆಯ ಸಂದರ್ಭವಿದು? ಎಂದು ಇನ್ನೊಮ್ಮೆ 
ಹೇಳಿದ, ತೀರ ಸಲುಗೆಯಿಂದ ಮುಂದುವರಿದು ಅವಳ ಭುಜದ ಮೇಲೂ 
ಕೈಯಿರಿಸಿದ, ಆಕೆ “ನಾನು ವಿಚಾರಮಾಡುತ್ತೇನಪ್ರ” ಎಂದು ತುಸು 
ಕೋಪದಿಂದಲೇ ಹೇಳಿದಳು. 

"ನೀನು ಖಂಡಿತಕೂ ಈ ಸಂದರ್ಭ ಬಿಡಬಾರದು. ಅವನಿಗೇನು? 
ನಾಲ್ಕು ಸಾವಿರದ ತನಕ ಕೊಡಬಹುದು-ಎಂದಿದ್ದಾನೆ ನನ್ನೊಡನೆ. ನೀನು 
ಬೆಳಿಗ್ಗೆ ಐದು ಸಾವಿರವಾದಕಿ ಆದೀತೆಂದು ಹೇಳು, ಆದರೆ ಅವರು ಹಾಡು 
ವುದಕ್ಕೆ ಹೇಳಿಯಾರು; ಕಂಠ ಮೊದಲಿನಂತೆಯೆ ಉಳಿದಿದೆಯಲ್ಲ” ಎಂದು 


ಜಾರುವ ದಾರಿಯಲ್ಲಿ 4೦೭ 


ಹೇಳಿದ. 

“ಆಯಿತು, ನೀವು ಹೋಗಿ ಮಲಗಿಕೊಳ್ಳಿ” ಎಂದು ತಕ್ಷಣ ಸರಿದು 
ಅವಳು ಒಳಕ್ಕೆ ಹೋದಳು. ಕಾಳಿಯು ಕದವನ್ನಿಕ್ಕಿದಳು. ಗುಲಾಬಿಯ 
ಮೈಯ್ಯುಉದ್ವೇಗದಿಂದ ಬಿಸಿಗೊಂಡಿತ್ತು. ಆಕೆ ಹಾಸುಗೆಯನ್ನು ಸೇರುವಾಗ 
ಪ್ರಭಾಕರ ನಿದ್ದೆ ಮಾಡದೆ ಕಾದಿದ್ದ. “ಯಾರಮ್ಮ ಅದು? ನಿನಗೆ ಗೊತ್ತೇ 
ಇಲ್ಲವೆ? ಗೊತ್ತಿಲ್ಲದವರಾದಕೆ ಇಷ್ಟು ಹೊತ್ತು ಮಾತನಾಡುತ್ತೀಯ* ಎಂದು 
ಫಾಡತೊಡಗಿದ. 

"ಮಲಗು ಮಗು. ಸಾಕು ನಿನ್ನ ಅಧಿಕಪ್ರಸಂಗ” ಎಂದು ಗದರಿಸ 
ಬೇಕಾಯಿತು ಆಕೆ.ತಾನೂ ಮಲಗಿಕೊಂಡಳು, ಅವಳ ಮನಸ್ಸುನಿಚಿತ್ರವಾ 
ಯೋಚನಾ ಪ್ರವಾಹವಾಗಿ ಹರಿಯತೊಡಗಿತು. ಮಾಧು ತೋರಿಸಿದ ಹಣದ 
ಆಸೆ ಅವಳನ್ನು ಕಾಡಲಿಲ್ಲ. ಅವನಾಡಿದ ಮಾತುಗಳು ಸುಳ್ಳಿರಬಹುದೆಂದೂ 
ಅವಳಿಗೆ ಅನಿಸಲಿಲ್ಲ. ನೆರೆಯೂರಾದ ಅಂಕೋಲೆಯಿಂದ ಹೋದ ಜಾನಕಿ 
ಮುಂಬಯಿಯಲ್ಲಿ ಮಧುಬಾಲೆ ಎನಿಸಿ, ತಿಂಗಳಿಗೆ ನಾಲ್ಕೆ ದು ಸಾವಿರ ಗಳಿಸು 
ತ್ತಿದ್ದಾಳೆಂದು ಅವಳು ಕೇಳುತಿದ್ದಾಳೆ. ಹಣದ ಹೊಂಗನಸು ಅವಳನ್ನೆಂದೂ 
ಮರುಳುಮಾಡಿಲ್ಲ. ಅವಳ ತಲೆಯಲ್ಲಿ ಒಮ್ಮೆಗೆ ಚೇತನಗೊಂಡ ಭಾವನೆ 
ಯೆಂದರೆ-"ನನ್ನ ಬಾಳಿನಲ್ಲಿ ಇಲ್ಲದ ಒಂದು ಆಸೆ ಹುಟ್ಟಿಸಿ, ಸಲ್ಲದ ಒಂದು 
ಬಂಧನ ಬೆಳೆಸಿ, ಯಾವುದರ ಗೊಡವೆಯೂ ಇಲ್ಲದೆ ಓಡಿಹೋದ ಈ 
ವ್ಯಕ್ತಿಯು, ತಿರುಗಿ ತನ್ನನ್ನು ಹುಚ್ಚುಕಟ್ಟಿಸುವುದಕ್ಕೆ ಬಂದಿದ್ದಾನೆಲ್ಲ” ಎಂಬು 
ದಾಗಿತ್ತು. ಒಂದಿಷ್ಟು ಹೊತ್ತು, ಮನಸ್ಸು ಅವನನ್ನು ನೆನೆಯುತ್ತ ಹೋದ 
ಹಾಗೆ ಅಷ್ಟಷ್ಟು ತೀವ್ರವಾಯಿತು; ಒರಟಾಯಿತು. ಆದರೆ ಅವಳ ಅಂತ 
ರಂಗದಲ್ಲಿ. ಹುದುಗಿದ ದೌರ್ಬಲ್ಯ, ಹಸಿದ ಕಾಂಕ್ಲೆ, ಮೆಲ್ಲಗೆ ಅರಳತೊಡ 
- ಗಿತು: “ಎಂದೂ ಬಾರದವರು ಇಂದು ಬಂದಿದ್ದಾರೆ. ತನ್ನನ್ನು ಮುಂಬಯಿಗೆ 
ಕರೆದೊಯ್ದಾರು. ರಸಹೀನವಾದ ತನ್ನ ಬಾಳು ಅವರ ಸ್ನೇಹದಿಂದಲಾದರೂ 
ಸನಿಗೊಂಡೀತು” ಎಂದು ಗಂಡಿನ ಬಯಕೆ ಆ ಹೆಣ್ಣು ಹೃದಯದಲ್ಲಿ ಮೂಡ 
ತೊಡಗಿತು. ಅದನ್ನೆ ಣಿಸಿದಂತೆ-ಹೊರಗಿನ ಕದ ತಟ್ಟುತ್ತಿದ್ದಂತೆ, ಮೆಲು ಧ್ವನಿ 
ಯಲ್ಲಿ :ಗುಲಾಬಿ'ಎಂದು ಸಂಭೋದಿಸುವಂತೆ-ಅನಿಸತೊಡಗಿತು.ಎದ್ದುಕುಳಿ 
ತಳು. ಕದವನ್ನು ತೆಕಿಯಲೇ ಎಂದು ಅನಿಸಿತು; ರೋಮಾಂಚವಾಯಿತು. 
ಮಗು ಕೇಳಿದ ಪ್ರಶ್ನೆ ಅವಳನ್ನು ಚುಚ್ಚಿತು. "ನಿನ್ನ ತಂದೆ' ಎಂದು ಸಂತೋಷ 


೩೦೮ ಜಾರುವ ದಾರಿಯಲ್ಲಿ 


ದಿಂದ ನುಡಿಯಬೇಕಾದ ಮಾತನ್ನು ಸಿಟ್ಟಿಂದ ಹೇಳಬೇಕಾಗಿಬಂದ ದುರ್ನಿಧಿ 
ಯನ್ನು ನೆನೆದಳು. ಇಷ್ಟುದಿನ ಅಂಥ ಸಂಕೋಚ, ಚಿಂತೆ, ನೋವುಗಳನ್ನು 
ತಾನ್ಕೂತನ್ನ ಮಗುವೂ ಅನುಭವಿಸಿರುವುದು ಸಾಲದೆ? ಇನ್ನೂ ್ನ ಒಮ್ಮೆ ಅಂಥ 
ಪ್ರಸಂಗವನ ನ್ನು ತಂದು ಕೊಳ್ಳಬೇಕೆ? ಅವನ ಹೃದಯದಲ್ಲಿರ ಖು ಕರುಣೆಯು 
ಎಸ್ಟೆ ದು ಅಳೆಯುವುದಕ್ಕೆ, ತ LS ಸುಂದರಿಯ ಮಕ್ಕಳನ್ನು 
ನೋಡಿದರೆ ಸಾಲದೆ?” ನಂತ ತೋರಿತು. ಆದರೂ ಭ್ರಮೆಗೊಂಡ ಅವಳ 
ಮನಸ್ಸಿಗೆ-ಮಾಧು ಇನ್ನೂ ಇನ್ನೂ ಕದ ತಟ್ಟು ತಿದ್ದಂತೆ ತನ್ನನ್ನು ಕರೆಯು 
ತಿದ್ದಂತೆ ಸೂ ತಡಾಬ ಅಲ್ಲಿಯೇ ಕುಳಿತಿರಲಾರದೆ, ತನ್ನ ಮನಸ್ಸನ್ನು 
ತನ್ನ ಹದ್ದಿ ನಲ್ಲಿರಿಸಿಕೊಳ್ಳ ಲಾರದೆ, ಇದಿರಾಗುವ ಆಪತ್ತನ್ನು ತಡೆಯಲಾರದೆ 
ಅಲ್ಲಿಂದೆದ್ದಳು. ಹಿಂದಣ ಬಾಗಿಲಿನ ಕದ ತೆಕಿದು ನೆಟ್ಟಿಗೆ ಜೊರಕ್ಕೆ ಬಂದಳು. 
ಭಜ ನಡಿಗೆಯಿಂದ, ಅದೇ ಬೀದಿಯಲ್ಲಿ ನೂರು ಗಜ ದೂರವಿರುವ 

ವಪ್ಸನವರ ಮನೆಗೆ ಹೋಗಿ ಕದತಟ್ಟಿ “ಇಂದಮ್ಮ, ಇಂದಮ್ಮ? ಎಂದು 
ಚ ಕರೆದಳು. ಇಂದುವಿಗೆ ಎಚ ತರವಾಯಿತ್ಯ;ಶಿವಸ್ರ ರ ಬಚ್ಚ ರವಾ 
ಯಿತು. ಗುಲಾಬಿಯ ಕಾತರ ಧ್ವನಿಯನ್ನು ಕೇಳಿ “ಯಾರು, ಗುಲಾಬಿಯೇ, 
ಏನಾಯಿತು, ಏನಾಯಿತು?” ko ಕೇಳುತ್ತ ಹೊರಗೆ ಬಂದರು. ದೀಪ 
ಹಚ್ಚಿಬರು.ಏನಾಯಿತೆಂದು ಹೇಳುವು 'ದಕ್ಕೂ ಭೀತಳಾಗಿದ್ದಳು ಆಕೆ. ಕೊನೆಗೆ 
ಸಪ ರಾಯರು ಬಂದಿದ್ದಾರೆ. ನನಗೆ "ಓಳೆಗಿರುವುದಕ್ಕೆ ಹೆದರಿಕೆಯಾ 
ಯಿತು. ಓಡಿ ಬಂದೆ” ಎಂದಳು. ಅವಳ ಮೈ ಫಗ ಬೆವರಿಳಿಯು 
ತಿತ್ತು. ಬಂದೊದಗಿದ ಈ ಹೊಸ ವಿಪತ್ತನ್ನು ಬಣ್ಣಿಸಿ, ಮನಸ್ಸಿಗೆ ಸಮಾ 
ಧಾನ ತಂದುಕೊಳ್ಳುವ ತನಕ, ಅವಳು ಅವಳವಳಾಗಿರಲಿಲ್ಲ. 


ಅಧ್ಯಾ ಯಿ 'ಣಿಗಿ. 


ಕಾಳೊರಿನ ಭವಿಷ್ಯ ಜೆ ಇತರ ಊರುಗಳಂತೆಯೆ ಮಹಾ 
ಯುದ್ಧದ ಪಂತಾಮದಿಂದ ಬದಲಿಸಿತೆನ್ನ ಬೇಕು. ಅನೇಕರಿಗೆ ಯುದ್ಧವು 
ಮುಗಿದು ಶಾಂತಿಯು ಬಂದಕಿ ಸಂತೋಷ. ಬೆಲೆಗಳು ಇಳಿದಾವು, ತಿರುಗಿ 
ಮೊದಲಿನ ದಿನಗಳು ಬಂದಾವು ಎಂದು ಮಿತ ವರಮಾನಗಳುಳ್ಳೆ ಜನ 
ಗಳು ಯೋಚಿಸಿದರೆ, ವಿಕ್ರಯಗಾರರು, ಉತ್ಸನ್ನಕಾರರು ಆ ಪರಿಸ್ಥಿತಿಗೆ 
ಬೆದರುತ್ತಿದ್ದಾರೆ.ಒಮ್ಮೆಗೆ ಧಾರಣೆಗಳು ತಲೆಕೆಳಗಾಗಿ ತಮ್ಮ ಆರ್ಥಿಕ ಜೀವನ 
ಹೊಂಡಕ್ಕಿಳಿದೀತು ಎಂದು ಬೆದರಿಕೊಂಡಿದ್ದಾರೆ. ಆದಕಿ ಅಂಥ ಭೀರುಗಳು 
ಸಹ, ಬಂದ ಶಾಂತಿಗಾಗಿ ಹೆದರಬೇಕಿಲ್ಲವಾಯಿತು. ಆ ಶಾಂತಿ ನಿಜವಾದ 
ಶಾಂತಿಯಾಗಿರಲಿಲ್ಲ. ಜನಜೀವನದ ವಾತಾವರಣ ಅಶಾಂತವಾಗಿಯೇಣತ್ತು. 
ಯುದ್ಧ ನಿಂತ ಮೇಲೆಯೆ ಜೀವನದ ಅವಶ್ಯಕತೆಗಳ ಬೆಲೆ ಏರುತ್ತ ಹೋಗುವು 
ದನ್ನು **ಂಡು ಅನೇಕರಿಗೆ ಅದರ ಪಣ ಗೋಚರಿಸಲಿಲ್ಲ. ಏನೇ ಆಗಲಿ- 
ಕೆಲಸದ ಬಗೆಯ ಜನಗಳಿಗೆ ಅದು ಸಂಪತ್ತಿನ ದಾರಿತೋರಿಸಿಕೊಟ್ಟಿದೆ. 
ಅದಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಅಧೋಗತಿಗಿಳಿಸಿದೆ. ಆರ್ಥಿಕ ವಿಪ 
ತ್ತಿನಿಂದ ಅಳುವವರ ಸಂಖ್ಯೆ ಊರಲ್ಲಿ ಹೆಚ್ಚಾಗ ತೊಡೆಗಿದ್ದು ನಿಜ. ಆದರೆ 
ಆಹಾರ ವಸ್ತುಗಳಿಗೆ ಒಳ್ಳೆಯ ಬೆಲೆ ಬರತೊಡಗಿದಾಗ ಬೇಸಾಯಗಾರರಿಗೂ 
ಹಣದ ಸುಗ್ಗಿಯ ಕಾಲ ಬಂದಂತೆ ಅಲ್ಲವೆ? ಆದರಿಂದ ಕಾಳೂರಿನ ಸುತ್ತು 
ಮುತ್ತಲಿನ ಹಳ್ಳಿಯ ಜನ ಸೇಟಿಗೆ ಬಂದರೆ ಮೊದಲಿನಂತಿಲ್ಲ. ರೂಪಾಯಿ, 
ವರಹ ತೆಗೆಯಲು ಹಿಂದು ಮುಂದೆ ನೋಡುತ್ತಿದ್ದವರು, ನೂರರ ನೋಟು 
ಗಳನ್ನೇ ಈಗ ಹೊರಕ್ಕೆ ತೆಗೆಯುತ್ತಾರೆ. ತಾಮ್ರದ ಪಾತ್ರೆಗಳ ಅಂಗಡಿಯನ್ನು 
ಹೊಕ್ಕರೆ ಖಂಡಿಗಟ್ಟಲೆ ಪಾತ್ರೆ, ಪರಡಿಗಳನ್ನು ಖರೀದಿ ಮಾಡುತ್ತಾರೆ. ಅರಿ 
ವೆಯ ಬೆಲೆ ಒಂದಕ್ಕೆ ನಾಲ್ಕು ಎಂದು ಗೊಣಗುತ್ತಿದ್ದ ರೂ, ಒಂದಕ್ಕೆ ಆರ) 
ಬೆಲೆ ಕೊಟ್ಟು, ಕೊಳ್ಳಲು ತೊಡಗಿದ್ದಾರೆ. 

ಯುದ್ಧ ದ ಕಾಲದಲ್ಲಿ ಅಂಗಡಿಕಾರರು ಧನ್ಯ ಕೆನಿಸಿದಂತೆ ಇಂದು ಹೈ!ಲ 
ಮನೆಗಳುಳ್ಳ ಔರು ಧನ್ಯ ಕಿನಿಸತೊಡೆಗಿದರು. (ಈ ಧಾರಣೆ, ಈ ಬೆಲೆಗನ್ನು 
ಕೊಟ್ಟು ಬಣ ಶ್ರಮಗಾರರು ಬದುಕುವುದುಂಟಿ' ಎಂದು ಕಣ್ಣೀರಿಸ್ವಿವರು 
ಕೂಡ yo ಅಷ್ಟು ಮರುಗುತ್ತಲಿಲ್ಲ. ಅವರವರ ಉತ್ಪನ್ನಗಳಿಗೆ; ಸೇವೆ 


೩೧೦ ಜಾರುವ ದಾರಿಯಲ್ಲಿ 


ಗಳಿಗೆ, ಅವರವರು ಮನಸ್ಸಿಗೆ ಬಂದ ಬೆಲೆ ಹೇಳುವ ಸ್ವಾತಂತ್ರ್ಯಗಳಿಸಿದ್ದಾರೆ. 
ಇನ್ನೊಂದು ಜನ ವರ್ಗವುಂಟು. ಮಿತವಾದ ಸಂಬಳೆದಿಂದ ಜೀವನ ಹಿಡಿಯ 
ತಿದ್ದ ನೌಕರ ವರ್ಗವದು. ಕನಿಕರನಿದ್ದವರು ಅವರಿಗಾಗಿ ಮರುಗುವು. 
ದುಂಟು, 
ಕಾಳೂರಿನ ಮಟ್ಟಿಗೆ ಹೇಳುವಲ್ಲಿ, ಅವರ ಸಂಭ್ರಮಕ್ಕೂ ತೊಂದರೆ 
ಯಾದಂತೆ ಕಾಣುವುದಿಲ್ಲ. ಗ್ರಾಮದ ಉಗ್ರಾಣಿ ಹೊಸ ಮನೆ ಕಟ್ಟುವುದಕ್ಕೆ 
ಇದೇ ಕಾಲ ಎಂದು ತಿಳಿದಿದ್ದಾನೆ. ಊರ ಶ್ಯಾಸುಭಾಗರು ಕಷ್ಟಕಾಲವೆಂದು 
ಹೇಳ ಹೇಳುತ್ತ, ತಮ್ಮ ಮನೆಯ ಹುಲ್ಲಿನ ಛಾವಣಿ ಕಿತ್ತು, ಹಂಚು ಹೊಡೆ 
ಸಿದ್ದಾರೆ. ಹಾಗೆ ಮನೆ ಕಟ್ಟಿಸುವ ಗಲಭೆಗೆ ಹೋಗದವರಿಂದರಿ "ಈ ಊರು. 
ನಮಗೆ ಶಾಶ್ವತವೇ?'ಎಂದು ತಿಳಿದ ನೌಕರವರ್ಗ. ಅವರು “ಏನಿದು ಸಂಒಳೆ, 
ಏನಿದು ತುಟ್ಟಿ ಭತ್ತೆ!” ಎಂದು ಗುರುಗುರಿಸುತಿದ್ದಾರೆ. ಆದರೆ ನಿಜಕ್ಕೂ 
ಅವರು ಈ ಎರಡನ್ನೇ ಹೊಂದಿ ಬಾಳುವುದಾಗಿದ್ದರೆ ಕಾಳೂರಿನ ಶ್ಮಶಾನದ 
ಗಡಿಯನ್ನು ಎಂದೇ ದಾಟುತಿದ್ದರು. ಎಷ್ಟೋ ಬಡ ನೌಕರರು, ಗುಮಾಸ್ತ 
ರು, ಕರಿಯ ಉದ್ಯೋಗಸ್ಥರು, ತಮ್ಮ ಬಡತನದ ಜೀವನ ನಡೆಯಿಸಿಯೂ, 
ದಿನಕ್ಕೆ ಒಂದೆರಡು ರೂಪಾಯಿಗಳನ್ನು ಕಾಫಿಗೂ, ಸಿಗರೇಟಿಗೂ ವೆಚ್ಚ 
ಮಾಡುತ್ತಿದ್ದಾರೆ. ಅಂತೂ ಬಹುಜನ, ತಮ್ಮನ್ನು ಬಿಟ್ಟು «ಉಳಿದ ಜನ 
ವರ್ಗವೆಲ್ಲ ಯುದ್ಧ ದಿಂದ ಉದ್ದಾರವಾಯಿತು? ಎನ್ನುವ ಮಾತುಕತೆ ಕೇಳಿಸ 
ತೊಡಗಿದೆ. 
ಇಂದುಮತಿ, ತನ್ನ ಚಿಕ್ಕ ಸಂಸಾರದಲ್ಲಿಯೂ, ಅರ್ಥವಾಗಗಂತಹೆ 

ವಿಚಿತ್ರ ನಡತೆಯನ್ನು ಜನರಲ್ಲಿ ಕಾಣುತಿದ್ದಾಳೆ. ಗಂಡನು ಮೊದಲಿಗಿಂತಲೂ 
ಹೆಚ್ಚಾಗಿ ದುಡಿದು ತಂದು ಅವಳ ಕೈಗೆ ಹಣ ಕೊಡುತಿದ್ದಾನೆ. ಇಬ್ಬರು 
ಮಕ್ಕಳು, ತಾನು, ತನ್ನ ಪತಿ, ಇನ್ನೊಬ್ಬ ಪರಿಚಾರಕ-ಐದು ಮಂದಿ ಕೂಡಿದ 
`ಸಂಸಾರಕ್ಕೆ ವೆಚ್ಚಮಾಡಿದಷ್ಟು ಸಾಕಾಗುವುದಿಲ್ಲವಲ್ಲ ಎಂದುಕೊಳ್ಳುತ್ತಾಳೆ. 
ಗೆ ಬಂದ ಹಣ ಕರಗುವುದು ಕಾಣಿಸುತ್ತದೆ. ತಂದುದು ಕಾಣುವುದಿಲ್ಲ, 
ಕೈಟ್ಟುದೂ ಕಾಣುವುದಿಲ್ಲ. ಮನೆಗೇನೆ ಮುನ್ನೂರು ರೂಪಾಯಿ ವೆಚ್ಛ 

ವಾಗಿತ್ತಿರುವಾಗ, ಅದರಿಂದ ಸುಖ ಕಾಣಿಸದಿರುವಾಗ, ಅದಕ್ಕೂ ಕಡಿಮೆ 
ಆದಾಳುವುಳ್ಳ ವರ ಸಲುವಾಗಿ ಆಕೆ ಮರುಗುವುದುಂಟು,ಮನೆಗೆ ಬರುವ ತರ 
ಕಾರಿ ವಾರುವವಳೋ, ಹಾಲು ಮಾರುವವಳೋ, ಇನ್ನಾರೋ ತಂತಮ್ಮ 


ಜಾರುವ ದಾರಿಯಲ್ಲಿ 4೧೧ 


ಸುಖದುಃಖ ಅವಳಲ್ಲಿ ಹೇಳಿಕೊಳ್ಳುವುದುಂಟು. “ಅಮ್ಮ , ಈಗಿನ ದಿವಸ 
ದಲ್ಲಿ ಬಡವಥಾಗಿ ಹುಟ್ಟುವುದು ಒಂದು ಪಾಪ ಮಾಡಿದ ಹಾಗೆ; ಏನು ಕಷ್ಟ 
ಅನ್ನುತ್ತೀರಿ. ಅವರು ಕೊಡುವ ರೇಷನ್‌ ಸಾಕಾಗುವುದಿಲ್ಲ. ಹೊರಗಿನ ಅಕ್ಕಿ 
ತಂದರೆ ರೂಪಾಯಿಗೆ ಸೇರು. ಬದುಕಬೇಕು ಎಂದರೆ ಹ್ಯಾಗೆ?” ಎಂದು 
ಕಾವೇರಿ ಹೇಳುತ್ತಾಳೆ. ಇಂದುಮತಿ ಹೊತ್ತಾಯಿತೆಂದು“ಅದಿರಲಿ ಕಾವೇರಿ, 
ನಿನ್ನ ಹತ್ತಿರ ಮಾತನಾಡುತ್ತ ಕುಳಿತರೆ ಅಡುಗೆಯಾಗಬೇಡವೆ? ಮೆಣಸಿನ 
ಕಾಯಿ ದರ ಹೇಗೆ? ಬೆಂಡೆಕಾಯಿಗೆ ಹೇಗೆ?” ಎಂದು ಕೇಳಿದರೆ “ಇದೇನು 
ಈವತ್ತು ಹೊಸತು? ನೀವು ಇವತ್ತಿನ ಗಿರಾಕಿಯೆ! ನಿಮಗೊಂದು ಹೆಚ್ಚಿನ 
ಕ್ರಯ ಹೇಳುತ್ತೇನೆಯೇ? ಬೆಂಡೆಕಾಯಿ ಒಂದಕ್ಕೆ ಪಾವಾಣೆ, ಹಸಿಮೆಣಸು 
ನೂರಕ್ಕೆ ನಾಲ್ಕಾಣೆ. ನಿಮಗೆಷ್ಟು ಬೇಕು? ಇಲ್ಲಿ ಹಾಕಲೆ”ಎಂದು ಎಣಿಸಿಹಾಕಿ, 
ಹಣ ಕೊಂಡುಹೋಗುವುದುಂಟು. ಅದನ್ನು ಕೊಂಡ ಇಂದುಮತಿಗೆ ಒಮ್ಮೊ 
ಮೈಹೊಳೆಯುತ್ತದೆ."ಈ ಕಾವೇರಿ ಎರಡಾಣೆ ಬೆಲೆಯ ಅಕ್ಕಿ ಸೇರಿಗೆ ರೂಪಾ 
ಯಿಯಾದುದಕ್ಕೆ, ಅಕ್ಕಿ ಬೆಳೆಯುವವರಿಗೆಲ್ಲಾ ಶಾಪ ಕೊಡುತಿದ್ದಾಳೆ. ಇವಳ 
ತರಕಾರಿಯ ದರ! ನೂರಕ್ಕೆ ಅರ್ಧಾಣೆಯಿದ್ದ ಹಸಿಮೆಣಸಿಗೆ ಈಗ ನಾಲ್ಕಾಣೆ. 
ಕಟ್ಟಿಗೆ ಕಾಲಾಣೆಯಿದ್ದ ಬೆಂಡೆಕಾಯಿಗೆ ಒಂದಕ್ಕೆ ಕಾಲಾಣೆ.? ಅವಳು ಧಾರ 
ವಾಡದಿಂದ ಆ ಊರಿಗೆ ಬಂದಾಗ, ಕಾಲಾಣೆ ಕೊಟ್ಟು ಹದಿನೆರಡು ಬೆಂಡೆ 
ಕಾಯಿಗಳನ್ನು ಕೊಂಡ ದಿವಸಗಳು ನೆನಪಿಗೆ ಬರುತ್ತವೆ. “ಕಾವೇರಿ ತರ 
ಕಾರಿ ಕೊಳ್ಳುವವಳಲ್ಲ; ಅಕ್ಕಿಯನ್ನು ಮಾತ್ರ ಕೊಳ್ಳುವವಳು. ನಾವು ಅಕ್ಕಿ 
ಯನ್ನೂ ಕೊಳ್ಳಬೇಕು; ತರಕಾರಿ, ಕಟ್ಟಿಗೆ, ಹಾಲು ಎಲ್ಲವನ್ನೂ ಕೊಳ್ಳೆ 
ಬೇಕಲ್ಲವೆ?” ಎಂದು ಅವಳು ತನ್ನಷ್ಟಕ್ಕೆ ಎಣಿಸುವುದುಂಟು, 

ಕಾದಾಡುವ ಯುದ್ಧ ಭೂಮಿಗಿಂತ ರೇಶನ್‌ ಎಂಬುದು ಬಂದ 
ಮೇಲೆ ಜನಗಳ ಗೋಳು ಇನ್ನಷ್ಟು ಹೆಚ್ಚಾಯಿತು. ಊರಿನ ಒಳ್ಳೆಯ 
ಅಕ್ಕಿ ಪರವೂರಿಗೆ ಹೋಗಿ "ನಾಯಿ ಮೂಸಲಾರದ ಅಕ್ಕಿ ತಮ್ಮೂರಲ್ಲಿ 
ಹಂಚುತಿದ್ದಾರೆ' ಎಂಬ ಕೂಗು ಕೇಳಿಸತೊಡಗಿತು. ಆ ರೇಶನ್‌ ಅಕ್ಕಿ 
ವಿಚಾರದಲ್ಲಿ ಜನರ ನಾಲಿಗೆಯೇ ತಡೆಯುವುದಿಲ್ಲ; ಅದನ್ನು ಬಯ್ದ 
ಸಾಕೆನಿಸುವುಬಲ್ಲ. ತಾವೇ ಕುಟ್ಟಿ ಅಕ್ಕಿಮಾಡಿ ತಿಂದವರು, ಕೊಂಡ ಗಃ 
ತೊಳಸಿ ತಿಂದವರು, ಇದ್ದುದರಲ್ಲಿ ಉತ್ಕೃಷ್ಟ ಅಕ್ಕಿ ಆಯ್ದು ತಿಂದವ 


4 
ಎಲ್ಲರ ನಾಲಗೆಯೂ ಬಯ್ಗ ಳಿಗೆ ತಿದ್ದಿ ಹಿತವಾಗಿದೆ. ಅವರು ಕಶ? ಅಕ್ಕಿ 


೩೧೨ ಜಾರುವ ದಾರಿಯಲ್ಲಿ 


ಯನ್ನು ಕುರಿತು ಶಾಪ ಕೊಡುತ್ತಲೇ ಇದ್ದಾರಿ. 

ಇಂದುಮತಿಯ ಮನೆಗೆ ಬರುವ ಮಾಚಿ ಆ ವಿಚಾರದಲ್ಲಿ ಅಗ್ರಗಣ್ಯೆ. 
ಅವಳ ಮಾತನ್ನು ಕೇಳಿದರೆ ಸಣ್ಣಕ್ಕಿಯನ್ನು ತಿಂದೇ ಬೆಳೆದವಳ ಹಾಗೆ ಕಾಣು 
ತ್ತದೆ. 

“ಅಮ್ಮ, ಏನು ಮಾಡುತ್ತಿದ್ದೀರಿ?” 

“ನಿನ್ನ ರೇಶನ್‌ ಅಕ್ಕಿಯಲ್ಲಿರುವ ಬತ್ತ ಹೆಕ್ಕುತ್ತಾ ಇದ್ದೇನೆ. ಹೆಕ್ಕಿ, 
ಹೆಕ್ಕಿ ಯು ನ ಹೇಳ: ತ್ತಾಳೆ ಇಂದು. 

“ಅಯ್ಯೋ, ಈ ರೇಶನ್‌ ಅಕ್ಕಿ ನಾಯಿಗೆ ಕೊಟ್ಟಿರೂ ಬೇಡ. ಅದ 
ರಲ್ಲಿ ಕಲ್ಲೆಷ್ಟು, ಬತ್ತವೆಷ್ಟು? ಸಾಲದುದಕ್ಕೆ ನಾಲ್ಕು ಜಾತಿಯ ಅಕ್ಕಿಗಳು 
ಬೆಕಿತಿರುತ್ತವೆ. ನಮ್ಮ ಗವರ್ಮೆಂಟ್‌ ಸರಕಾರಕ್ಕೆ ಸಿಗುವ ಅಕ್ಕಿಯೇ 
ಇಂಥದೇನು? ಇಷ್ಟೆಲ್ಲ ಸಂಬಳ ತಿನ್ನುವ ನೌಕರರಿದ್ದಾರಲ್ಲ. ಒಂದಿಷ್ಟು 
ಜೆನಾ ದ ಅಕ್ಕಿ, ಕಲ್ಲು ಮಣ್ಣು ಚಿರಸದೆ" ಇದ್ದ ದ್ದು , ಯಾವುದೆಂದು ಹುಡುಕಿ 
ಕೊಳ್ಳು ಶ್ರದ ಆಗುವುದಿಲ್ಲವೆ?” 

ಸ ಮಾಚಿ, ನಮ್ಮವರು ಅನ್ನುತ್ತಾರೆ-ಸರಕಾರಕ್ಕೆ ಲೇವಿ ಅಕ್ಕಿ 
ಯನ್ನು ಕೊಡುವುದಕ್ಕೆ ಜಿ ಇಷ ವಿಲ್ಲ. ಊರಲ್ಲಿಯೇ ಕದ್ದು ಮಾರಿ 
ದರಿ ಸೇರಿಗೆ ಮ RE ರೂಪಾಯಿಗೆ ಮೂರು ಸೇರಿನ ಹಾಗೆ 
ಸರಕಾರಕ್ಕೆ ಕೊಡುವುದಕ್ಕೆ ಮನಸ್ಸು ಬಂದೀತೆ? ಅದಕ್ಕೇನೆ ಕಲ್ಲು, ಮಣ್ಣು, 
ಬತ್ತ ಸೇರಿಸಿ ಲೆಕ್ಕಕ್ಕೆ ಭರ್ತಿಮಾಡುವುದು, ಗಾದೆಯೇ ಇದೆಯಲ್ಲ-ಕರಕರೆ 
ದೇವರಿಗೆ ಮರದ ಜಾಗಟೆ ಎಂದು”, 

“ಹಾಗಲ್ಲಮ್ಮ. ಎಲ್ಲೆಲ್ಲೂ ಈಗಿನ ದಿನಗಳಲ್ಲಿ ಅನ್ಯಾಯ ಹೆಚ್ಚಿದೆ; 
ನ್ಯಾಯವೆಂಬುದೇ ಇಲ್ಲ. ಮೊನ್ನೆ ನಮ್ಮ ತಿಮ್ಮಯ್ಯ ಸಾಹುಕಾರರ ಅಂಗಡಿ 
ಯಿಂದ ಅಳಿಯ ಬಂದಿದ್ದಾನೆ, pe A ಹಕು ಕೊಟ್ಟು, ಕಡಿ 
ಮೆಯಲ್ಲ ಏನಲ್ಲ, ಸೇರು ಬೇಳೆ ತೆಗೆದುಕೊಂಡು ಹೋದೆ. ಅದನ್ನು ಸರು 
ವಾಗ ಹೇಳಿದರು "ಕಾನುಪುರಿ ಬೇಳೆ, ಅವ್ವಲ್‌. ಯುದ್ಧದ ಸಮಯದಲ್ಲಿ 
ಸಾಣುವುದಕ್ಕಿರಲಿಲ್ಲ...... ಹಾಗೆ ಹೀಗೆ' ಎಂದು. ಹೌದೆಂದು ನಂಬಿ 

ಮಿಗೆ ತಿಗೆದುಕೋಡು ಹೋದೆ. ನೀರಲ್ಲಿ ಹಾಕುತ್ತ ಲೇ ಒಂದಿಷ್ಟು ಅರಸಿನ 
ರಂ) ಬಿಟ್ಟಿತು. ಬೇಯಿಸಲಿಕ್ಕೆ ಇಟ್ಟ ಕಿ, ಒಂದು ಗಾಡಿ ಕಟ್ಟಿಗೆ 'ಸುಟ್ಟ ರೂ 
ಭೇರ್ರೂರಡು. ಬಾಯಿಗೆ ಹಾಕಿ ಜಗಿದರೆ ಆದು ತೊಗರಿಬೇಕೆಯ ಕುಲ 


ಜಾರುವ ದಾರಿಯಲ್ಲಿ ೩ಂತ್ಲಿ 


ದಲ್ಲೇ ಹುಟ್ಟಿದ್ದ ಲ್ಲ.” 

“ಹೌದಪ್ಪ, ಏನು ತಂದರೂ ಈಗಿನ ದಿವಸದಲ್ಲಿ ಸಿಕ್ಕು ಸಿಕ್ಕಿದ್ದನ್ನು 
ಬೆರೆಸುತ್ತಾರೆ. ಕೊಳ್ಳದೆ ಬೇಕೆ ಗತಿಯಿಲ್ಲ” ಎಂದು ಇಂದುಮತಿ ನುಡಿದಳು. 
ಮಾಚಿ ಇನ್ನಷ್ಟು ಹೊತ್ತು ಕುಳಿತು, ಲೋಕದ ಅನ್ಯಾಯಕ್ಕೆ ಸಾವಿರ ನಿದರ್ಶ 
ನಗಳನ್ನು ಕೊಟ್ಟುಹೋದಳು. ಹೊರಡುವಾಗ ಇಂದಮ್ಮ “ಮಾಚಿ, ಮಾತಿ 
ನಲ್ಲಿ ತುಪ್ಪ ಬೇಕೆನ್ನುವುದಕ್ಕೆ ಮರಿತು ಬಿಟ್ಟಿ. ಇದೆಯೇ ಮನೆಯಲ್ಲಿ? ಮನೆ 
ಯಲ್ಲೆ ಕಾಯಿಸಿದ್ದಾಗಿರಬೇಕು. ದರ ಹೇಗೆ? ಇದ್ದಷ್ಟು ಸಾಕು. ನೀನು 
ಆಚೀಚಿನಿಂದ ಭರ್ತಿಮಾಡುವುದಕ್ಕೆ ತಂದು ಹಾಕುವುದು ಬೇಡೆ” ಎಂದು 
ದಕ್ಕೆ, ಮಾಚಿ ತಮ್ಮ ಮನೆಯ ತುಪ್ಪವನ್ನಿಷ್ಟು ಬಣ್ಣಿಸಿದಳು. ಅರ್ಧ ಬೇಕೆ 
ತುಪ್ಪ ತರುತ್ತೇನೆಂದು ವಾಗ್ದಾನ ಮಾಡಿಹೋದಳು. ಮರುದಿನ ಮಾತಿನಂತೆ 
ತುಪ್ಪ ತಂದಳು; ಇಂದಮ್ಮನ ಕೈಗೆ ಸವರಿದಳು, «ಫರಮಾಶಿ ತುಪ್ಪ? ಎಂದು 
ಹೊಗಳಿದಳು. ಇಂದಮ್ಮನ ಗ್ರಹಗಕಿಗೆ ಸರಿಯಾಗಿ ಮಾಚಿ ಕೊಟ್ಟುಹೋದ 
ಫರಮಾಶಿ ತುಪ್ಪವು, ಕಾವು ಇಳಿದ ಮೇಲೆ ಹೆಕಿಗಟ್ಟಲೇ ಇಲ್ಲ. ಅದು 
ಅರ್ಧಕ್ಕರ್ಧ ಎಣ್ಣೆ ಬೆರಸಿದ ನಾತ ಕೊಡುವ ಗಾಂವಟಿ ತುಪ್ಪವಾಗಿತ್ತು. 

ಮಾಚಿಯೇ ಇಂದಮ್ಮನ ಮನೆಗೆ ಹಾಲು ತಂದುಕೊಡುವುದುಂಟು. 
ಅಸ್ಟೆಲ್ಲ ಸತ್ಯವಂತೆಯಾದ ಅವಳು ಹಾಲಿಗೆ ಕ್ರಮಪ್ರಕಾರದ ನೀರು ಸೇರಿಸದೆ 
ಮಾರುವುದೆಂಬುದೇ ಇಲ್ಲ. ಅಂಥ ತೆರತೆರನ ಜನಗಳಿಂದ ಕೂಡಿದ ಕಾಳೂರು 
ದಿನದಿನ ಅಭಿವೃದ್ಧಿ ಹೊಂದುತ್ತಲಿದ್ದು, ಅದು ಇಂದೋ ನಾಳೆಯೋ ಪೂರ್ವ 

ಗದ ಹೆಸರನ್ನು ಗಳಿಸಿದರೆ ಆಶ್ಚರ್ಯವಿಲ್ಲ. 

ಊರಲ್ಲಿ ಹಲವಾರು ಹೊಸಮನೆಗಳಾಗಿವೆ. ಪೇಟಿಯ ಮುಖ್ಯ ಬೀದಿ 
ಯು ಲಕ್ಷಣವಾದ ಆಂಗಡಿಗಳಿಂದ ಕೂಡಿದೆ. ಮೊದಲಿಗಿಂತ ಎಷ್ಟೋ ಪಾಲು 
ಜನನಿಬಿಡವಾಗಿದೆ. ಹಳೆಯ ಪೇಟೆಯು ಬೆಳೆದು, ಬೆಳೆದು, ಉತ್ತರ ದಕ್ಷಿಣ 
ದಲ್ಲಿ ಅರ್ಧ ಮೈಲು ದೂರದಷ್ಟು ವಿಸ್ತರಿಸಿದೆ. ಅಲ್ಲಿ ಹೊಸತಾಗಿ ಆಗುತ್ತಿರುವ 
ಮನೆಗಳು, ಅಂಗಡಿಗಳು, ಹೊಟೇಲುಗಳಿವೆ. ವಿಶೇಷ ಧೂಳೆಬ್ಬಿಸಿಕೊಂಡು 
ಓಡಾಡುವ ಮೋಟರ ವಾಹನಗಳಿಗೂ ಮಿತಿಯಿಲ್ಲ. ಊರಿನ ರೇವು ಹೆಚ್ಚಿನ 
ಚಟುವಟಿಕೆಯಿಂದ ಕೂಡಿದೆ. ಹೊಸ ಭಂಡಸಾಲೆಗಳು ಎದ್ದಿವೆ. ಮಚ್ಚೆ, 
ಮಂಜಿಗಳೆ ಬಂದು ಹೋಗುವಿಕೆ ಬೆಳೆದು, ಸಾಮಾನಿನ ಸಾಗಾಟಕ್ಕೆ ಉಗಿ 
ಹಡಗುಗಳ ಸೌಕರ್ಯ ಕಡಿಮೆಯಾಗಿದ್ದುದರಿಂದ, ಮಚ್ಚೆಗಳನ್ನು ಕಟ್ಟುವ 


4೧೪ ಜಾರುವ ದಾರಿಯಲ್ಲಿ 


ಉದ್ಯಮವೂ ಪ್ರಾರಂಭವಾಗಿದೆ. ಊರಿನ ನಾಲ್ಕು ಮೂಲೆಗಳಲ್ಲಿ ಹೊಸ 
ಕಾರ್ಬಾನೆಗಳು ಹುಟ್ಟಿಕೊಂಡಿವೆ. ಕರೀಮ್‌ ಸಾಹೇಬರೂ, ಅವರ ಸ್ನೇಹಿ 
ತರೂ ಕೂಡಿ ನಡೆಸುತ್ತಿರುವ ಮರದ ಗಿರಣಿಯು ಇಂದು ಸುಮಾರು ಮೂರು 
ಲಕ್ಷ ರೂಪಾಯಿ:ಗಳ ಭಂಡವಳ ತೊಡಕಿಸಿದ «ಕಾಮಾಕ್ಷಿ ಪ್ಲಾ ಕ್ಲ್ಯವುಡ್ಸ್‌? 
ಕಾರ್ಪಾನೆಯಾಗಿದೆ. ಕುಂಬಾರ ಗುಂಡಿಯಲ್ಲಿದ್ದ ಆಸ ಸಾಹೇಬರ 
ಕಾರ್ಯಕಲಾಪ, ನಿಂತು ಅವರು ಕಾಳೂರಿನಲ್ಲಿ “ಕಾರ್ಪಾನೆ ತೆರೆಯುವವ 
ರಿದ್ದಾರೆ. ಯುದ್ಧವು ಕೊಟ್ಟ ಪ್ರೋತ್ಸಾಹೆಣಂನ ಕಾಳೂರಿನಲ್ಲಿ ಮೂರು 
ಹಂಚಿನ ಕಾರ್ಪಾನೆಗಳು ಎದ್ದಿವೆ. ಆ ಪ್ರದೇಶಕ್ಕೇನೆ ಹೊಸದಾಗಿ ತೊಡಗಿದ 
ಈ ಉದ್ಯಮ, ಆವೆಮಣ್ಣು ಕಟ್ಟಿಗೆಗಳ ಸೌಕರ್ಯದಿಂದಾಗಿ, ತುಂಬ ಲಾಭ 
ದಾಯಕವಾದ ಉದ್ಯೋಗವಾಗಿದೆ. ಯುದ್ಧ ಪೂರ್ವದ ಕಾಳೂರಿನ ಜಡ 
ಜೀವನಕ್ಕೂ, ಇಂದಿನ ಜನ ಸಂದಣಿ, ನಿತ್ಯ ಚಟುವಟಿಕೆಗಳಿಗೂ ಏನೇನೂ 
ಸಂಬಂಧನಿಲ್ಲ. 

ಒಮ್ಮೆಯುದ್ಧವು ನಿಂತು ವಿಶ್ರಾಮ ಬಂದಿತು.ಎಂದೊಡನೆಯೆ ಗಂಪು 
ಸರದಾರನ ಸವಾರಿ ನಾಲ್ಕು ದಿನಗಳ ಕಾಲ ತಟಸ್ಥವಾಗಿ ಕುಳಿತುಬಿಟ್ಟಿತು. 
ಹಾಗೆಂದು ಸಾಹಸವಿಲ್ಲದೆ, ಉದ್ಯೋಗವಿಲ್ಲದೆ ಕುಳಿತಿರುವ ಶೀಲ ಅವನ 
ದ್ಹಲ್ಲ. ಯುದ್ಧದ ಗುತ್ತಿಗೆಗಳು ಮುಗಿದುವೆಂದ ಮಾತ್ರಕ್ಕೆ ಆತ ಸುಮ್ಮನೆ 
ಕುಳಿತಿರಲಾರ. ಪುನೆಯಲ್ಲಿ, ದೇವಲಾಲಿಯಲ್ಲಿ ಮಿಲಿಟರಿ ವಾಹನಗಳು 
ಹರಾಜಾಗುತ್ತವೆ ಎಂದು ಕೇಳಿ ಅಲ್ಲಿಗೆ ಧಾವಿಸಿದ. ಒಂದೆರಡು ಲಕ್ಷ್ಮ 
ರೂಪಾಯಿಗಳನ್ನು ಚೆಲ್ಲಿದ. “ಕಣ್ಣುಮುಚ್ಚಿ ಚೆಲ್ಲಿದೆ? ಎನ್ನುತ್ತಾನೆ ಅವನೇ. 
ಹಾಗೆ ಕಣ್ಣುಮುಚ್ಚಿ ಹಣ ಚೆಲ್ಲಿ, ಕಣ್ಣು ಮುಚ್ಚಿ ಕೊಂಡುದನ್ನು ಅಲ್ಲಿಯೇ 
ಕುಳಿತು, ನಿಭಾಗಿಸಿ, ಚಿಕ್ಕ ಪುಟ್ಟ ರಾಶಿಗಳಾಗಿ ಒಡೆದು, ಮುಕ್ಕಾಲಂಶ 
ವನ್ನು ಅಲ್ಲಿಯೇ ವಿಕ್ರಯಿಸಿದ್ದೂ ಆಯಿತು. ಮಾರಿದುದರಲ್ಲೂ ಲಾಭ 
ಬಂದಿತು. ಉಳಿದುದೆಲ್ಲ ಲಾಭವೇ. ಸರಾಸರಿ ಎರಡು ಸಾವಿರಕ್ಕೆ ಕೊಂಡ 
ಜೀಪು, ಮೋಟರುಗಳನ್ನು ಅದರ ಇಮ್ಮಡಿ ಬೆಲೆಗೆ ಕಾಳೂರವರಿಗೆ ಮಾರಿ 
ದ್ವಾನೆ,ಒಂದಲ್ಲ ಎಂಟು ಜೀಪುಗಳನ್ನು.ದಾರಿಯುದ್ದಕ್ಕೂ ಕೊಲ್ಲಾ ಪುರ,ಬೆಳ 
ಗಾಂನ್‌” ಎಂದು ನಾಲ್ವತ್ತು, ಐವತ್ತು ಮಿಲಿಟರಿ ವಾಹನಗಳನ್ನು ಮಾರಿದ. ಆ 
ಎರಡು ವರ್ಷಗಳ ಕಾಲ ಗಂಪುನಿನ ಸವಾರಿ ಊರಲ್ಲಿಯೇ ಕಾಣೆ! ಹುಬ್ಬಳ್ಳಿ 
ಯಿಂದ ಮುಂಬಯಿ ತನಕ, ಮುಂಬಯಿಯಿಂದ ಕಲಕತ್ತಾದ ತನಕ... 


ಜಾರುವ ದಾರಿಯಲ್ಲಿ ೨೧೫ 


ಎಲ್ಲೆಲ್ಲಿ ನಿ:ಲಿಟರಿ ಸಾಮಾನುಗಳು ಹರಾಜಾಗುತ್ತಿವೆಯೋ ಅಲ್ಲಿಗೆಲ್ಲ ಅವನ 
ಸಂಚಾರ. ಎಂಥ ಸಾಮಾನನ್ನೂ ಕೊಳ್ಳುತ್ತಾನೆ, ಎಂಥದನ್ನೂ ಮಾರುತ್ತಾನೆ. 
ಅದು ಲೋಹದ ವಸ್ತುವಾದರಿ ಸರಿ. ಕೊಳ್ಳುವ ಧೈರ್ಯ ಬರುತ್ತದೆ. 

ಈ ನಡುವೆ ಅವನ ತಂದೆ ವಯಸ್ಸಾಗಿ ತೀರಿಕೊಂಡುದರಿಂದ ಒಮ್ಮೆ 
ಊರಿಗೆ ಬಂದಿದ್ದ. ಮನೆಗೆ ಬಂದಾಗ ಈ ತಾಯಿ, ದುಃಖದಿಂದ, “ನೀನು 
ಹೀಗೆ ಮಾಡಿದಕಿ ಹೇಗೆ? ಅವರ ದಿನ ಮುಗಿಯಿತು. ನೀನು ಮನೆಯಲ್ಲಿ 
ಒಂದು ಕ್ಷಣವೂ ಇರುವುದಿಲ್ಲ. ಸಾಲದೇನು ನೀನು ಗಳಿಸಿದ್ದು? ಹಾಗೆ 
ಉದ್ಯೋಗಮಾಡುವ ಮನಸ್ಸಿದ್ದರೆ ಊರಲ್ಲಿ ಮಾಡುವ ಉದ್ಯೋಗನಿಲ್ಲವೆ?” 
ಎಂದುದಕ್ಕೆ, ಬರಿಯ ನಾಲ್ಕು ದಿನ ಕುಳಿತಿದ್ದ. ಹಾಗೆ ಕುಳಿತಿರುವುದೆಂದಕಿ 
ಮುಳ್ಳಿನ ME ಸಲೆ ತ ನ್ಬಿ ಅಸಮಾಧಾನ. “ಇಲ್ಲೇ ಕುಳಿತಿ 
ರಲು 'ಅಗುತ್ತದೆಯೆ? ಅಲ್ಲಿ ಇಲ್ಲಿ ಕೊಂಡದ್ದನ್ನು ಕೊಟ್ಟು ಮುಗಿಸುವುದಕ್ಕೆ 
ಇನ್ನು ಒಂದು ವರ್ಷವೇ ಬೇಕು. ಹಾಕಿದ ಹಣ ಕೈಗೆ ಬರಬೇಕಲ್ಲ? ಲಾಭ 
ವಿಲ್ಲದಿದ್ದರೆ ಹೋಗಲಿ” ಎಂದು ಊರನ್ನು ಆಗಾಗ ಬಿಡುಬೇಕಾಗುತಿತ್ತು. 
ಊರಿಗೆ ಅಪೂರ್ವಕ್ಕೆ ಬರುತಿದ್ದ. ಬಂದಾಗ ಡಾಕ್ಟರರಲ್ಲಿಗೆ ಬಂದು ಮಾತ 

ಇಡದೆ ಹೋಗುವುದೆಂಬುದಿಲ್ಲ! “ ಏನು ಡಾಕ್ಟರರ, ಏನು ಮಾಡುತಿದ್ದೀರಿ?” 
ಎಂದು ಕೇಳುತ್ತಾನೆ. 

*ಏನು ಗಂಪು, ಯುದ್ಧ ಮುಗಿದರೂ ನಿನ್ನ ಗ್ರಹಗತಿ ತಿರುಗುತ್ತಾ 
ಇದೆಯಲ್ಲ?” ಎನ್ನುತ್ತಾರೆ ಅವರು. 

“ಪಡ್ಚ ಆಯಿತು. ನನ್ನ ಅಮ್ಮನ ಹಾಗೆ, ತಿಮ್ಮಿಯ ಹಾಗೆ, ನೀವೂ 
ಹೇಳುತ್ತೀರಲ್ಲ?” 

ಇಲ್ಲಿ | ಮಾಡುವುದಂತೆ? ಆಚೆ ಈಚೆ ಓಡಾಡುತ್ತಿದ್ದು, 
ಸಾವಿರಾರು ರೂಪಾಯಿ ಗಳಿಸಬಹುದಾದ ಸಮಯದಲ್ಲಿ ಊರಲ್ಲಿ ಕುಳಿತಿರು 
ವುದೇ? ಅಪ bp ಮೇಲೆ, ನಾನು ಮಸೆ ಬಿಟ್ಟು ಏಳುವುದೂ ನಮ್ಮ 
ಮ್ಮನಿಗೆ | ವಿಲ್ಲ. ನನ್ನನ್ನು ಕಂಡ ಕೂಡಲೆ ಕಣ್ಣೀರಿಡುತ್ತಾ ಛೆ, ನನ್ನ 
eS ಹಾಗೆಯೇ. ಬೇಕಾದಷ್ಟು ದುಡಿದು ತಂದು 5 ಹಾಕುತ್ತಿ ದ್ದೇನೆ. 
ತಿಂದು ಕುಳಿತಿರುವ ಬದಲು, ನನ್ನನ್ನು "ಗೂಟಕ್ಕೆ ಕಟ್ಟಿಹಾಕಬೇಕು ಎಂದು 
ಯೋಚನೆಮಾಡುತ್ತಾರಿ. ನಿಮ್ಮ ನಸ ಆಷ್ಟೆ ಶೀ 

“ನೀನೇ ಅನ್ನುತ್ತೀ, ತಾಯಿಗೆ ಏ ನೂ ಸಮಾಧಾನವಿಲ್ಲವೆಂದು. ತಂದೆ 


ಷೀ ಜಾರುವ ದಾರಿಯಲ್ಲಿ 


ಯು ತೀರಿಕೊಂಡದ್ದರಿಂದ ನೀನಾದರೂ ಮನೆಯಲ್ಲಿದ್ದರೆ ಅವಳೆ ಮನಸ್ಸಿ 
ಗಿಷ್ಟು ಸಮಾಧಾನವಾಗುವುದಿಲ್ಲವೇ!” 

“ಆ ವಿಚಾರದಲ್ಲಿ ನನ್ನ ಹೆಂಡತಿಯೂ ಅಷ್ಟೇ. "ಊರಲ್ಲಿಯೆ ಇದ್ದು 
ಏನನ್ನಾದರೂ ಮಾಡಬಾರದೇ? ಎಂದು ಹೇಳುತ್ತಿದ್ದಾಳೆ. ಇಲ್ಲಿದ್ದು ಏನು 
ಮಾಡ ಬಹುದು? ನಮ್ಮ ಸಾಹುಕಾರರ ಬಗೆಯವರ ಹಾಗೆ ಮಾಡಬೇಕು. 
ಮಾಡಿದವರನ್ನು ನೋಡಿಯಾಯಿತು; ನಿಮಗೆ ಗೊತ್ತಿಲ್ಲವೆಂದು ಕಾಣುತ್ತದೆ. 
ನಮ್ಮಪ್ಪ ಕಾಮಾಕ್ಷಿ ಪ್ಲ್ಯಾವುಡ್ಸ್‌ ಕಂಪೆನಿಗೆ ಐದುಸಾವಿರ ಹಾಕಿದ್ದ. ಅವನೇ 
ಹೇಳಿದನೆಂದು ನಾನು ಹತ್ತುಸಾವಿರ ಹಾಕಿದ್ದೆ. ಅದೀಗ ಹೋದ ಹಾಗೆಯೇ. 
ನಮ್ಮ ಊರಿನ ವ್ಯಾಪಾರವೆಲ್ಲ ಅಂಥದೇ.” 

“ಯಾವುದು ಗಂಪು, ಹೋದ ಹಾಸಿ!” 

“ಕಾಮಾಕ್ಷಿ ಪ್ಲ್ಯಾಪುಡಗ್ಸ ಶೇರುದಾರರಿಗೆಲ್ಲ ಟಾಪ್ಪಿ. ನಮಗೆ ನಷ್ಟ 
ವಾದರೂ ಚಿಂತೆಯಿಲ್ಲ. ತಡೆಯುವ ತ್ರಾಣನಿದೆ. ಪಾಪದವರು ಎಷ್ಟುಮಂದಿ, 
ದುಡಿದದ್ದನ್ನೆಲ್ಲ ಅದಕ್ಕೆ ಹಾಕಿ ಮುಳುಗುತ್ತಾರೆ, ನೋಡಿ. ನನಗೆ ಅದರ 
ರೀತಿ, ನೀತಿ ನೋಡಿ ಹಾಕಿದ ಹಣ ಹೋಗುತ್ತದೆಂದು ಎಂದೋ ಗೊತ್ತಾ 
ಗಿತ್ತು. ಗೊತ್ತಿದ್ದರೂ ನಮ್ಮ ಪ್ರಸಿಗೆ ಸಂಕಟವಾದೀತೆಂದು ನಾನು ಹೇಳದೆ 
ಕುಳಿತಿದ್ದೆ.” 

“ಕಾಮಾಕ್ಷಿ ಪ್ಲ್ಯಾವುಡ್ಸ್‌ ಹಾಗೆ ಅನ್ನುತ್ತೀಯಾ? ಪ್ಲ್ಯಾವುಡ್‌ಗೆ 
ಭಾರಿ ಆರ್ಡರುಗಳಿವೆಯಂತೆ, ಆಸ್ಟ್ರೇಲಿಯಾ, ಸಿಲೋನ್‌ ಎಲ್ಲೆಲ್ಲಿಂದಲೋ 
ಆರ್ಡರು ಬರುತ್ತಿದೆಯಂತೆ. ಸರಕಾರದವರು ಕಾಡುಗಳನ್ನು ಕೊಡುವಾಗಲೂ 
ರಿಯಾಯಿತಿ ಮಾಡಿದ್ದಾರಂತೆ. ಮರ ಸಾಗಿಸುವುದಕ್ಕೆ ಮಿಲಿಟಿರಿ ಲಾರಿಗಳು 
ಸಹ ಅಗ್ಗಕ್ಕೆ ಸಿಗುತ್ತವೆ. ಅದರಿಂದ ದುಡ್ಡಿನ ಸುರಿಮಳೆ. ಎನ್ನುತ್ತಾರೆ 
ಊರವರು.” 

“ಹಾಗೆಂದೇ ನಾನು ಅದಕ್ಕೆ ಹಣ ಹಾಕಿದ್ದು. ನನ್ನನ್ನು ಡೈರಕ್ಟರ್‌ 
ಆಗು ಎಂದು ಒತ್ತಾಯಿಸಿದ್ದರು. ಪುಣ್ಯಕ್ಕೆ ನಾನು ಆಗಲಿಲ್ಲ. ಐದು ಸಾವಿರಕೆ 
ಡೈರಕ್ಟರ್‌ ಪಟ್ಟ ಬರುತಿತ್ತು. ಆಗದಿದ್ದುದು ಒಳ್ಳೆಯದಾಯಿತು. ಈಗ ಹಃ 
ಮಾತ್ರ ಹೋಯಿತು. ಡೈರಕ್ಟರ್‌ ಆಗಿದ್ದರೆ ಮರ್ಯಾಧೆಯೂ ಹೋಗ 
ತಿತ್ತು. ನಿಮಗೆ ಗೊತ್ತಿಲ್ಲ ಡಾಕ್ಟರರೆ, ನಮ್ಮೂರಿನ ಕಂಪೆನಿಯಾದ ಮಾತ್ರಃ 
ಸೇರಿದವರಿಲ್ಲ ಸಂಭಾವಿತರೆಂದು ಭಾವಿಸುತ್ತೀರೊ? ಪಾಲುದಾರರಿಗೆ ದಿಗಿಲ 


ಜಾರುವ ದಾರಿಯಲ್ಲಿ ೩೧೭ 


ಹಾರಬೇಕು. ತಲೆಯಿಂದ ತಲೆಯ ತನಕ ಅಲ್ಲಿ ಕಕ್ಕೇ ನಡೆಯುವುದು. ಒಂದು 
ಸಮನಾದ ಲೆಕ್ಕ ಉಂಟ? ಬಂದ ಮಾಲಿಗೆ, ಬಂದ ಮರಕ್ಕೆ, ಆದಉತ್ಪನ್ನಕ್ಕೆ,' 
ಕೊಟ್ಟ ಕೂಲಿಗೆ, ಏನಾದರೂ ತಾಳೆಯುಂಟಿ? ಪ್ರತಿಯೊಂದರಲ್ಲಿಯೂ ತಿನ್ನು 
ವವರೀ. ಮರ ಕೊಳ್ಳುವುದು ಒಬ್ಬರು ಡೈರಕ್ಟರರಿಂದ, ಮಾರುವುದು 
ಇನ್ನೊಬ್ಬರು ಡೈರಕ್ಟರಿಗೆ. ಲಾಭ ಬರುವ ಎಲ್ಲ ವ್ಯವಹಾರಕ್ಕೆ ಡೈರಕ್ಟರುಗಳ 
ಸ್ವಂತ ಕಂಪೆನಿಗಳಿವೆ. ನಷ್ಟವಾಗುವ ಸಂದರ್ಭಗಳೆಲ್ಲಾ ಕಾಮಾಕ್ಷಿಯಮ್ಮನ 
ಲೆಕ್ಕಕ್ಕೆ. ಕದ್ದು ಮಾರಿದ ಸೆಟ್ರೋಲಿನಿಂದಲೇ ಸಾವಿರಾರು ರೂಪಾಯಿ 
ಸಂಪಾದನೆ. ಗುಟ್ಟು ಬಿಟ್ಟರೆ ನಮ್ಮೂರಿನ ನಾಲ್ಕು ಮಂದಿ ದೊಡ್ಡವರನ್ನು 
ಸುಖವಾಗಿ ಜೈಲಿಗೆ ಕಳುಹಿಸಬಹುದು” ಎಂದು ಒಂದು ತಾಸಿನ ತನಕ ಆ 
ಹೊಲಸುಗಳನ್ನೆಲ್ಲ ಡಾಕ್ಟರರ ಮುಂದೆ ಜಾಡಿಸತೊಡಗಿದ. ಶಿವಪ್ಪನವರು 
ತಮ್ಮ ನಿತ್ಕೋದ್ಯೋಗದಲ್ಲಿ ಇಂಥ ಮಾತುಗಳಿಗೆ ಕನಿಗೊಡುವುದು ಕಡಿಮೆ; 
ನಂಬುವುದೂ ಕಡಿಮೆ. «ಏನೊ! ಎಷ್ಟು ಸತ್ಯವೊ, ಎಷ್ಟು ಸುಳ್ಳೊ-ಎಂದು 
ಔದಾಸೀನ್ಯವನ್ನು ತಾಳುವುದೇಹೆಚ್ಚು. ಕಾಮಾಕ್ಚಿಪ್ಲ್ಯಾವುಡ್ಸ್‌ ಕಂಪೆನಿಯು 
ತೊಡಗಿದಾಗ ಅವರ ಸ್ನೇಹಿತರು ಬಂದು “ನೀವು ಡಾಕ್ಟರರೀ-ಸಾವಿರ ಶೇರು 
ತಕ್ಕೊಳ್ಳಬೇಕು, ಶೇರಿಗೆ ಐದೇ ರೂಪಾಯಿ” ಎಂದು ಒತ್ತಾಯಿಸಿದಾಗ “ನನ್ನ 
ಶೇರು, ಪಾವು ಏನಿದ್ದರೂ ದವಾಖಾನೆಗೆ” ಎಂದಿದ್ದರು. ಗಂಪು ಇಷ್ಟೆಲ್ಲ 
ವಿವರಿಸಿ ಹೇಳಿದಾಗ, ತಮ್ಮ ಊರಿನ ಪ್ರತಿಷ್ಠಿತ ಹಿರಿಯರು ಸಾಲಾಸಾಲು 
ಒಂದೇ ಮಾದರಿಯ ಪ್ರಭೃತಿಗಳೆಂದು ತೋರಿ, ವಿಸ್ಮಯವಾಯಿತು. ಗಂಪು 
ನಿನ ಮಾತನ್ನು ಅವರು ನಂಬುತ್ತಾರೆ. 

“ಹೌದೋ, ಗಂಪು. ಅಷ್ಟೆಲ್ಲ ನಡೆದಿದೆಯೆ? ಯುದ್ಧ ಬಂದು ಇನ್ನೇನು 
ಉಪಕಾರ ಮಾಡದಿದ್ದರೂ ನಮ್ಮ ಜನಕ್ಕೆ ಇಂಥ ಒಳ್ಳೆಯ ಬುದ್ಧಿ ಕಲಿಸಿತಲ್ಲ. 
(ಸಾವಿರ ರೂಪಾಯಿ ಕೊಡುತ್ತೇನೆ, ಯಾರೂ ಕಾಣದಿದ್ದಾಗ ತುಸು ಸೆಗಣಿ 
ತಿನ್ನುವವರಿಗೆ? ಎಂದು ಡಂಗುರ ಸಾರಿದ್ದಾದರೆ, ನಿಜಕ್ಕೂ ಊರಿನಲ್ಲಿ ಮನೆ 
ಯೊಳಗೆ ಕುಳಿತಿರುವವರ ಸಂಖ್ಯೆ ಸಿಗುತ್ತದೋ ಇಲ್ಲವೊ” ಎಂದರು. ಮರು 
ಗಳಿಗೆಯಲ್ಲಿ ಎಲ್ಲರೂ ಮೋಸಗಾರರು ಎಂದು ತೀರ್ಮಾನಿಸಲು ಮನಸ್ಸು 
ಒಪ್ಪಲಿಲ್ಲ. “ ಹಾಗಿರುವಾಗ ಗಂಪು ನ್ಯಾಯವಾದ ದಾರಿಯಿಂದ ಹಣಗಳಿಸು 
ವುದಕ್ಕೇ ಬರುವುದಿಲ್ಲವೆನ್ನುತ್ತಿಯಾ? ಶ್ರೀಮಂತರಾಗುವುದಕ್ಕೆ ಮೋಸ 
ವೊಂದೇ ದಾರಿಯೇ” ಎಂದರು; ಥಟ್ಟನೆ ಮಾತು ನಿಲ್ಲಿಸಿ, ಒಳಕ್ಕೆ ಹೋದರು, 


ತ೧೮ ಜಾರುವ ದಾರಿಯಲ್ಲಿ 


ಅಲ್ಲಿ ಕುಳಿತಿದ್ದ ಕೋಗಿಗಳನ್ನು ಪರಿಶೀಲಿಸಿ ಇಂಜಕ್ಷನ್‌ ಕೊಟ್ಟರು. ಮದ್ದು, 
ಪಥ್ಯಗಳನ್ನು ಹೇಳಿದರು. ತಿರುಗಿ ಅವರಿಗೆ ವ್ಯವಧಾನ ದೊರೆಯಲಿಲ್ಲ. ಗಂಪು 
ಅಲ್ಲಿಯೇ ಕಾದಿದ್ದ. ಮನೆಗೆ ಹೊರಡುವಾಗ «ಬರುತ್ತೀಯಾ ಮನೆಗೆ? ಎಂದು 
ಕೇಳಿದರು. ಅವನ ಜೀಪಿನಲ್ಲೇ ಹೋದರು. ಡಾಕ್ಟರರ ಎರಡನೆಯ ಮಗು 
ಸುಧಾಕರ ಬಂದು, ಬಂಡಿಯನ್ನೇರಿದ. ಶಾಲೆಯಿಂದ ಮರಳಿದ ರತ್ನಾಕರನೂ 
ರಥಾಕೋಹಿಯಾದ. ಅದನ್ನು ಕಂಡು ಗಂಪುವು “ಡಾಕ್ಟರರೇ ನಿಮಗಿನ್ನು 
ಸ್ನಾನವಾಗಬೇಕಷ್ಟೆ. ಅಷ್ಟರೊಳಗೆ ಇವರನ್ನು ಒಂದು ರೌಂಡ್‌ ತಿರುಗಿಸಿ 
ಬರುತ್ತೇನೆ” ಎಂದು ಹೇಳಿ ಹೊರಟುಬಿಟ್ಟ, 

ಅವರ ಸ್ನಾನ ಮುಗಿಯಿತು. ಊಟದ ಮನೆಯಲ್ಲಿ ಅವರು ನಾಲ್ವರಿಗೂ 
ಎಲಿ ಬಡಿಸಿದ್ದರು. ಜೀಪ್‌ ಬಂದಿತು. ಮಕ್ಕಳು ಒಳಕ್ಕೆ ಓಡಿ ಬಂದರು. 
ಶಿವಪ್ಪನವರು ಗಂಪುನಿಗೆ ಕಾಲು ತೊಳೆಯಲು ನೀರು ಕೊಟ್ಟರು. ಆತ 
ಕಾಲು ತೊಳೆಯುತ್ತ “ಡಾಕ್ಟರರೇ, ನಿಮಗೂ ಇಂಥದೊಂದು ಜೀಪು ಇದ್ದರೆ 
ಒಳ್ಳೆ ಯದಲ್ಲವೆ? ಯಾರಾದರೂ ಅರ್ಜೆಂಟಾಗಿ ಕರಿದರೆ ಹೋಗಿ ಬರುವುದ 
ಕ್ಕಾಗುತ್ತದೆ” ಎಂದ, 

“ನನಗೆ ಗಂಪು, ನಡೆದು ಹೋದರೆ ಸಾಕು. ಹೋದರೆ ಸರಿ- ಆದಷ್ಟು 
ಬೇಗ. ನನ್ನದೇನಿದ್ದರೂ ಈ ಆಸ್ಪತ್ರೆಯ ಚಿಂತೆಯಲ್ಲದೆ ಇನ್ನೊಂದಿಲ್ಲ. 
ಕೋಗಿಗಳಿಗೆ ಮಲಗುವ ಮನೆಯೊಂದನ್ನು ಕಟ್ಟಿಸತೊಡಗಿದ್ದೇನೆ. ಅದನ್ನು 
ಚೆನ್ನಾಗಿ ಮಾಡಿ ಮುಗಿಸಿ, ಒಂದ ಮೆಟರ್ನಿಟಿ ವಾರ್ಡಿಗೆ ಕೈಹಾಕಬೇಕು. 
ಅನಂತರ ಎರಡು ಕೋಣೆಗಳಿಗೆ ಒಂದು ಜಗುಲಿ ಸೇರಿಸಿ ಡಿಸ್ರೆ ನ್ಸರಿ ಮಾಡಿ 
ದೆನೆಂದರೆ ಮುಗಿಯಿತು. ಅದಕ್ಕಿಂತ ಹೆಚ್ಚಿನ ಅಭಿಲಾಷೆ ನನಗಿಲ್ಲ.” 

“ಹೌದು ಡಾಕ್ಟರಕ್ಕಿ ಏನು ಮಾಡುವುದಿದ್ದರೂ ಈಗ ವತಾಡಿ ಮುಗಿಸಿ 
ಬಿಡಿ. ಯಾವುದರ ಬೆಲೆಯೂ ತಗ್ಗುವ ಹಾಗಿಲ್ಲ. ಆ ಆಸೆಯಿಂದ ಕೆಲಸ 
ಮುಂದುವರಿಸಿದಕೆ ಪ್ರಯೋಜನವಿಲ್ಲ. ನಾನು ಜೀಪಿನ ಸುದ್ದಿ ಹೇಳಿದ್ದೇಕೆಂ 
ದರಿ ನನ್ನ ಹತ್ತಿರವೇ ನಾಲ್ಕಾರಿವೆ. ಒಂದನ್ನು ಬರಿದೆ ಕೊಟ್ಟೇನು. ಮಿಲಿ 
ಬರಿ ಸಾಮಾನು ತಕ್ಕೊಳ್ಳುವಾಗ ನಾನು ಕೊಂಡದ್ದೆಷ್ಟೋ! ಲಾಟಿಗೆ ಲಾಟ್‌ 
ಕೊಳ್ಳುವಾಗ ಸಾವಿರಕ್ಕಿಂತ ಕಡಿಮೆ ಬೆಲೆಗೂ ಕೊಂಡದ್ದುಂಟು. ಬೇಕಾ 
ದಂತಹ ಸ್ಪೇರ್‌ ಪಾರ್ಟುಗಳೂ ಇವೆ.” 

“ಅದೆಲ್ಲ ಬೇಡ ಮಹಾರಾಯಾ. ಒಂದು ಮೋಟರು, ಅದರ ಬೆನ್ನಿಗೆ 


ಜಾರುವ ದಾರಿಯಲ್ಲಿ ೩4೧೯ 


ಡ್ರೈವರು- ಇದನ್ನೆಲ್ಲ ಕಟ್ಟಿ ಕೊಳ್ಳುವವರ್ಯಾರು? ಇಲ್ಲಿ ವಾರ್ಡ್‌ ಕಟ್ಟಿಸಿ ಬಿಟ್ಟ 
ದ್ದಾದಕೆ ಕಾಯಿಲೆಯವರು ಇಲ್ಲೇ ಬಂದಿರುತ್ತಾರೆ. ಈ ಕಾಳೂರು ಅದೆಷ್ಟು 
ಬೆಳೆದರೂ, ನಡೆಯಲು ನನ್ನ ಕಾಲು ಸಾಕು” ಎಂದು ಅವನನ್ನು ಊಟದ 
ಮನೆಗೆ ಕರೆದೊಯ್ದರು. 

ಊಟಕ್ಕೆ ಪ್ರಾರಂಭವಾಯಿತು. ಗಂಪು ಬರುತ್ತಾನೆಂದು ಇಂದುವಿಗೆ 
ಗೊತ್ತೂಇರಲಿಬ್ಲ. ಬಂದುದೂ ಅಪೂರ್ವಕ್ಕೆ. ಆದರೆ ಇಂದುಮತಿಗೆ ಅವನಂ 
ಥವರು ಮನೆಗೆ ಬರುವುದರಲ್ಲಿ ತುಂಬ ಸಂತೋಷ. ಅವನು ಆಡುತಿದ್ದಮಾತು 
ಗಳಲ್ಲಿ ಎಷ್ಟೋ ಸಾರಿ ತಲೆಬುಡವಿಲ್ಲದ ವಾದಸರಣಿ ಹೆಚ್ಚು. ಹೆಗ್ಗಳಿಕೆಯ 
ನುಡಿಗಳಿಗೂ ಬರಗೂಬನಿಲ್ಲ. ಅದೇನೇ ಇದ್ದರೂ, ಆತ ಬರುತ್ತಾನೆಂದು 
ಗೊತ್ತಿದ್ದರೆ, ಇನ್ನಷ್ಟು ಚೆನ್ನಾಗಿ ಅಡುಗೆ ಅಟ್ಟಾಳು. ಅದಿಲ್ಲದೆ ಹೋದರೆ 
ಬಾಯಿತುಂಬ ಮಾತಿನ ಉಪಚಾರ ಮಾಡಿಯಾಳು. ಶಿವಪ್ಪನವರಿಗೆ ಈಗ 
ಗಂಪುನಿನ ಸಂಪೂರ್ಣಸ್ಪಭಾವ ತಿಳಿದಿದೆ. «ಆತನಲ್ಲಿ ಸಾಕಷ್ಟು ಜಂಭವಿದೆ. 
ಆದರೆ ಕಪಟವಿಲ್ಲ' ಎಂಬುದರಿಂದ, ಮನಸ್ಸು ಬಿಚ್ಚಿ ಅವನೊಡನೆ ಎಲ್ಲ 
ವನ್ನು ಕುರಿತು ಮಾತನಾಡುತ್ತಾರೆ, ಊಟಮಾಡುತ್ತಿರುವಾಗ ಗಂಪು 
ಅವರ ಡಾಕ್ಟರಿ ವೃತ್ತಿಯನ್ನೇ ಕುರಿತು ಪ್ರಶ್ನೆ ಕೇಳೆಕೊಡಗಿದ. “ಡಾಕ್ಟರರೇ 
ಎಂದಿನಿಂದಲೂ ನಿಮ್ಮನ್ನು ಕೇಳಬೇಕು, ಕೇಳಬೇಕು ಎಂದಿತ್ತು. ಕೇಳು 
ವುದಕ್ಕೆ ಆಗಲಿಲ್ಲ-ಸತ್ಯಕ್ಕೂ ನಿಮ್ಮದಂಥೆ ಹ್ಯಾಗಿದೆ?ಮತ್ತೇತಕ್ಕೂಕೇಳಿದ್ದಲ್ಲ- 
ವಾರ್ಡು, ಇನ್ನೊಂದು ಅನ್ನುತ್ತೀರಿ, ಈ ಯುದ್ಧ ಬಂದ ಮೇಲೆ ಊರಿಗೆ 
ಇನ್ನೂ ಮೂರು ಮಂದಿ ಹೊಸ ಡಾಕ್ಟೆರರು ಬಂದಿದ್ದಾರಲ್ಲವೆ? ಅದರಿಂದ 
ಕಾಂಪಿಟೀಷನ್‌ ಬಂದು ನಿಮ್ಮ ಉದ್ಯೋಗಕ್ಕೆ ಧಕ್ಕೆ ಬರಲಿಲ್ಲವೆ?” ಎಂದು 
ಪ್ರಶ್ನಿಸಿದ. ಅವರು ನಕ್ಕರು. “ಬರಲಿಲ್ಲ ಎನ್ನುವುದಕ್ಕಿಲ್ಲ. ಬರಬೇಕಾದಷ್ಟು 
ಬಂದಿಲ್ಲ. ನನ್ನ ಅದೃಷ್ಟದಲ್ಲಿದ್ದುದು ನನಗೆ, ಅವರದ್ದು ಅವರಿಗೆ. ನಮ್ಮ 
ಊರವರು ಹೇಳುವ ಹಾಗೆ-ಅವರ ಕೈಯಲ್ಲಿ ಸಾಯುವ ಯೋಗವಿದ್ದವರು 
ಅಲ್ಲಿ ಸಾಯುತ್ತಾರೆ; ನನ್ನ ಕೈಯಲ್ಲೇ ಸಾಯಬೇಕೆನ್ನುವವರು ಇಲ್ಲಿ ಬಂದು 
ಸಾಯುತ್ತಾರೆ.” 

“ನೀವು ಉತ್ತರ ಹೇಳುವ ಬದಲು ಚೇಷ್ಟೆ ಮಾಡುತ್ತೀರಲ್ಲ.” 

“ಹಾಗೇನು ನನಗೆ ತೊಂದರೆಯಾಗಿಲ್ಲ ಗಂಪು. ನ್ಯಾಯವಾಗಿ ನಮ್ಮ 
ದೇಶದ ಸ್ಥಿತಿಯಲ್ಲಿ, ಈಗಿನ ಡಾಕ್ಟರರ ಸಂಖ್ಯೆ ಇದಕ್ಕಿಂತ ಹತ್ತು ಪಾಲು 


4೨೦ ಜಾರುವ ದಾರಿಯಲ್ಲಿ 


ಹೆಚ್ಚಿಗಿದ್ದರೂ ನಷ್ಟವಿಲ್ಲ. ಆದರೆ ಎಲ್ಲರೂ ಒಂದೇ ಕಡೆಯಲ್ಲಿ ಬಂದು 
ಸೇರಿದಕ್ಕೆ ಕೆಲವರು ಉಪವಾಸವಿರಬೇಕಾದೀತು.? 

“ಡಾಕ್ಟರರಿಗೆ ಬೇಕಷ್ಟು ಕೆಲಸವಿರುತ್ತದೆ ಖಂಡಿತ. ಅದನ್ನ ಲ್ಲ ನಾನು 
ಕೇಳುವುದು-ಕೆಲಸಕ್ಕೆ ತಕ್ಕ ದುಡ್ಡು ಕೊಡುವ ಬುದ್ಧಿ ಬಂದಿದೆಯೆ ಜನಕ್ಕೆ? 
ಎಂದು”, 

“ದುಡ್ಡಿನ ಮಾತೂ ಅಷ್ಟೇ; ಅವರವರ ಅದೃಷ್ಟವಿದ್ದಷ್ಟು ಸಿಗುತ್ತದೆ. 
ನ್ಯಾಯವಾಗಿ ದುಡಿಯುವವರಿಗೆ ಹೊಟ್ಟೆಗೊಂದು ಮೋಸವಾಗಲಾರದು. 
ಕೂಡಿಡುವುದಕ್ಕೆ ಸಿಗಲಿ, ಸಿಗದಿರಲಿ-ಆ ಮಾತು ಬೇರಿ. ಇವತ್ತು ಅನೇಕ 
ರಿಗೆ ನನ್ನಲ್ಲಿ ನಂಬಿಕೆಯಿದೆ. ನಾನೇ ಬರಬೇಕೆಂದು ಒತ್ತಾಯಿಸುತಿದ್ದಾರಿ. 
"ಹೊರಗೆ ಕಾಲಿರಿಸ ಬೇಕಾದರೆ ಇಷ್ಟು ಹಣ ತೆಗೆದಿಡಬೇಕು? ಎಂದು ಹೇಳಿ 
ದರೂ ನಡೆದೀತು. ಆದರೆ ಹಾಗೆ ಗಳಿಸಿದ ದುಡ್ಡು ಜೀರ್ಣಕ್ಕೆ ಬರಲಾರದು” 

ಹೀಗೆ ಮಾತು, ಊಟಗಳು ಜತೆ ಜತೆಗೆ ನಡೆದು, ಅಲ್ಲಿಂದೆದ್ದರು. ಕೈ 
ತೊಳೆದುಕೊಂಡು ಬಂದು ವಿರಾಮ ಕುರ್ಚಿಯಲ್ಲಿ ಕುಳಿತು, ತಿರುಗಿ ಸಂಭಾ 
ಷಣೆ ತೊಡಗಿದರು, ಶಿವಪ್ರನವಕೇ ಮಾತಿಗೆ ಮುಂದಾದರು. “ನನಗೆ ಏನೋ 
ಅನಿಸಿತು; ಇವತ್ತು ಬೇಕೆಂದೇ ನಿನ್ನನ್ನು ಊಟಕ್ಕೆ ಕರಿದೆ. ಆಗ ಮಕಿತು 
ಹೋಗಿತ್ತು, ಈಗ ಹೇಳುತ್ತೇನೆ. ನಿನ್ನಂಥವನು ಊರಲ್ಲಿಯೇ ಇದ್ದು ಏನಾ 
ದರೊಂದು ಉದ್ಯೋಗ ನಡೆಯಿಸಲು ಬರಲಾರದೇ?” 

“ಇಲ್ಲಿದ್ದು ಏನು ಮಾಡುವುದು? ಇನ್ನೊಂದು ಪ್ಲ್ಯಾವುಡ್‌ ಕಂಪೆನಿ 
ಯನ್ನೇ?” ಎಂದು ಹೇಳಿ ಗಂಪು ನಕ್ಕನು, 

“ಅದೇ ಆಗಬೇಕೆಂದಿದೆಯೆ? ನಾನೇನು ಹೆಚ್ಚಿಗೆ ಗೊತ್ತಿದ್ದು ಹೇಳು 
ವುದಲ್ಲ. ಅಲ್ಲಿ, ಇಲ್ಲಿ ಓದಿದ ಸಂಗತಿ ಹೇಳುತ್ತಿದ್ದೇನೆ. ಕಂಡದ್ದಲ್ಲ, ಏನಲ್ಲ; 
ಜಾಪಾನಿನಲ್ಲಿ, ಅಮೇರಿಕದಲ್ಲಿ ನಿಮ್ಮವಿನಿನ ವ್ಯವಸಾಯದಲ್ಲೇ ಲಕ್ಷಾಂತರ 
“ರೂಪಾಯಿ ಗಳಿಸುವವರಿದ್ದಾರೆ. ನಿನಗೇನನಿಸುತ್ತದೆಯೊ-" ಕಾರ್ವಿಯರ 
ಹುಡುಗ; ವೂನು ಹಿಡಿಯಲಿಕ್ಕೆ ಯೋಗ್ಯ? ಎಂದು ಡಾಕ್ಟರರೂ ತಿಳಿದಿದ್ದಾರೆ 
ಎಂದು ತೋರಲಿಕ್ಕೂ ಸಾಕು. ಹಾಗಲ್ಲ; ನನ್ನ ಈ ಕೆಲಸವನ್ನು ಮೊದ 
ಲಿಂದಲೂ ಹೆಣ ಸಿಗಿಯುವ ಚಾಕರಿ' ಎಂದು ನಮ್ಮಸೋದರಮಾವ ಅಂದೆ 
ದ್ದುಂಟು, ವಿನು ಸಿಗಿಯುವ ಕೆಲಸ ಅದಕ್ಕಿಂತ ಕಡಿಮೆ ಎಂದು ನಾನು ತಿಳಿ 
ದಿಲ್ಲ. ನನಗನಿಸುವ ಸಂಗತಿ ಹೀಗೆ: ನಿಮ್ಮವರು ಇಷ್ಟೆಲ್ಲ ಇದ್ದಾರೆ. ಇಷ್ಟು 


ಜಾರುವ ದಾರಿಯಲ್ಲಿ ತಿ೨೨ 


ದೊಡ್ಡ ಸಮುದ್ರವಿದೆ. ಅವರು ಮಾರಿ ಬಲೆಯ ಉದ್ಯೋಗವನ್ನೇನೋ 
ಮಾಡುತ್ತಾರೆ. ಅದೆಷ್ಟು ತಿಂಗಳು? ವರ್ಷಕ್ಕೆ ಒಂದು ಆರು ತಿಂಗಳ ಕಾಲ 
ಪರದೇಶಗಳಲ್ಲಿ ಹಾಗಿಲ್ಲವಂತೆ. ಸ್ಟೀಮರುಗಳನ್ನೇ ಹಿಡಿದುಕೊಂಡು, ಸಾಗರ 
ಗಳಿಗೆ ಹೋಗಿ, ಅಲ್ಲಿಯೇ ವೂನು ಹಿಡಿದು, ಚೊಕ್ಕ ಮಾಡಿ,ಡಬ್ಬೆಗೆ ತುಂಬಿಸಿ 
ತರುವ ತನಕ ಆ ಉದ್ಯೋಗ ಬೆಳೆದಿದೆ. ವೂನುಗಾರಿಕೆಯ ಉದ್ಯೋಗ 
ದೊಡ್ಡ ವೈಜ್ಞಾನಿಕ ವ್ಯವಸಾಯವಾಗಿ ಆಗಿದೆ. ಇಲ್ಲಿ ನೊನುಗಳೆ ಹಿಂಡು 
ನೀರಿನ ಮೇಲೆ ಬಂದಾಗ ಗೊತ್ತಾಗುವುದಸ್ಟೆ; ಅಲ್ಲಿ ನೀರ ಕೆಳಗೇನೆ ಅವಿರು 
ಪ ಗುರುತಿಸುವ ಸಾಧನಗಳನ್ನು ಮಾಡಿದ್ದಾರೆ. ನನಗೆ ಇದೆಲ್ಲ ಏಕೆನಿ 
ತುಕಡಿ, ಮೊನ್ನೆ ಟ್ಛ ಮ್ಸ್‌ ಒಫ್‌ ಇಂಡಿಯಾ "ಪತ್ರಿ ಕೆಯಲ್ಲಿ Trawlers 
for saleಎಂದು RE ತೋಟರಕೋಣಿಗಳಿಕಟೇಕು. 
ಈ ಕೆಲಸಕ್ಕೆ ಬಂದಾವು. ಒಂದು ಐಸ್‌ ಕಾರ್ಬಾನೆ ಮಾಡಿಕೊಂಡೋ, 
ರಿಫ್ರಿಜಿಯೇಟರ್‌ ವೇನ್‌ ಮಾಡಿಕೊಂಡೋ-ಕೆಲಸ ತೊಡಗಿದ್ದಾದರೆ ಸುಲಭ 
ಖರ್ಚಿನಲ್ಲಿ ಬೆಳಗಾಂವಿ, ಕೊಲ್ಲಾಪುರಗಳ ತನಕವೂ ವಿೂನನ್ನು ಒಯ್ದು 
ಮಾರಬಹುದು. ಈಗ ಹಾಗಿಲ್ಲ ನೋಡು, ದೊಡ್ಡ ಬಲೆ ಬಿದ್ದದ್ದಾದರೆ, 
ಸಂಜೆಯೊಳಗೆ ಆ ಮೊನು ಮಾರಾಟವಾಗದಿದ್ದಕೆ, ಒಣಗಿಸಬೇಕು, ಗೊಬ್ಬರ 
ಮಾಡಬೇಕು- ಅಲ್ಲವೇ. ಈ ಊರಿನಿಂದಲೇ ಮೋಟಾರು ಲಾಂಚಿನಲ್ಲಿ ೨೪ 
ತಾಸಿನೊಳಗೆ ಮುಂಬಯಿಗೂ ವೂನನ್ನು ಒಯ್ದು ಮಾರಾಟಮಾಡಬಹುದು. 
“ನಾನು ಯಾಕೆ ಇಷ್ಟೆಲ್ಲ ಉದ್ದವಾಗಿ ಹೇಳಿದೆ ಎಂಬುದನ್ನು ಕೇಳು. 
ನನ್ನ ಮನಸ್ಸಿನಲ್ಲಿ ಮೊದಲಿನಿಂದಲೂ ಒಂದು ಭ್ರಮೆ--ಒಂದು ಊರಿ ನಲ್ಲಿ 
ಹುಟ್ಟಿ ದ ಒಬ್ಬ » ತನ್ನ ಊರಿಗೆ ಏನಾದರೂ ಯಣ ಸಲ್ಲಿಸ ಬೆಕು.ಎಂದು. ಈ 
ಜೀ. ತು ಸಕ ಜನಗಳಿಗೆ ನೀನು ಒಂದು ಶಾಶ್ವತ ಜೀವನ ಕಲ್ಪಿಸಿ 
ಕೊಟ್ಟದ್ದಾದರೆ, ಅದಕ್ಕಿಂತ ದೊಡ್ಡ ಕೆಲಸವಿದೆಯೆ? ಹಾ ದಾನವಲ್ಲ. 
ಆದರೂ ಹತ್ತು ಜನಗಳಿಗೆ ಪ ಪ್ರಯೋಜನವಾ ಗುವ ಕೆಲಸ. 
“ಇದನ್ನೇ ಮಾಡಬೇಕನು ವುದಿಲ್ಲ ನಾನು. ನೀನು ಇಂಥ ಏನನ್ನು 
ಮಾಡಿದರೂ ಸರಿಯೆ.” 
ವಪ್ಪನವರು ತದೇಕಚಿತ್ತರಾಗಿ ಈ ಉಪನ್ಮಾಸವನ್ನುಮಾಡುತಿದ್ದಾಗ, 
ಅಷ್ಟೇ ಮನಸ್ಸು ಕೊಟ್ಟು ಗಂಪು ಅವರ ಮಾತುಗಳನ್ನು ಕೇಳುತಿದ್ದನು. 
ಆ ಮಾತಿನ ಸತ್ಯ ಅವನಿಗೆ ಹೊಳೆಯುತಿತ್ತು. ಅವನ ಪಾಲಿಗೆ ಲಕ್ಷ್ಮಿ ಸುಲಭ 


4೨೨ ಜಾರುವ ದಾರಿಯಲ್ಲಿ 


ದಲ್ಲಿ ಒಲಿದಿದ್ದಳಾದರೂ ಅನೇಕರ ಬಾಳು ಏರಿಳಿತಗಳಿಂದ ಕೂಡಿದೆಯೆಂದು 
ಗೊತ್ತು. ಅದಲ್ಲದೆ ಶಿವಪ್ಪನವರಂಥವರು ತಮ್ಮ ಹೊಟ್ಟೆಗಾಗಿ ದುಡಿಯುವು 
ದರ ಜತೆಗೆ, ಊರಿಗೂ ಉಪಕಾರಿಗಳಾಗಿ ಬಾಳುತಿದ್ದಾರೆ. ಆ ಆದರ್ಶವೂ 
ಮನನೀಯವಾದದ್ದೇ-ಎಂದೆನಿಸಿತು. ವ್ಯವಹಾರದಲ್ಲಿ ಅವನಿಗೆ ಅಳುಕ್ಕು 
ಅಂಜಿಕೆಗಳು ಕಡಿಮೆ. ಸಾಹಸಗಳಿಗೆ ಅವನು ಸದಾ ಸಿದ್ಧನು, ನೀವು ಹೇಳಿದ 
ಕೆಲಸ ಆಗಬಾರದೆಂದಿಲ್ಲ. ಒಳ್ಳೆಯ ಆಲೋಚನೆ. ಆದಕಿ ಅದಕ್ಕೆ ಸಮನಾದ 
ಅನುಭವ ಕೊಡುವವರು ಯಾರಿದ್ದಾರೆ-ಎಂದು ವಿಚಾರಿಸಿ ನೋಡುತ್ತೇನೆ” 
ಎಂದು ಹೇಳಿ ಆತ ಆ ದಿನ ಹೊರಟು ಹೋದ, 

ಇನ್ನೊಮ್ಮೆ ಆತ ಊರಿಗೆ ಬರುವಾಗ ಮೂರು ಶಿಂಗಳೆ ಕಾಲ ಕಳೆದು 
ಹೋಗಿತ್ತು. ಾಕ್ಟರಕೊಡನೆ ವಿರಾಮವಾಗಿ ಮಾತನಾಡುತಿದ್ದ ಗಳಿಗೆಯಲ್ಲಿ 
ಆತ “ಡಾಕ್ಟರಕೆ, ನಿಮ್ಮ ಆಲೋಚನೆಯನ್ನೇ ಗಟ್ಟಿ ಮಾಡಿದ್ದೇನೆ” ಎಂದಾಗ 
ಅದು ಏನೆಂದು ಶಿವಪ್ಪನವರಿಗೇ ನೆನಪಾಗಲಿಲ್ಲ. 

“ಏನಪ್ಪ ಅದು?” ಎಂದು ಕೇಳಿದರು, 

“ಫಿಶ್‌ ಇಂಡಸ್ಟ್ರಿ ವಿಚಾರ, ಅದನ್ನು ಮಾಡಬೇಕು ಎಂಬ ನಿರ್ಧಾರ 
ಮಾಡಿದ್ದೇನೆ.” ಎಂದು ವಿಷಯವನ್ನು ವಿವರಿಸುತ್ತ, ಅವರು ಸೂಚಿಸಿದ ಆ 
ಯೋಚನೆಯನ್ನು ಹಿಂಬಾಲಿಸಿ ಯಾರಾರನ್ನು ಕಂಡೆ, ಯಾವ ಸ್ಥಳೆಗಳಿಗೆಲ್ಲ 
ಹೋದೆ, ತಜ್ಞರ ಅಭಿನ್ರಾಯ ಹೇಗೆ ದೊರಕಿಸಿದೆ-ಎಂಬುದನ್ನು ತಿಳಿಸಿದ, 
“ಅದಕ್ಕಾಗಿ ಎರಡೆರಡು ಟ್ರಾಲರ್‌ ಕೊಂಡಿದ್ದೇನೆ. ಹಿಮಗಡ್ಡೆ ತಯಾರಿಸುವ 
ಯಂತ್ರಕ್ಕೆ, ಶೀತಳ ಮೊಟರಿಗೆ ಆರ್ಡರ್‌ ಕೊಟ್ಟಿದ್ದೇನೆ” ಎಂದ. ಅವನ 
ಆತ್ಮವಿಶ್ವಾಸ ಬಹಳ; “ಡಾಕ್ಟರರೇ, ನಮ್ಮಲ್ಲಿ ಸಮನಾದ ತಜ್ಞರು ಸಿಗು 
ವುದೇ ಕಷ್ಟ. ಈ ಉದ್ಯೋಗವನ್ನು ಬೆಳೆಯಿಸಬೇಕಾದಕೆ ಒಳ್ಳೆಯ ಎಕ್ಸ್‌ 
ಪರ್ಟ್ಸ್‌ ಬೇಕು. ಊರಿನ ವ್ಯಾಪಾರವನ್ನೇ ಮಾಡುವುದಾದರೆ ಕಾರ್ವಿಯರ 
ಮಕ್ಕಳಾದ ನಾವೇ ಸಾಕಲ್ಲ. ಜತೆಗೆ ಕೆನಿಂಗ್‌ ಮಾಡಬೇಕು. ಕೆನಡಾದಿಂದ 
ಸಾರ್ಡಿನ್‌, ಸಾಲ್‌ಮನ್‌ ವೊನುಗಳನ್ನು ಡಬ್ಬೆಯಲ್ಲಿ ತುಂಬಿಸಿ,ನಮ್ಮೂರಿಗೆ 
ತಂದು ಮಾರುತ್ತಲಿಲ್ಲವೆ? ಏನು ಬೆಲೆ ಗೊತ್ತೇ? ಎಂಟು ಔಸ್ಸಿಗೆ ಒಂದು 
ರೂಪಾಯಿ. ನಮ್ಮೂರಿನ ಬೈಗೆ, ಬಂಗುಡೆಗಳೆಲ್ಲ ದುಡ್ಡಿಗೆ ಪಂಛೇರಿನಂತೆ 
ಮಾರುತ್ತಿವೆ. ಒಮ್ಮೆ ಕೆಲಸ ತೊಡಗಿದೆನೆಂದರೆ ಮತ್ತೆ ಅರ್ಧ ವ್ಯಾಪಾರವಿಲ್ಲ. 
ಪ್ರಸಂಗ ಬಂತೆಂದರೆ ಜಾಪಾನಿನಿಂದಲೊ, ಕೆನಡಾದಿದಂಲೊ ಎಕ್ಸ್‌ಪರ್ಟ್‌ 


ಜಾರುವ ದಾರಿಯಲ್ಲಿ ೩೨೩ 


ತರಿಸಿದರೂ ತರಿಸಿದೆನೆ* ಎಂದಾಗ ಅವನ ಮಾತಿನಿಂದ ತುಂಬ ಸಂತೋ 
ಷವಾಯಿತು. ಆತ ಕೊನೆಯ ವಾಕ್ಯವನ್ನು ಹೇಳಿದ್ದು ಅತಿಶಯೋಕ್ತಿ ಎಂದು 
ಕಂಡರೂ, ಉಳಿದ ಕೆಲಸ ಮಾಡಿದರಿ, ಅವನಿಗೂ ತಮ್ಮ ಊರಿಗೂ ಒಂದು 
ಭೂಷಣ ಎಂದು ತಿಳಿದರು. 

ಅಷ್ಟರಲ್ಲಿ ಗಂಪುನಿನ ಮನಸ್ಸು ನಿಷಯಾಂತರಕ್ಕೆ ಹೊರಳಿತು. ಆತ 
ನಗುತ್ತ “ಡಾಕ್ಟರರೇ, ನಾನು ಊರಲ್ಲಿಯೆ ಬಂದಿರುವವನೆಂದು ಇಷ್ಟರೊಳಗೆ 
ಸುದ್ದಿಯೂ ಹರಡಿಬಿಟ್ಟಿದೆ. ಅದರಿಂದೇನು ನಷ್ಟವಿಲ್ಲ. ಆದಕಿ ನಮ್ಮಜನಗಳ 
ಸ್ವಭಾವ ನೋಡಿ ನನಗೆ ಆಶ್ಚರ್ಯವಾಗುತ್ತದೆ. ಹಿಂದೆ ನನ್ನನ್ನು "ಇದೊಂದು 

ಇರ್ವಿಯರ"ಗಂಡು'ಎಂದು ತಿಳಿದವರು ಈಗ ಹೊವಿನಹಾರ ಹಾಕುವುದಕೆ, 
ಹೊರಟಿದ್ದಾರೆ.” 5 

“ಏನಪ್ಪ ಅದು?” 

“ನಿನ್ನೆ ನಮ್ಮ ಊರಿನ ಕಾಂಗ್ರೆಸ್‌ ಪ್ರಭೃತಿಗಳು ನನ್ನ ಹತ್ತಿರ ಬಂದಿ 
ದ್ದರು. ಅವರ ಕಡೆಯಿಂದ ನಾನು ಮುನ್ಸಿ ಸಲ್‌ ಚ.ನಾವಣೆಗೆ ನಿಲಬೇಕಂತೆ 
ಹ್ಯಾಗೂ ನಮ್ಮೂರಲ್ಲಿ ಹೊಸತಾಗಿ ಮುನ್ಸಿಪಾಲಿಟಿಯಾಗಿದೆ. ನನ್ನನ್ನೇ ಅದರ 
ಚೆಯರ್‌ ಮೆನ್‌ ಮಾಡುತ್ತಾರಂತೆ." ಯಾಕೆ ಇದೆಲ್ಲ'ಎಂದು ಕೇಳಿದೆ..ಹಾಗಲ್ಲ 
ಸಂಗತಿ; ಇನ್ನೊಬ್ಬರು ಚುನಾವಣೆಗೆ ನಿಂತರೆ ಅನಾವಶ್ಯಕವಾದ ಸ್ಪರ್ಧೆ 
ಉಂಟಾಗುತ್ತದೆ. ನಿಮ್ಮಹೆಸರಿಗೆ ತುಂಬ ಮರ್ಯಾದೆಯಿದೆ. ನೀವು ನಿಂತರೆ 
ಯಾರ ತೊಂದರೆಯೂ ಬರುವುದಿಲ್ಲ? ಎಂದು ನಮ್ಮ ಕಾಂಗ್ರೆಸ್‌ ಅಧ್ಯಕ್ಷರು 
ಅಪ್ಪಣೆ ಕೊಡಿಸಿದರು.” 

ಕಾಂಗ್ರೆಸ್‌ ಫಂಡಿಗೆ ಹಣ ಬೇಕಿತ್ತೋ ಏನೋ.” 

“ಆ ಠಕ್ಕು ನನಗೆ ಗೊತ್ತಿಲ್ಲವೆ? ಅವರು ದುಡ್ಡು ಬೇಕಿದೆ. ಕೊಡಿ 
ಎಂದರೆ ನಾನು ಕೊಡುವುದಿಲ್ಲವೆ? ಗಾಳ ಹಾಕುವ ಜಾತಿ ನನ್ನದು. ನನ್ನನ್ನೇ 
ಗಾಳಹಾಕಿ ಇವರು ಹಿಡಿಯ ಬೇಕೆಂದಿದ್ದಾರಲ್ಲ.? 

“ರಾಜಕೀಯ ಎಂದರೆ ಹಾಗೇನೆ. ನಿನ್ನನ್ನು ಚೆಯರ್‌ಮೆನಾಗಿ 
ಮಾಡಿದರೆ ದುಡ್ಡು ತೆತ್ತ ನೋವು ನಿನಗೆ ಗೊತ್ತಾಗುವುದಿಲ್ಲ” 

“ಹಾಗೆ ಮಾಡುವುದಕ್ಕೆ ಹೋಗಿಯೇ, ರಾಜಕೀಯದ ಮರ್ಯಾದೆ 
ಕಳೆದದ್ದು. ಇನ್ನೂ ಇದೆ ತಮಾಸೆ-ಹೇಳುತ್ತೇನೆ; ನಿಮ್ಮ, ನಮ್ಮ ಲೆಟರ್‌ 
ಹೆಡ್‌ಗಳನ್ನೆಲ್ಲ ಇನ್ನೊಂದು ಸಾರಿ ನಾವು ಮುದ್ರಿಸಬೇಕಾಗುತ್ತದೆ. ಸದ್ಯವೇ 


ಷ್ಠಿ೨೪ ಜಾರುವ ದಾರಿಯಲ್ಲಿ 


ಮುಂಬಯಿಂದ ಲೋಕಲ್‌ ಬೋರ್ಡುಗಳೆ ಮಂತ್ರಿಗಳು ಬರುತ್ತಾರಂತೆ 
ಅವರು ಬರುವಾಗ ನಮ್ಮ ಕಾಳೂರಿಂಬ ಹೆಸರನ್ನು ವಜಾಮಾಡಿ «ಕಾಂಚನ. 
ಪುರ' ಎಂದು ಮಾಡುತ್ತಾರಂತೆ. ಅಷ್ಟರೊಳಗೆ ಚುನಾವಣೆ ಮುಗಿಯುತ್ತದೆ. 
ಆವರಿಗೆ ಸಾರ್ವಜನಿಕ ಬಿನ್ನವತ್ತಳೆ ಅರ್ಪಿಸುತ್ತಾರಂತೆ; ಸ್ವಾಗತ ಸಮಿತಿ. 
ಮಾಡುತ್ತಾರಂತೆ; ನಾನು ಅಧ್ಯಕ್ಷನಾಗಬೇಕಂತೆ. ಇನ್ನೂ ಏನೇನೋ ಹೇಳಿ 
ದರು. ನಮ್ಮೂರಿಗೆ ಬಹಳ ಪೂರ್ವದಲ್ಲಿ ಅದೇ ಹೆಸರಿತ್ತಂತೆ. ಈಗ ಹೊಸ 
ತಾಗಿ ಬಂದ ಸ್ವರಾಜ್ಯದ ದಿವಸದಲ್ಲಿ ಹಲವರು ತಮ್ಮ ಊರಿನ ಹೆಸರನ್ನು, 
ಬದಲಿಸಿದ ಹಾಗೆ, ನಾವೂ ಬದಲಿಸಬೇಕು-ಎಂದು ದೊಡ್ಡ ಉಪನ್ಯಾಸವನ್ನು 
ಬಿಗಿದರು.* 

“ಹಾಗಾದಕಿ ಭಯಂಕರ ಸುಧಾರಣೆಯಾಯಿತಲ್ಲ?” 

“ಸುಧಾರಣೆ ಆಗುವುದಾದಕೆ ಸಮನಾದ ಸುಧಾರಣೆ ಆಗಬೇಕು. 
ಕಾಳೊರು ಕಾಂಚನ ಪ್ರರವಾದ ಮೇಲೆ, ನಾನು ನಮ್ಮಅಪ್ರಇರಿಸಿದ ಹಳೆಯ 
ಜೆಸರನ್ನಿಟ್ಟುಕೊಂಡರಿ ಏನು ಚಂದ? ಗಂಪು ಎಂಬ ನನ್ನ ಹೆಸರು ಕಿತ್ತು 
ಹಾಕಬೇಕು. ನಮ್ಮ ಕಾಂಗ್ರೆಸ್‌ ಅಧ್ಯಕ್ಷರಾದ ಅಣ್ಣಪ್ಪಯ್ಯನವರೂ ಆ 
ಬುರ್ನಾಸು ಹೆಸರನ್ನು ಕಿತ್ತುಹಾಕಬೇಕು. ಅವರೇನು ಹೆಸರಿಟ್ಟುಕೊಳ್ಳು 
ತ್ತಾರೋ? ನಾನು ಗಟ್ಟಿಯಾಗಿ-ಯೋಚನೆಮಾಡಿದ್ದೇನೆ, ಮುಂಬಯಿಯ 
ಜನಗಳ ಹಾಗೆ ಒಂದು ಹೆಸರನ್ನು ತಯಾರಿಸುವುದು «ಜೀಪ್‌ ಕಂಟ್ರಾಕ್ಟರ 
ವಾಲಾ”ಎಂದೋ, ಫಿಶ್‌ ಟ್ರಾಲರ” ವಾಲಾ? ಎಂದೋ ಹೆಸರಿಟ್ಟುಕೊಂಡಕರೆ 
ನಮ್ಮ ಕುಲ ಗೋತ್ರಗಳು ಒಬ್ಬರಿಗೂ ಗೊತ್ತಾಗುವುದಿಲ್ಲ. ಆದರೆ ಕರ್ಮ... 
ನಮ್ಮಮ್ಮ ಇನ್ನೂ ನನ್ನನ್ನು ಗಂಪು ಎಂದೇ ಕರೆಯುತ್ತಿದ್ದಾಳಲ್ಲ! 

*ತಪ್ಪೇನಯ್ಯ?ಹಿಂದೆ ನಮ್ಮೂರಿಗೆ ಕಾಂಚನಪುರವೆಂದು ಹೆಸರಿತ್ತೆಂದು 
ನೆನ್ನಪ್ಪನೂ ಹೇಳುತ್ತಿದ್ದರು. ಹಳೆಯ ಹೆಸರನ್ನೇ ಹೊಸತಾಗಿ ಇಟ್ಟಿ ಹಾಗಾ 
ಯಿತು. ನಿನ್ನ ಹೆಸರು ಹಾಗೇನೂ ಇಲ್ಲವಲ್ಲ. ನೀನು ಮೊದಲೂ ಗಂಸ್ರ, 
ಈಗಲೂ ಗಂಪು. ಕಾಂಚನಪುರವೆಂಬ ಹೆಸರು ಮಾತ್ರ ಭರ್ಜರಿ ಹೆಸರು. 
ಚಿನ್ನದ ಊರು! ಊರೇನೊ ಚಿನ್ನ! ಬುದ್ಧಿ; ಕಿವಿ ಹಿತ್ತಾಳಿ. ಯಾರದ್ದಪ್ಪ 
ಇಷ್ಟು ಆಲೋಚನೆ?” 

“ಮೊನ್ನೆ ಕಾಂಗ್ರೆಸ್‌ ಕಾರ್ಯಕಾರಿ ಸಮಿತಿಯಲ್ಲೇ ಇದು ಸರ್ವಾನು 
ಮತದಿಂದ ಸಿರ್ಣಯವಾಯಿತಂತೆ. ಸರಕಾರಕ್ಕೆ ಮನವಿ ಮಾಡುತ್ತಾರಂತೆ.” 


ಜಾರುವ ದಾರಿಯಲ್ಲಿ 4೨೫ 


“ಮಂತ್ರಿಗಳಿಗೆ ಇನ್ನೇನು ಮಾಡುವುದಕ್ಕೆ ಬಾರದ್ದಿರೂ, ಇಷ್ಟುಮಾಡ 
`ಬಹುದಲ್ಲ. ಒಂದಿಷ್ಟು ಭಾವಿಸಿದ ಕಾಗದಗಳು ಹಾಳಾ ದಾವ. ಟಿಪ್ರಾ ಲು 
ಟ್ಟೆಯವರು ಹಳೆಯ ಮೊಹರನ್ನೆಸೆದು, ಹೊಸ ಮೊಹರು ಮಬ: 
ಒಂದು ನಾಲ್ಕು ದಿನ್ನ ಕಾಳೂರಿಗೆ ಬರುವ ಕಾಗದಗಳು ಯಾವ್ಯಾವ ಊರಿಗೆ 
ಹೋದಾವು. ಅಷ್ಟರಿಂದ ನಮ್ಮೂರಿನ ದೈವಗಳಿಗೆ ತ್ವ | ಪ್ರಿಯಾಗುವುಡಾಡಕಿ 
ಆಗಲಿ,» 

೫ ೫ ೫ ಜೇ * 

ನಾಡಿಗೆ ನಾಡೇ ಸ್ವಾ ತಂತ್ರ್ಯೋತ್ಸವದ ಹಿಗ್ಗಿನಿಂದ ನಲಿಯುತ್ತಿರುವಾಗ 
ಹಾಳೊರು ಕಾಂಚನಪುರನಾದುದ ಕಲ್ಲಿ ಸೋಜಿಗವೇನಿಲ್ಲ. ಸ್ವಾತಂತ್ರ್ಯಯುಗ 
ತೊಡೆಗಿದುದರಿಂದ ಸ್ಪರ್ಣಯುಗವೇ ಬಂದಿತೆಂಬ ಭಾವನೆ ಸರಸ 
ಕಾಳೊರು ತನ್ನ ಹೆಸರನ್ನು ಬದಲಿಸಿಕೊಂಡದ್ದರಿಂದ ರಾಜಕೀಯದಲ್ಲೂ 
ವ್ಯವಹಾರದಲ್ಲೂ ಮೆರೆದಾಡುವ ಮಹಾನುಭಾವರಿಗೆ ಈ ಬದಲಾವಣೆ 
ನವ ಸಂಸ್ಕೃತಿಯ ಸೂಚನೆಯಾಯಿತು. ಜನಗಳ ಬುದ್ಧಿ ಬೆಳೆಯದಿದ್ದರೂ, 
ಶ.ಚಿಗೊಳ್ಳದಿದ್ದರೂ ನಗರವು ವಿಸ್ತರಿಸಿದೆ. ತೋರಿಕೆಯ ಬೆಡಗು ಹೆಚ್ಚಿದೆ. 
ಜನ ಜೀವನದಲ್ಲಿ ವಿಲಾಸ ಹೆಚ್ಚುತ್ತಿದೆಯೆಂಬುದರಲ್ಲಿ ಸಂದೇಹವಿಲ್ಲ. ಲಕ್ಷ್ಮಿ 
ಒಲಿದುದರಿಂದ ಕಾಳೊರು ಅಭಿವೃದ್ಧಿಯ ದಾರಿಯಲ್ಲಿದೆ.. ಎಂಬುದು ಒಂದು 
ದೃಷ್ಟಿಯಲ್ಲಿ ನಿಜ ಯುದ್ಧದ ಒದೆತದಿಂದ ತೂಕಡಿಸುತಿದ್ದ ಪಟ್ಟಣ, ಚಟು 
ವಟಿಕೆಗೊಂಡು ಚೇತರಿಸಿದೆ ಎಂಬುದೂ ನಿಜ, 

ಇದಕ್ಕೆ ಪೂರ್ವಸೂಚನೆ ಯೆಂಬಂತೆ ಒಂದು ಸೋಜಿಗವು ಮಹಾಂ 
ಕಾಳಿಯಗುಡಿಯಲ್ಲಿ ಕಾಣಿಸಿತು. ಬಲ್ಲವರಿಗಷ್ಟೆ ಅದು ಗೊತ್ತಿತ್ತು. ದೇವರ 
ಗುಡಿಯ ಮುಂದಿನ ಧ್ವಜಸ್ತಂಭದ ಮರವು ಒಡೆದು ಸಿಂಬಿಯಾಗಿ, ನರನಾಡಿ 
ಗಳನ್ನು ತೋರಿಸಿಕೊಂಡು ಶತಮಾನಗಳಿಂದ ಅಲ್ಲಿ ನಿಂತಿತ್ತಾದರೂ, ಗುಲಾ 
ಬಿಯ ಅಡುಗೆ ಹೆಂಗಸು ಕಾಳಿ-«ಅದು ಕುಡಿಯಲ್ಲಿ ಚಿಗುಕೊಡೆದು ಹಸು 
ರಾಗಿ ಕಾಣಿಸುತ್ತದೆ? ಎಂದಿದ್ದಳು. "ಗುಲಾಬಿ, ಈ.ಧ್ವಜಮರ ಚಿಗುರುವ 
ಹಾಗೆ ಕಾಣುತ್ತದೆಯಲ್ಲ” ಎಂದಾಗ “ಹೌದು ಕಾಳಿ, ಅದರಲ್ಲಿ ಆಶ್ಚರ್ಯ 
ವಿಲ್ಲ. ಮೊನ್ನೆ ನಮ್ಮ ದವಾಖಾನೆಗೆ ಒಬ್ಬಳು ಮುದಿ ಅಜ್ಜಿ ಬಂದಿದ್ದಳು, 
ಅವಳ ಬಾಯಿ ಬೋಡಾಗಿ ಹತ್ತು ವರ್ಷವಾಗಿತ್ತು. ಅವಳು, ನಿಜ ನೋಯು 
ತ್ತದೆ-ಎಂದು ಕೂಗುತ್ತ ಬಂದಳು. ಅವಳಿಗೂ ತಿರುಗಿ ಸಾಲಾಸಾಲು ಹಲ್ಲು 


4೨೬ ಜಾರುವ ದಾರಿಯಲ್ಲಿ 


ಬರುವಂತೆ ಕಾಣುತ್ತದೆ” ಎಂದಳು. 

“ಹಾಗೂ ಒಂದುಂಟೇ?” 

“ಹೌದು ಕಾಳಿ. ನಾನು ಅವಳ ವಸಡನ್ನು ಮುಟ್ಟಿ: ನೋಡಿದೆನಲ್ಲ. 
ಹರಿತವಾದ ನಾಲ್ಕಾ ರು ಹಲ್ಲುಗಳು ನನ್ನ ಬೆರಳಿಗೆ ನಾಟಿದುವು” ಎಂದು ಹಾಸ್ಯ 
ಮಾಡಿದಳು. ಕಾಳಿಗೆ ದೃಸ್ಟಿಮಂಡವಾಗುತ್ತಿರುವುದರಿಂದ ತನಗೆ ಕಾಣಿಸದ 
ಚಿಗುರು ಅವಳಿಗೆ ಕಾಣಿಸುತ್ತದೆ, ಎಂದು ಗುಲಾಬಿ ಚೇಷ್ಟೆಮಾಡಿದಳು. 

ಸ್ವಾತಂತ್ರ್ಯೋತ್ಸವದ ದಿನ ಊರ ತರುಣರಿಗೆ ಅತಿ ಎತ್ತರದ ಸ್ತಂಭಗಳಿ 
ಗೆಲ್ಲ ಪತಾಕೆಗಳನ್ನೇರಿಸುವ ಹುಮ್ಮಸವಾಯಿತು. ಅದರಲ್ಲೊಬ್ಬ ಮಹಾನು 
ಭಾವ “ಏನಾಗುತ್ತದೆ “ಮಹಾಕಾಳಿ ಗುಡಿಯ ಧ್ವಜಸ್ತಂಭಕ್ಕೆ ಒಂದು 
ಬಾವುಟವನ್ನೇರಿಸಿದರೆ? ಎಂದು ಹಂಬಲ ತೊಟ್ಟು, ಊರಿಗೆ ಬೆಳಗಾಗುವ 
ಮುಂಚೆ, ಆ ಸಾಹಸವನ್ನು ಮಾಡಲು ಹೋದ. ಅದನ್ನು ಹತ್ತಿ, ಇಳಿಯುವ 
ಡೊಂಬರಾಟಮಾಡಿ ಸಾಕಾಯಿತು. ಆದರೆ ಅರ್ಧ ದೂರ ಕತ್ತಿ ಮೇಲೆ 
ನೋಡುವಾಗ, ಬೆಳಗಿನ ಸೂರ್ಯರಶ್ಮಿಗೆ ಥಳಿಸುತಿದ್ದ ನಾಲ್ಕೆಂಟು ಅಶ್ವತ್ಥದ 
ಚಿಗುರೆಲೆಗಳನ್ನು ಕಂಡು “ಇಷ್ಟು ವರ್ಷಗಳ ಮೇಲೆ ಈ ಮರ ಚಿಗುರೊಡೆ 
ಯಿತಲ್ಲ. ಅದು ಸ್ವಾತಂತ್ರೋತ್ಸವದ ದಿನವೇ!” ಎಂದು ವಿಸ್ಮಯಗೊಂಡು 
ಕೆಳಕ್ಕಿಳಿದ. ಆ ಸಂಗತಿಯನ್ನು ಗುಟ್ಟಿನಲ್ಲಿಟ್ಟುಕೊಂಡಾನೆಯೆ? ಹತ್ತುಜನರಿಗೆ 
ಅದನ್ನು ಕಕಿದು ತೋರಿಸಿದ. ಜನ ಹಿಂಡಾಗಿ ಬಂದು ನೋಡತೊಡಗಿದರು. 

ಬ್ಬರು ನಾಸ್ತಿಕರು“ನಿಮಗೆ ಮರುಳು; ಅದು ಅಶ್ವತ್ಥವೋ,ಗೋಳಿಯೋ 
ಇರಬೇಕು. ಮಳೆಗಾಲದ ಪಸೆಗೆ ಕಾಗೆಯ ಪಿಟ್ಟೆಯಿಂದ ಹುಟ್ಟಿರಬೇಕು? 
ಎಂದು ಹೇಳಿದರು. ಪ್ರತಿವಾದ ಹುಟ್ಟಿತು. “ಅಷ್ಟು ದೊಡ್ಡ ಗೆಲ್ಲು ಕಾಣು 
ತ್ತಿದೆ! ತುಂಬ ಎಲೆಗಳಿವೆ. ಅದು ನಿನ್ನೆಯವರೆಗೆ ಕಾಣಿಸದೆ, ಇವತ್ತೇ ಕಾಣು 
ವುದು ಹೇಗೆ?” ಎಂದು ಹಳೆಗಾಲದ ದಂತಕತೆಯನ್ನು ಸ್ಮರಿಸಿ “ಇಲ್ಲ, ಖಂಡಿ 
ತಕ್ಕೂ ನಮ್ಮ ಊರಿನ ನಸೀಬಿನಲ್ಲಿ ಅಂಥ ಯೋಗವುಂಟೆಂದು ಪ್ರಾಚೀನ 
ಪುರಾಣವೇ ಉಂಟು” ಎನ್ನ ತೊಡಗಿದರು. ಕಾಳಿಯ ಕಣ್ಣಿಗೆ ಆ ಹಸುರು 
ಎಂಟು ದಿನಗಳ ಹಿಂದೆಯೇ ಕಂಡಿದ್ದರೂ, ಜನಗಳ ರಿಕಾರ್ಡಿನಲ್ಲಿ ಅದರ 
ಹುಟ್ಟು ಆಗಸ್ಟ್‌ ಹದಿನೈದಕ್ಕಾ ಯಿತು. ಸ್ವಾತಂತ್ರ್ಯ ಪಡೆದ ದಿವಸವೇ 
ಆಯಿತು, 

ಹಳ್ಳಿಯ ಗಾದೆಯೊಂದುಂಟು- ಊರ ಮೇಲೆ ಊರು ಬಿದ್ದರೂ 


ಜಾರುನ ದಾರಿಯಲ್ಲಿ 43೬ 


ಶ್ಯಾನುಭಾಗರ ತಾರೆ ಬೀಳ!” ಎಂದು; ಅಂಥವರು ಕೆಲವರು ಇದ್ದೇ ಇರು 
ತ್ತಾರೆ, ಹೊರಗಿನ ಜಗತ್ತಿಗೆ ಕುರುಡರಾಗಿ ತಮ್ಮಬದುಕನ್ನು ಸಾಗಿಸುವವರು. 
ಅಂಥವರಲ್ಲಿ ನಮ್ಮ ಡಾಕ್ಟರರೂ ಒಬ್ಬರು. ಕಾಳೂರು ಕಾಂಚನಪುರವಾದ 
ಮೇಲೆಯೂ ಡಾಕ್ಟರ್‌ ಶಿವಪ್ಪನವರ ಚಟುವಟಿಕೆಗಳಲ್ಲಿ, ರೀತಿಯಲ್ಲಿ, 
ಉಡುಗೆತೊಡುಗೆಗಳಲ್ಲಿ ಯಾವುದಾದರೂ ವ್ಯತ್ಯಾಸವುಂಟಾಗಬೇಕೆ!ಸಾಮಾ 
ಜಿಕ ಕೂಟಗಳಲ್ಲಿ, ರಾಜಕೀಯದಲ್ಲಿ ಅವರಿಲ್ಲ; ಮುನಿಸಿಪಲ್‌ ಚುನಾವಣೆ 
ಯಲ್ಲಿಅವರಿಲ್ಲ. ಊರಲ್ಲಿ ಏಳುತ್ತಿರುವ, ಬೀಳುತ್ತಿರುವ ಕಾರ್ಲಾನೈ, ಕಂಪೆನಿ 
ಗಳಲ್ಲಿಯೂ ಅವರಿಲ್ಲ. ಅದನ್ನು ಕಂಡು,ಹಲವರು ಹೊಸ ತರುಣ ಪ್ರಜೆಗಳು, 
ಶಿವಪ್ಪ ನವರನ್ನು ಕುರಿತು ಹಾಸ್ಯಮಾಡುವುದುಂಟು; “ಪಬ್ಲಿಕ್‌ ಲೈಫ್‌ 
ಎಂಬುದೇ ಬೇಡ ಆ ಪ್ರಾಣಿಗೆ. ಫಕ್ತ ಕಾಸು ಮಾಡುವುದೊಂದೇ. ಎಷ್ಟು 
ಹೊತ್ತಿಗೂ ಆಸ್ಪತ್ರೆಯೆ. ಈ ಲೋಕವನ್ನು ಸೃಷ್ಟಿಮಾಡಿದ ಬ್ರಹ್ಮನಿಗೂ ಸಹ- 
ಅವರು ಬದುಕಿದ್ದಾರೋ, ಸತ್ತಿದ್ದಾರೋ ಎಂಬ ಲೆಕ್ಕ ಸಿಗಲಾರದು” ಎನ್ನು 
ತ್ತಾರೆ. ಅದನ್ನು ಗ್ರಾಮಫೋನು ರಿಕಾರ್ಡು ಮಾಡಿ, ಅವರ ಕಿವಿಗೇನೆ ತಂದು 
ಹಾಡುವವರಿದ್ದಾರೆ. "ಅದು ನಿಜವಲ್ಲವೆ? ನಾನೇನು ಸಾರ್ವಜನಿಕ ಭಾಷಣ 
ಮಾಡುತ್ತೇನೆಯೆ? ದೇಶೋದ್ಧಾರದ ಹೊಸ ಹಾದಿ ತೋರಿಸುತಿದ್ದೇನೆಯೆ? 
ನನಗೆ ಕಲಿಸಿದವರು, ಕಾಯಿಲೆಯಾಗಿ ಬಂದವರಿಗೆ ಇಷ್ಟು ಮದ್ದು ಚುಚ್ಚು- 
ಎಂದು ಹೇಳಿದ್ದರು. ಬಂದವರ ಮೂಗು ಹಿಡಿದಾಗಲಿ, ಕೈಚುಚ್ಛಿಯಾಗಲಿ 
ಅಷ್ಟು ಕೆಲಸ ಮಾಡುತ್ತಿದ್ದೇನೆ. ಇನ್ನು, ಧರ್ಮಕ್ಕೆ ನಾನು ದುಡಿಯು 
ತಿದ್ದೇನೆಯೆ? ಅದೂ ಇಲ್ಲ; ಮದ್ದಿಗೆ ದುಡ್ಡು ತೆಗೆದುಕೊಳ್ಳು ತಿದ್ದೆ :ನೆ. ಕೊಟ್ಟ 
ವರೊಬ್ಬರಿಂದಲೂ “ದುಡ್ಡು ಬೇಡ' ಅಂದಿಲ್ಲ. ಅಥವಾ ತೀರ ಬಡವರನ್ನು 
ಕಂಡು ಕನಿಕರವಾಗಿ "ಬೇಡಪ್ಪ ನಿನ್ನ ದುಡ್ಡು? ಎಂದಿದ್ದರೂ, ಅದು ಸಾವಿರ 
ರೂಪಾಯಿಗಳ ಗಂಟಾಗಲಾರದು” ಎಂದು ಶಿವಪ್ಪನವರೇ ಹೇಳುತ್ತಾರೆ. 

ಅವರ ಅನುಯಾಯಿಗಳು *ಹಾಗೆಂದರಿ ಏನು ಡಾಕ್ಟರಕೇ? ನೀವು 
ಈ ಊರಿಗೆ ಬರುವ ಮೊದಲು ಇಲ್ಲಿ ಡಾಕ್ಟರರೆಂಬವರು ಯಾರಿದ್ದರು? ನೀವು 
ಬಂದಿರಿ; ಒಂದು ಸರಕಾರಿ ಆಸ್ಪತ್ರೆಯೂ ಆಯಿತು. ಒಂದು ಜಡ, ಜಾಪತ್ತು 
ಬಂದರೆ ಕುಮಟಿಗೊ, ಹುಬ್ಬಳ್ಳಿಗೊ ಓಡಬೇಕಾದ ಪ್ರಸಂಗ ತಪ್ಪಿತು. 
ಒಂದು ವೈದ್ಯಕೀಯ ಸಹಾಯ, ಆಪತ್ತಿನಲ್ಲಿ ನೆರವಾಗುವ ಕೆಲಸ್ಕ ಪಬ್ಲಿಕ್‌ 
ಸರ್ವಿಸ್‌ ಅಲ್ಲವೆಂದಕೀನರ್ಥ? ಇವರ ಫಂಡಿಗೆ ಹಣ ತುಂಬಿಸಿದವರು, 


ಷಿತಳ ಜಾರುವ ದಾರಿಯಲ್ಲಿ 


ಗಾಂಧಿ ಟೋಪಿ ಧರಿಸಿ ಜೈಲಿಗೆ ಹೋದವರು ಮಾತ್ರ ಸಾರ್ವಜನಿಕ ಸೇವಕ 
ಕಿಂದೇನು ಅವರ ತಿಳುವಳಿಕೆ?” ಎಂದು ವಾದಿಸುತ್ತಾರೆ. 

“ಅದರ ಹಾಗೆ ಇದು ಹೇಗೆ ಆದೀತು? ಊರಿನಲ್ಲಿ ಯೋಗ್ಯ ಕ್ಲೌರಿಕ 
ರಿಲ್ಲದೆ ಜನ ಒದ್ದಾಡುತಿದ್ದಾರೆ-ಅನ್ನಿ. ಒಬ್ಬ ಯೋಗ್ಯ ಬಂದ, ಅವನಿಂದಾಗಿ 
ನಾಲ್ಲು ಜನರು ಮುಖ ಕ್ಲೌರಮಾಡಿಸಿಕೊಂಡು ಚಂದವಾಗಿ ಮೆಕೆದಾಡಿದರು. 
ಅದರಿಂದ ನಾಲ್ವರು ಹುಡುಗಿಯರಿಗೆ ಚೆಲುವಿನ ಗಂಡಂದಿರು ಸಿಕ್ಕಿದರು. 
ಹಾಗೆಂದ ಮಾತ್ರಕ್ಕೆ, ಎರಡಾಣೆ ತೆಗೆದುಕೊಂಡು ಮುಖ ಕ್ಲೌರಮಾಡಿದ 
ಹಜಾಮ ನನ್ನಿಂದಲೇ ಲೋಕೋದ್ಧಾರವಾಯಿತು'ಎಂದ ಹಾಗಾಗಲಿಲ್ಲವೆ? 
ನಾನು ಡಾಕ್ಟರನಾಗಿ ದುಡಿಯುವ ಹಾಗೆ, ಅವನೂ ದುಡಿಯುತಿದ್ದಾನೆ; ಅದ 
ರಲ್ಲೇನು ವ್ಯತ್ಯಾಸ?” 

ಈ ವಾದಸರಣಿ ಮುಗಿಯುವುದರೊಳಗೆ, ಯಾವನಾದನೊಬ್ಬ ಬಂದು 
ನಿಂತಿರುತ್ತಾನೆ. ಅವನ ಮುಖ, ಕಣ್ಣು, ಕೈನೋಡಿ, ಮಾತು ಕೇಳಿ “ಏನು, 
ಸೀಸೆ ತಂದಿದ್ದೀಯಾ?” ಎಂದು ವಿಚಾರಿಸುತ್ತಾರೆ. ಅನಂತರ 

“ಮನೆಯಲ್ಲಿ ಸ್ವಲ್ಪ ಹಾಲು ಗೀಲು ತರಿಸಿ ದಿನಕ್ಕೊಂದು ಕಾಲು 
ಸೇರಿನ ಹಾಗಾದರೂ ತೆಗೆದುಕೊಳ್ಳಲು ಬಂದೀತೆ? ಪಥ್ಯ ಏನೆಂದು ಹೇಳಿ 
ದರೆ ನಿನ್ನ ತಲೆಗೆ ಹೋದೀತೆ?” ಎಂದು ವಿಚಾರಿಸಿ, ಅವನ ಹಣೆಯ ಬರಹಕ್ಕೆ 
ಸಮನಾಗಿ ಮದ್ದು ಬರೆದು ಕೊಟ್ಟ ಬಳಿಕ, ಆ ವಾದ ಮುಂದುವರಿಯಬೇಕು, 
ಅಷ್ಟರಲ್ಲಿ ಅದು ಮರವೆಯಾಗುವುದೂ ಉಂಟು. ಈ ದಿನ ಅದು ಮರವೆ 
ಯಾಯಿತು. ಆದರೆ ಅದನ್ನು ಕೇಳಿದ ಒಬ್ಬ ಗೆಳೆಯ ಮರುದಿನ ಅವಕಾಶ 
ಹುಡುಕಿಕೊಂಡು “ಡಾಕ್ಟರರೆ, ನಿನ್ನೆ ನೀವು ಏನೋ ಅಂದಿರಲ್ಲ, ನೀವು ನಿಮ್ಮ 
ಡಾಕ್ಟರಿಕೆಯನ್ನು ಹಜಾಮನ ಕೆಲಸಕ್ಕೆ ಹೋಲಿಸಿ ಬಿಟ್ಟಿರಿ. ನಾನೀಗ ರಜೆ 
ಯಲ್ಲಿ ಊರಿಗೆ ಬಂದಿದ್ದೇನೆ. ನನಗೆ ಮುಂದೇನು ಓದಬೇಕು-ಎಂಬ ಯೋ 
ಚನೆ ಹಿಡಿದಿದೆ. ಮೆಡಿಕಲಿಗೆ ಹೋಗುವ ಆಸೆ ತುಂಬ. ಅದರಿಂದ ಲೋಕ 
ಕ್ಕೊಂದು ಸೇವೆಯಾಗುತ್ತದೆ, ನರಳುವ ಜನಗಳನ್ನು ಉಳಿಸಿದಂತಾಗುತ್ತದೆ- 
ಎಂದೇನೇನೊ ಕನಸು. ನಿನ್ನೆ ನಿಮ್ಮ ಮಾತು ಕೇಳಿ ನನ್ನ ಉತ್ಸಾಹಕ್ಕೆ ತಣ್ಣೀ 
ಕಿರಚಿದಂತಾಯಿತು. ಡಾಕ್ಟರರಾದ ನೀವು ಸಹ ಇದೊಂದು ಸೇವೆ-ಎಂದು 
ತಿಳಿದಿಲ್ಲ--ಎಂದ ಮೇಲೆ ಇನ್ನೇನು ಉಳಿಯಿತು? ಆ ದೃಷ್ಟಿ ನಮಗೆ ಇರ 
ಬೇಡವೆ?” ಎಂದು ಪ್ರಶ್ನಿಸಿದ, 


ಜಾರುವ ದಾರಿಯಲ್ಲಿ FU 


“ನನ್ನ ದೃಷ್ಟಿ ಏನಿದ್ದರೇನು? ನಿನ್ನ ಅಭಿರುಚಿಗೆ ಸಮನಾಗಿ ಮುಂದು 
ವರಿಸಿಕೊಂಡು ಹೋಗಬಾರದೇ?” | 

“ಆದರೂ ನಾವು ತರ್ಕಕ್ಕೆ ನಿಂತರೆ, ಡಾಕ್ಟರಿಕೆ ಹೆಚ್ಚಿನ ಸರ್ವಿಸ್‌ 
ಅಲ್ಲವೆ? ಅನೇಕರ ಸಾವು ಜೀವಗಳ ಸಮಸ್ಯೆಗೆ ನೆರವಾಗುವ ಕೆಲಸ ಒಂದು 
ದೊಡ್ಡ ಸೇವೆ ಅಲ್ಲವೆ?” 

“ನೀನು ತರುಣ ಅಂಥ ಅಭಿಲಾಷೆ, ಉತ್ಸಾಹ ನಿನ್ನಲ್ಲಿ ಇರಬೇಕಾ 
ದದ್ದೇ. ಆದರೆ ಜನಗಳ ಸಾವು, ಜೀವನದ ಸಮಸ್ಯೆ ಎಲ್ಲ ನಿನ್ನ ಕೈಯೊಳಗೇ 
ಇದೆಯೆಂದು ತಿಳಿದಕೆ ಮಾತ್ರ ಶುದ್ಧ ಹುಚ್ಚನೆನಿಸಿಕೊಂಡೀಯ.” 

“ಹಾಗಲ್ಲ. ಉಳಿದೆಲ್ಲ ಸೇವೆಗಳಿಗಿಂತ ಇದು ಹೆಚ್ಚಿನ ಸೇವೆಯಲ್ಲವೆ?” 

“ನನಗೆ ರಾಜಾ, ಈಗೀಗ ನಮ್ಮ ಜನಗಳನ್ನು ನೋಡಿ ಅಂಥ ಭ್ರಮೆ 
ಏನೂಉಳಿದಿಲ್ಲ. ಈ ಸೇವೈಗೀವೆ ಒಂದೂ ನನಗೆ ಅರ್ಥವಾಗುವುದಿಲ್ಲ.ಒಬ್ಬ 
ನಮಗೆ ಮೂರು ಕಾಸು ಕೊಟ್ಟರೆ, ಆ ಮೂರು ಕಾಸುಗಳಿಗೆ ತಕ್ಕುದಾದ 
ವಸ್ತುವನ್ನು ಪ್ರತಿಯಾಗಿ ಕೊಡುವಂಥ ಬುದ್ಧಿ, ಪ್ರಾಮಾಣಿಕತೆ ನಮ್ಮಲ್ಲಿ 
ಬಂದು ಬಿಟ್ಟರೆ ದೇಶ ತನ್ನ ಂತೆಯೆ ಉದ್ಧಾರವಾಗುತ್ತದೆ; ಮತ್ತೇನೂ ಮಾಡ 
ಬೇಕಾಗಿಲ್ಲ. ಯಾವ ಉದ್ಯೋಗವನ್ನೂ ಮಾಡಬಹುದು. ಮಾಡುವ ಕೆಲಸ 
ವನ್ನು ಪ್ರೀತಿಯಿಂದ ಮಾಡಿ «ನಾಲ್ಕಾಣೆ ದುಡಿತ ಹಾಕುತ್ತೇನೆ ನಾನು. 
ಇದಕ್ಕೆ ಪ್ರತಿಯಾಗಿ ನನಗೆ ನಾಲ್ಕಾಣೆ ಸಿಕ್ಕಿದರೆ ಸಾಕು, ಅದಕ್ಕೆ ಆರಾಣೆ ಬರ 
ಬೇಕಾಗಿಲ್ಲ” ಎಂದರೂ ಸಾಕು. ನಾವು ಹಾಳಾದದ್ದು, ನಮ್ಮ ದೇಶ ಹಾಳಾ 
ದದ್ದು, ಅದಿಲ್ಲದೆಯೆ. ಪ್ರತಿಯೊಬ್ಬನೂ ತನಗೆ ನ್ಯಾಯ ಸಿಗಬೇಕೆಂದು ಬಯ 
ಸುತ್ತಿದ್ದಾನೇ ಹೊರತು, ತಾನು ಇನ್ನೊಬ್ಬರಿಗೆ ಅದನ್ನು ಸಲ್ಲಿಸಬೇಕೆಂದು 
ಯೋಚಿಸುತ್ತಲಿಲ್ಲ” ಎಂದರು, ಆ ಗಳಿಗೆಯಲ್ಲಿ ಹಲವು ಘಟನೆಗಳ ನೆನಪಿ 
ನಿಂದ ಅವರ ಮನಸ್ಸು ಒಮ್ಮೆಗೆ ಬೇಸರಗೊಂಡಿತು. ಕಾಳೂರಿನಲ್ಲಿ ಹುಟ್ಟಿ, 
ಬೆಳೆದ ತಾವು, ಊರಿನ ಎಷ್ಟು ಹೆಮ್ಮರಗಳನ್ನು ಕಂಡಿಲ್ಲ? ಅಭಿಮಾನದಿಂದ 
ಅವನ್ನು ಮೆಚ್ಚಿರಲಿಲ್ಲ! ಅವೇ ಹೆಮ್ಮರಗಳು-ಯುದ್ಧದ ಗಾಳಿ, ಅವಕಾಶದ 
ಬಿರುಗಾಳಿ, ಹಣದುಬ್ಬರದ ನೆಕಿ ಬಡಿಯಲು-ಕುಸಿದ ಬಗೆಯೆಂತು! ಒಂದು 
ಎರೆಹುಳುವಿನ ದಿಟ್ಟತನವನ್ನು ತೋರಿಸದೆಯೇ ಅವು ಜಗ್ಗಿ, ಕುಸಿದು ತಮ್ಮ 
ಕಣ್ಣೆದುರಿಗೇ ಮುರಿದುಬಿದ್ದುದನ್ನು ಕಂಡ ಮೇಲೆ. -ಅವರ ಬಾಯಿಗೆ 
ಲೋಕೋಪಕಾರದ ಹೆಮ್ಮಾತುಗಳು ಬರಲಾರವು. ಅವಕೊಡನೆ ಚರ್ಚಿಸು 


೩೩೦ ಜಾರುವ ದಾರಿಯಲ್ಲಿ 


ತ್ತಿದ್ದ ಎಳೆಯನು "ಪಾಯಿಂಟ್‌ ಕ್ಲಿಯರ್‌ ಆಗಲಿಲ್ಲ ಸರ್‌,ಅದಕ್ಕೂ ಇದಕ್ಕೂ 
ಏನು ಸಂಬಂಧವೆಂದೇ ತಿಳಿಯಲಿಲ್ಲ” ಎಂದ, 

“ಅದರ ಅರ್ಥವನ್ನು ನೀನೆ ಕಾಣಬೇಕು, ಮಗು. ಒಬ್ಬೊಬ್ಬ ತನ್ನ 
ಜೀವನಕ್ಕೆ ಒಂದೊಂದು ದಾರಿ ಅರಸಿಕೊಂಡು ಹೋಗುತ್ತಾನೆ. ತನ್ನ ದಾರಿಗೆ 
ಸಂಬಂಧಿಸಿದ ಕರ್ತವ್ಯವನ್ನು ಅವನು ಮರೆಯದೆ ಮಾಡಿದರೆ ಅದೇನೆ 
ದೊಡ್ಡದು.? 

ಆದರೆ ಜೀವನದಲ್ಲಿ ಹೊಂಗನಸುಗಳನ್ನು ಕಾಣುತ್ತಿರುವ ಎಳೆಯರಿಗೆ 
ಅವರ ಮಾತುಗಳು ಯಾವ ಹುರುಪನ್ನೂ ಕೊಡಲಾರವು. ಸಂಸಾರದ ಕಡೆ 
ಲಲ್ಲಿ ಯಶಸ್ವಿಯಾಗಿ ಈಸಿದವರು ಅದರಿಂದ ಕಲಿಯುವ ಪಾಠವೂ ಇಲ್ಲ. 
ಸೋತವರು ಗೆದ್ದವರ ಬಗ್ಗೆ ಅಸೂಯೆಪಟ್ಟು, ತಮ್ಮ ವಿಚಾರದಲ್ಲಿ ತಾವೇ 
ಮರುಕಗೊಳ್ಳು ವುದಷ್ಟು ಕಾಣುತ್ತದೆ. 

ದವಾಖಾನೆಯ ಕೆಲಸ ಮುಗಿಯಿತೆಂದರಿ ಶಿವಪ್ಪನವರು ಊರಿನ 
ರೋಗಿಗಳ ದರ್ಶನಕ್ಕೆ ಹೊರಡುತ್ತಾರೆ. ಪ್ರತಿ ದಿನವೂ ಅಂಥ ದರ್ಶನ 
ಇದ್ದೇ ಇರುತ್ತದೆ. ಕೆಲವು ಕಾಯಿಲೆಯ ಜನಕ್ಕೆ ಡಾಕ್ಟರರು ಮನೆಗೆ ಬಂದು 
“ನಿನ್ನೆಗಿಂತ ಈವತ್ತು ನೀವು ಚೆನ್ನಾಗಿದ್ದೀರಿ” ಎಂದರೇನೆ, ಹಾಗೆ ಕಾಣಿಸು 
ವುದು. ಉಳಿದವರು ಹಾಗೆ ಹೇಳಿದರೂ ನಂಬುವುದಿಲ್ಲ; ಅಂಥ ರೋಗಿಗಳ 
ಪರಂಪರೆಯೂ ಒಂದಿದೆ. ಅಂಥವರನ್ನೆಲ್ಲ ನೋಡಿಕೊಂಡು, ಮನೆಗೆ ಬಂದ 
ಮೇಲೆ, ಉಳಿಯುವ ಅಲ್ಪ ವಿರಾಮ ಇಂದುಮತಿಯೊಡನೆ ಹರಟುವುದಕ್ಕೆ. 
ಅವರ ಸಂಸಾರ ಬೆಳೆದಿದೆ. ಮೂವರು ಮಕ್ಕಳಿದ್ದಾರಿ, ಮೊವರೂ ಗಂಡು 
ಹುಡುಗರು. ಎರಡನೆಯ "ಸುಧಾ? ಮೊನ್ನೆಯಿಂದ ಶಾಲೆಗೆ ಹೋಗತೊಡ 
ಗಿದ್ದಾನೆ. ಮೂರನೆಯ ಚಂದ್ರ ತೀರ ಚಿಕ್ಕವ. ಈಗ ಅವರ ಮನೆಯ ಬಳಿ 
ಯಲ್ಲಿ ಕಟ್ಟುತ್ತಿದ್ದ ವಾರ್ಡಿನ ಕೆಲಸ ಮುಗಿದಿದೆ. ಹಿತ್ತಿಲಿನ ಎದುರಿಗೆ, ರಸ್ತೆಗೆ 
ಸವಿೂಪವಾಗಿ ದವಾಖಾನೆಯ ಚಿಕ್ಕ ಕಟ್ಟಡವೂ ಪೂರ್ತಿಯಾಗಿರುವುದರಿಂದ 
ಅಷ್ಟು ಮಟ್ಟಿನ ಓಡಾಟ ತಪ್ಪಿದೆ. ಕೆಲಸ ರೂಢಿಯಾಗಿದ್ದು ದರಿಂದ ಅದರಿಂದ 
ಶ್ರಮವಿಲ್ಲ. ಅವರ ಸಂಸಾರ ಸುಖಮಯವಾಗಿಯೇ ಸಾಗಿದೆ. 

೮ ಒಂದು ವರ್ಷದಿಂದ ಗುಲಾಬಿಗೆ ಡಾಕ್ಟರರ ಹಿತ್ತಿಲಿನ ಸಮೂಪ 
ವಿರುವ ಇನ್ನೊಂದು ಮನೆಗೆ ಬರುವ ಆತುರ, ಮೊದಲಿನ ಮನೆಯೂ ಬಹು 
ದೂರವಾಗಿಲ್ಲ. ಆದರೂ ಗುಲಾಬಿ ಹೇಳುತ್ತಾಳೆ“ನನ್ನ ಕೆಲಸ, ಜೀವ ಇರು 


ಜಾರುವ ದಾರಿಯಲ್ಲಿ ೩೩೧ 


ವುದೆಲ್ಲ ಇಲ್ಲಿಯೇ. ಇದ್ದೊಂದು ಮಗುವನ್ನು ಇಡೀ ದಿನ ಬಿಟ್ಟಿರುವುದಕ್ಕೆ 
ಜೀವ ತಳಮಳಿಸುತ್ತದೆ. ಕಾಳಿಗೂ ನಮ್ಮ ಪ್ರಭಾಕರನಿಗೂ ದಿನವೆಲ್ಲ ಜಗಳ. 
ಮನೆಯನ್ನು ಬಾಡಿಗೆಗೆ ಕೊಟ್ಟು, ನಿಮ್ಮ ಆಚೆ ಹಿತ್ತಿಲಿನಲ್ಲಿರುವ ಮನೆಯನ್ನು 
ಬಾಡಿಗೆಗೆ ಮಾಡಿಕೊಂಡಿ, ಮಗುವನ್ನು ಆಗಾಗ ಕಾಣಬಹುದಲ್ಲ. ಅವ 
ನಿಗೂ ನಿಮ್ಮ ಮಕ್ಕಳೊಡನೆ ಸೇರಿ ಆಡುವುದಕ್ಕಾಗುತ್ತದೆ. ಕಾಳಿಯ ಮೇಲೆ 
ಮನೆಯನ್ನು ಬಿಟ್ಟು ಇರುವುದಕ್ಕೆ ಧೈರ್ಯವಿಲ್ಲ” ಎಂದು ಹೇಳಿ, ಸನೊಪದ 
ಮನೆಗೆ ಬಂದಳು. ಕಾಳಿಯ ಮೇಲಿನ ಅಧೈರ್ಯವೆಂದರೆ ಇನ್ನೇನೂ ಅಲ್ಲ- 
ತಾನು ಅಡಗಿಸಿಟ್ಟ ಚಿನ್ನಾಭರಣ ಒಂದಲ್ಲ ಒಂದು ದಿನ ಅವಳ ಕಣ್ಣಿಗೆ 
ಬಿದ್ದು ಕಣ್ಮರೆಯಾದೀತೋ ಎಂಬ ಭಯ.ಆ ಗುಪ್ತನಿಧಿಯನ್ನು, ಇನ್ನೊಂದು 
ಜೀವ, ಎಂಬಷ್ಟು ಆತುರದಿಂದ ಕಾದು ಬಂದಿದ್ದಾಳೆ. ದೊಡ್ಡದಾಗುವ ತನ್ನ 
ಮಗನ ವಿದ್ಯಾಭ್ಯಾಸಕ್ಕೆ ಅದು ಇರಲಿ ಎಂಬ ಆಸೆ ತಾಳಿದ್ದಾಳೆ. 

ಅಷ್ಟು ಕಾಲದ ಬಳಿಕ ತನ್ನ ಹೊಸ ಬಿಡಾರಕ್ಕೆ ಬಂದು, ಅಲ್ಲಿಯೂ ತನ್ನ 
ಹಳೆಯ ಚಿನ್ನಾಭರಣಗಳನ್ನು ಇರಿಸಿಕೊಳ್ಳುವ ಧೈರ್ಯವಿಲ್ಲದೆ, ಗುಲಾಬಿ 
ಅದನ್ನು ಇಂದುಮತಿಯ ವಶಕ್ಕೆ ತಂದುಕೊಟ್ಟಳು. ತಂದುಕೊಡುತ್ತ “ನಾನು 
ಇದನ್ನೆ: ಕೊಡುತ್ತೇನೆಂದದ್ದು. ಇದರ ಭದ್ರತೆಯಿಂದ ಸಾಲಮಾಡಿಯಾ 
ದರೂ ಆಸ್ಪತ್ರೆಯನ್ನು ಕಟ್ಟಿಸಬೇಕು ಎಂದದ್ದು. ತಮ್ಮ ಯಜಮಾನರಿಗೆ 
ಇನ್ನೊಬ್ಬರ ದುಡ್ಡು ಮುಟ್ಟುವುದೆಂದರೆ ಬೆಂಕಿಯ ಕೆಂಡ ಮುಟ್ಟಿ ದಂತಾಗು 
ತ್ತದೆ. ಹೇಗೂ ಆಗಲಿ, ಅವರ ಹಣದಿಂದಲೇ ಆಸ್ಪತ್ರೆ, ವಾರ್ಡುಗಳನ್ನು 
ಕಟ್ಟಿಸಿದರಲ್ಲ. ನನ್ನ ಚಿನ್ನ ಖರ್ಚಾಗದೆ ಹಾಗೆಯೇ ಉಳಿಯಿತು. ಅವರ, 
ಆಸ್ಪತ್ರೆಯ ಚಾಕರಿ ಮಾಡುತ್ತ ಜೀವನ ಸಾಗಿಸುವುದಕ್ಕೂ ನನಗೊಂದು 
ದಾರಿಯಾಯಿತು” ಎಂದು ನಕ್ಕು ನುಡಿದಳು. 

ಇಂದುಮತಿ, ತೂಕವಾಗಿದ್ದ ಆ ಡಬ್ಬೆಯನ್ನು ತೆರೆದು, ಒಳಿಗಿನ 
ಆಭರಣಗಳನ್ನು ಒಂದೊಂದಾಗಿ ನೋಡಿದಳು. ನೋಡುತ್ತ “ಗುಲಾಬಿ 
ಇದನ್ನು ಒಂದು ಸಾರಿಯಾದರೂ ನೀನು ಹಾಕಿದ್ದೀಯ? ತಾಯಿಯ ಚಿನ್ನ 
ಎಂಬ ಅಭಿಮಾನದಿಂದ ಹಾಕಿಕೊಂಡರೇನಾಗುತ್ತದೆ? ಸೀನು ಚಿನ್ನ ಹಾಕಿ 
ದ್ಲೆಂಬುದನ್ನು ನಾನು ಕಾಣಲೇ ಇಲ್ಲ. ಯಾವ ಯುಗದಲ್ಲೊ ದೇವಸ್ಥಾನಕ್ಕೆ 
ಹೋಗುವಾಗ ಒಂದೆರಡು ಸಾರಿ ಸ್ವಲ್ಪ ಚಿನ್ನ ಹಾಕಿಕೊಂಡಿದ್ದೆ. ಅದನ್ನು 
ಕಂಡ ನೆನಪೂ ಈಗ ನನಗಿಲ್ಲ. ನೋಡುವ ಹೇಗೆ ಕಾಣುತ್ತದೆಂದು- ಒಂದು 


443 ಜಾರುವ ದಾರಿಯಲ್ಲಿ 


ಸಾರಿ ಹಾಕಿಕೊ” "ಎಂದಳು. 

“ಇದನ್ನು ಹಾಕಿಕೊಂಡರೊ? ಯಾರಾದರೂ- ಹಳ್ಳಿಯಿಂದ ಬಂದ 
ಗೌಡಿತಿ-ಎಂದಾರು. ಆಗಿನ ಕಾಲಕ್ಕೆ ಇದು ಚೆನ್ನಾಗಿತ್ತು. ಈಗ ಇಂಥವನ್ನು 
ಯಾರು ಹಾಕುತ್ತಾರಮ್ಮ? ನನಗಂತೂ ಅದರ ಭ್ರಮೆ ಹೋಗಿದೆ. ಅದನ್ನು 
ಕರಗಿಸಿ, ಮಾರಾಟಮಾಡಿ, ನಗದು ರೂಪಾಯಿಯನ್ನು ಬೇಂಕಿನಲ್ಲಿರಿಸಿದ 
ರೀನು? ನಮ್ಮ ಪ್ರಭಾಕರ ದೊಡ್ಡೆ ವನಾಗುವಾಗ ಅವನ ವಿದ್ಯೆಗೊಂದು ದಾರಿ 
ಯಾಯಿತು. ಅಷ್ಟಕೆ ಬಂದಕೆ ಸಾಕು.” 

ಇಂದುಮತಿ “ಇರಲಿರಲಿ, ಹಾಗೆಯೇ. ಇಮ್ಮದನ್ನು ಮಾರಾಟಮಾಡಿ 
ನಗದು ಇಟ್ಟುಕೊಂಡರೆ, ಆಹಣ ಕೈಯಲ್ಲಿ ಉಳಿಯುತ್ತದೆ ಅನ್ನು ಶ್ರೀಯಾ” 
ಎಂದು ಉಪದೇಶಿಸಿ, ಅವಳ ಸಮ್ಮತಿಯಂತೆ ಅದನ್ನು ಮನೆಯೊಳಕ್ಕೆ ಇರಿಸಿ 
ಕೊಂಡಳು. ಇಂದುಮತಿಗೆ ಗುಲಾಬಿಯು ನೆರೆಮನೆಗೆ ಬಂದುದರಿಂದ 
ಮತ್ತಷ್ಟು ಹಿತವೇ ಆಯಿತು. 

ಮಹಾಯುದ್ಧದ ದೀರ್ಥಕಾಲವನ್ನು ತಮ್ಮದಾಂಪ ದ ತರುಣದಲ್ಲಿ 
ಹಾಯ್ದ ಇಂದುಮತಿಗಾಗಲಿ, ಶಿವಪ್ರನವರಿಗಾಗಲಿ, ವೈಯಕ್ತಿಕವಾದ 
ಕೊರಗು, ಅತೃಪ್ತಿಗಳಿಗೆ ಹೆಚ್ಚಿನ ಎಡೆ ಇರಲಿಲ್ಲ. ಅವರ ಬದುಕು ಹೂನಿನ 
ಹಾಸಿಗೆಯಾಗದಿದ್ದರೂ ಅತ್ಯಭಿಲಾಷೆಯಿ ಲ್ಲದಿದ್ದುಡರಿಂದ ಮುಳ್ಳಿನ ಹಾಸಿ 
ಗೆಯೂ ಆಗಿರಲಿಲ್ಲ. ಬರುತ್ತಿದ್ದ ಆದಾಯವು ಏರುತ್ತಿದ್ದ ವೆಚ್ಚಕ್ಕೆ ಸಾಕಾಗು 
ತ್ತಿತ್ತು. ಕೂಡಿಟ್ಟು, ಹಣದ ಅಂಕೆ ಸಂಖ್ಯೆಯಿಂದ ಹರ್ಷಗೊಳ್ಳಬೇಕೆಂಬ 
ಆಸೆ ಮೊದಲಿಂದಲೂ ಇದ್ದಿರಲಿಲ್ಲ. ಅವರ ಪರಮಾವಧಿ ಅಭಿಲಾಷೆ-ತಾನು 
ದುಡಿದು ತಮ್ಮಉದ್ಯಮಕ್ಕೆ ಬೇಕಾದ ಆಸ್ಪತ್ರೆ, ವಾರ್ಡುಗಳನ್ನು ಕಟ್ಟಿಸಿ ನಡೆ 
ಯಿಸಬೇಕೆಂದು, ಆ ಕೆಲಸವು ಮುಗಿದಿದೆ. ಶಿವಪ್ಪನವರು ಅದರಿಂದ ಪರಮ 
ತೃ ಪಜ. ಇಂದುಮತಿಯ ಜೀವನದಲ್ಲೂ ತಾರುಣ್ಯದ ಹುಚ್ಚು ಶ್ರೀಮಂತಿ 
ಕೆಯ ಆಸೆ, ಲಘು ಜೀವನದ ಬಯಕೆ ಎಂದೇ ಮಾಯ ಗಿದ್ದ ವು. ಮುನಿಸು 
ಗೊಳ್ಳದಂಥ ಪತಿಯಿದ್ದಾನೆ, ನಗುವಿನಿಂದ ತೇಲಿಸುವ ಮೂರು ಮಂದಿ 
ಮಕ್ಕಳಿದ್ದಾರೆ. ಅವರೊಡನೆ ಆಡಿ, ನಗುವ ಭಾಗ್ಯಕ್ಕಿಂತ ಮತ್ತೊಂದು 
ಹಿರಿಯ ಸಂಪತ್ತುಂಟೆಂದು ಅವಳು ತಿಳಿದಿಲ್ಲ. ದಜಾಖಾನೆಯಿಂದ ಹೊರಟು 
ಸೇಟೆಗೆ ಹೋದ ಡಾಕ್ಟರರು ಮನೆಗೆ ಬರುವುದು ತುಸುತಡವಾದಕೆ “ಬರಲೇ 
ಇಲ್ಲ ಡಾಕ್ಟರರು, ಗುಲಾಬಿಯೂ ಬರಲಿಲ್ಲ ಎಲ್ಲಿ ಹೋಗಿದ್ದಾರೋ, ಯಾರಿಗೆ 


ಜಾರುವ ದಾರಿಯಲ್ಲಿ ಕತಿ 


ಏನಾಗಿದೆಯೋ? ಎಂಬ ಕುತೂಹಲ ಬರುವುದು ಬರುತ್ತದೆ. ವೇಳೆಯಾದಕೆ, 
ತನ್ನ ವೇಳೆಗೆ ಸಮನಾಗಿ ಮಕ್ಕ ಳಿಗೆ ಬಡಿಸಿ ತಾನು ಉಣ್ಣುತ್ತಾಳೆ. ಮೊದ 
ಅಷ್ಟು ಕಾಲ, ಗಂಡನಿಗಾಗಿ ಮಧ್ಯಾಹ್ನ ಕೈ) ರಾತ್ರೆ ಕಾದು ಕುಳಿತಿರುವುದಿತ್ತು. 
ಅದನ್ನು ಕಪ್ಪ ಆಕ್ಷೇಪಿಸಿದರು. “ನನ್ನ ನ ನನಗಿರುತ್ತದೆ. ನನ್ನ ಹೊಟ್ಟೆ 
ನನಗೆ ನಿನ್ನ ಹೊಟ್ಟಿ ನಿನಗೆ. ಇಬ್ಬರೂ. ಹಸಿದು ಕುಳಿತಿದ್ದುದರಿಂದ ಯಾವ 
ದೇವರಿಗೆ ತೃಪ್ತಿ?” ಎಂಬ ತರ್ಕ ಹೂಡಿದ ಮೇಲೆ, ಕಾಯುವುದನ್ನು ಬಿಟ್ಟಿ 
ದ್ದಾಳೆ. ಈಗಲೋ, ರಾತ್ರೆ ಮಲಗಿ ನಿದ್ದೆಮಾಡುವ ಮೊದಲು ಅವರು ಬಂದ 
ರಾಯಿತು. ಬಂದ ಮೇಲೆ ಅವರಿಗೆ ಬಡಿಸಿ "ಈವತ್ತು ಯಾರಿಗೆ ಏನಾ 
ಯಿತು?” ಎಂದು ಕೇಳುವುದುಂಟು, 

ಅವರದ್ದೇನು -- ಕಾಯಿಲೆಯ ಕತೆ, ಹೆರಿಗೆಯ ಕತೆ, ಅಲ್ಲೊ ಂದು 
ಇಲ್ಲೊ ೦ದು ಸಾವು ನೋವುಗಳ ಕತೆ. ಅದನ್ನೆ ಲ ನಕ್ಕೊ, ಗತಿಯೂ. ಹೇಳಿ 
ಮುಗಿಸಿಡಕಿ ಅಂದಿನ ದಿನ ಸರಿದಂತೆಯೆ. ಆದಕಿ ಇಂ ತ ಸವಿಯಾದ ದಿನ 
ಗಳು ಅವರ ಬಾಳಿನಲ್ಲಿ ಬಹುದಿನ ಉಳಿಯುವ ಯೋಗ ಮಾತ್ರ ಇರಲಿಲ್ಲ. 

ಒಂದುದಿನ ಇಂದುಮತಿ ಗುಲಾಬಿಯೊಡನೆ ಮಾತನಾಡುತ್ತ“ಗುಲಾಬಿ, 
ನನ್ನ ಬೆನ್ನು ಮೂಳೆಗೆ ಏನಾಗಿದೆ, ನೋಡೇ. ಸುಮಾರು ದಿನವಾಯಿತು, 
ಅಲ್ಲೊಂದು ಕಡೆ ನೋವಾಗ ತೊಡಗಿ. ಸ್ವಲ್ಪ ಉಬ್ಬಿರಬೇಕಲ್ಲವೆ? ಕುರವೋ 
ಇನ್ನೇನು ಮಣ್ಣೋ ಏಳುವ ಹಾಗಿದೆ.... ನಮ್ಮತ್ತೆಗಾದ ಕುರ ಆಗದಿದ್ದರೆ 
ಸಾತು” ಎಂದಳು. ಗುಲಾಬಿ ರವಕೆಯ ಒಳಗಿಂದ ಬೆನ್ನಿಗೆ ಕೈ ತುರುಕಿ, ಮೈ 
ಬಳಚಿ ಕುರನಿರುವ ತಾವನ್ನು ಕಂಡುಹಿಡಿದು “ಕುರವೇ ಇರಬೇಕು. ನೋವು 
ಹೆಚ್ಚಿದೆಯೆ? ನೋವು ಹೆಚ್ಚಿದ್ದಕೆ ಶಾಖಕೊಡಬಹುದಲ್ಲ. ಇಲ್ಲದೆ ಹೋದರೆ 
ಫ್ಲೇಸ್ಟರ” ಹಚ್ಚಿದರೆ ಕುರ ಬೇಗನೆ ಹಣ್ಣಾದೀತು” ಎಂದು ಉಪದೇಶಮಾಡಿ 
ದಳು. ಏನೋ ಒಂದು ಮದ್ದನ್ನು ತಂದು ಸವರಿದಳು, 

ಅಲ್ಲಿಂದ ಮೆಲ್ಲ ಮೆಲ್ಲಗೆ ಇಂದುಮತಿಯ ಮೈಯು ಬೆಚ್ಚಗಾಗುವುದಕ್ಕೆ 

ಪ್ರಾರಂಭವಾಯಿತು; ಹೌದೋ ಅಲ್ಲವೋ ಎಂಬಷ್ಟು ಕ್ಷೀಣವಾದ- ಜ್ವರ. 

ತತ್ತು ದಿನ ಆಕೆ ಆ ಲಘು ಜ್ವರವನ್ನು ಹೊತ್ತು ಕೊಂಡು “ಇದನ್ನೆಲ್ಲ 
ಏನು ಅಪರಿಗೆ ಹೇಳುವುದು?” ಕುಂತ , ಪತಿಗೂ ತಿಳಿಸದೆ ಸುಮ್ಮ 
ನಿದ್ದಳು. ಒಂದು ದಿವಸ ಶಿವಪ್ಪನವರೇ ವಿರಾಮದಲ್ಲಿ ಆಕೆಯ ಕೆ 
ಮಾತನಾಡುತ್ತ ಕುಳಿತಾಗ “ಏನು ಇಂದು, ನಿನ್ನ ಮುಖ ಬಾಡಿದ ಹಾಗಿದೆ 


೩೩೪ ಜಾರುವ ಬಾರಿಯಲ್ಲಿ 


ಯಲ್ಲ, ಜ್ವರವೇ?” ಎಂದು ಕೈಹಿಡಿದರು. ಸ್ಪರ್ಶಬೋಧವಾದ ಉಷ್ಣತೆಯೂ 
ಕಾಜಿಸಿತು. ಬರೂ ತಂದು ಒತ್ತಾಯದಿಂದ ಅವಳೆ ನಾಲಗೆಯ 
ಎಡೆಯಲ್ಲಿ ತುರುಕಿ, ಜ್ವರವನ್ನು ಅಳೆದರು; ಎರಡು ಡಿಗ್ರಿಗಳಷ್ಟು ಕಾದಿತ್ತು. 
“ ಈವತ್ತೇಯೆ ಜ್ವರ ಕಾಣಿಸಿದ್ದು?” ಎಂದು ಕೇಳಿದರು. 

“ಹಾಗೇನೋ ಇದ್ದಹಾಗೆ ಅನಿಸಿತು. ಸುಮಾರು ದಿನಗಳಿಂದ. ಅಷ್ಟೇನು 
ಸಹಿಸಲಾರದ ತಾಪವಲ್ಲ; ಸ್ವಲ್ಪ ದಣಿವುಂಟು” ಎಂದಳು. 

ಯುದ್ಧ ಪರ್ಯವಸಾನದ ಬಳಿಕ, ಎಲ್ಲೆಲ್ಲೂ ಹಬ್ಬಿದ ಮೆಲೇರಿಯದ 
ಬಾಧೆಯು ಕಾಳೂರಿನಲ್ಲಿಯೂ ಕಾಣಿಸಿದ್ದುದರಿಂದ,ಅದು ಮೆಲೇರಿಯಾ ಇರ 
ಬಹುದೆಂದು ಶಿವಪ್ಪನವರು ಮೊದಲಿಗೆ ಯೋಚಿಸಿದರು. ಆನಂತರ ಎರಡು 
ದಿನ ಕಾಡು “ನೀನು ನಿಶ್ರಾಂತಿ ತೆಗೆದುಕೋ. ಅಡುಗೆಯ ಹುಡುಗ ಇದ್ದಾ 
ನಲ್ಲ. ಅದು ಪಾರಾ ಟೈಫಾಯಿಡು ಇದ್ದರೂ ಇರಬಹುದು? ಎಂದು ಒತ್ತಾಯ 
ದಿಂದ ಅವಳಿಗೆ ವಿಶ್ರಾಂತಿ ಕೊಟ್ಟರು. ಆಕೆ ಗಂಡನ ಸಮಾಧಾನಕ್ಕೆ ಒರಗಿ 
ಕೊಂಡಳು, ಜ್ವರ ಪ್ರತಿ ದಿನವೂ ಕೆಲವು ಗಂಟಿ ಕಾಲ ನಿಶ್ಚಿ ತ ವೇಳೆಗೆ ಬರು 
ಪುದು ಇ ಸ್‌ ಲ್ಲೊ ಂಡು ದಿನ ಗುಲಾಬಿ ತಂದು "ಠಟ್ಟಿ ದ್ದ ಅಂಜ 
ನವನ್ನು ಬೆನ್ನಿ ನ ಕುರದಂತಿರುವ ಉಬ್ಬಿ ಗೆಸವರುತ್ತಿದು ದನ್ನು ಹ] ಶಿವ 
ಪ್ಪ ಸರಾ ತಕ? ಎಂಬ Ba ಚನ್ನ “ಬನು, ಇರುವೆ ಗಿರುವೆ 
ಕಚ್ಛಿತೇ” ಎಂದು ಪ್ರಶ್ನಿಸಿದಾಗ “ಅಲ್ಲ; ಕುರ” ಎಂದಳು. ಅವರಿಗೂ ತಮ್ಮ 
ತಾಯಿಯ ನೆನಪು ಬಂದು ಅದನ್ನು ಪರಿಶೀಲಿಸಹೋದರು. ಅನಂತರ 
“ಆವತ್ತು ಕುರ ಏಳುತ್ತದೆ ಎಂದಿದ್ದೆಯಲ್ಲ, ಅದೇನೆಯೋ, ಇನ್ನೊಂದೋ?” 
ಎಂದು ವಿಚಾರಿಸಿದರು. ಊರಿನ ಸುಖ, ದುಃಖ ಚಿಂತನೆಯಲ್ಲಿ ಮನೆಯವಳಿ 
ಗಾದ ಈ ಕಿರಿಯ ಕುರವನ್ನು ಅವರು ಮರೆತಿದ್ದರು. 

"ಅದೇನೆ; ಹೇಳಿದ ಹಾಗೆ--ಸುಮಾರು ದಿನವಾಯಿತು. ಹೆಣ್ಣೂ ಆಗ 
ಲಿಲ್ಲ; ಗುಣವೂ ಆಗಲಿಲ್ಲ” ಎಂದಳು. ತಮ್ಮ ವಿರಾಮವಿದ್ದುದರಿಂದಲೊ 
ಏನೋ.-- ಶಿವಪ್ಪನವರು ಇಂದುವನ್ನು ಒತ್ತಾ ಯಿಸಿ, ರವಕೆ ತೆಗೆಯಿಸಿ ಭುಜದ 
ಹಿಂಗಡೆ ಬೆನ್ನಿ ನ ಎಡಮಗ್ಗುಲನ್ನು ತೋಡುವ, ಕುರದ ಮಾದರಿಯಲ್ಲಿ 
ರುವ ಎರಡೆರಡು ಗುಳ್ಳೆಗಳನ್ನು ನೋಡಿದರು. ಅದನ್ನೊತ್ತಿದರು; “ನೋನಿ 
ದೆಯೇ?” ಎಂದು ಕೇಳಿದರು. 

“ಉಂಟಿಂತಲೂ ಇಲ್ಲ, ಇಲ್ಲವೆಂದೂ ಇಲ್ಲ, ಒಂದೊಂದು ಸಾರಿ 


ಜಾರುವ ದಾರಿಯಲ್ಲಿ ಕಿತ್ತಿ 


ಒಂದೊಂದು ನಮೂನೆ* ಎಂದಳು ಇಂದುಮತಿ. 

ಆ ರಾತ್ರೆ ಮಾತ್ರ ಶಿವಪ್ರನವರ ಮನಸ್ಸು ಸುತ್ತಿ ಸುಳಿಯ ತೊಡಗಿತು. 
“ಎಂಥ ಹುಚ್ಚ ನಾನು! ಅವಳು ಜ್ವರವೆಂದಾಗಲೇ ಚೆನ್ನಾಗಿ ನೋಡದೆಯೆ 
ಹೋದೆನಲ್ಲ? ಇದು ಕುರವಲ್ಲ. ಕೊಲ್ಡ್‌ ಎಬ್‌ಸೆಸ್‌ ಇರಬಹುದೇ" ಎಂಬ 
ಅನುಮಾನ ಮೂಡಿತು. ಅನುಮಾನದ ಜೊತೆಗೆ ಬೋನ್‌ ಟಿ. ಬಿ. ಎಂಬ 
ಬೆದರಿಕೆಯುಂಟಾಯಿತು.ತಮ್ಮಮನಸ್ಸಿಗೆ ಅದು ನಿಶ್ಚಯವೆನಿಸುವಮೊದಲು 
ಅದನ್ನು ಅವಳಿಗೆ ತಿಳಿಸುವಂತಿಲ್ಲಬಿಡುವಂತಿಲ್ಲ-ಎಂಬ ಸಂಕೋಚವುಂಟಾಗಿ 
ರಾತ್ರೆಯೆಲ್ಲ ತುಂಬ ಚಿಂತೆಗೀಡಾದರು. 

ಮರುದಿನ ಬೆಳಿಗ್ಗೆ ಗಂಪುವಿಗೆ ಹೇಳಿಕಳುಹಿಸಿದರು. ಹೊತ್ತಾಗಿ ಆತ 
ಬಂದು “ಏನು ಡಾಕ್ಟರಕೆ, ಹೇಳಿ ಕಳುಹಿಸಿದಿರಂತೆ! ನಿಮ್ಮ ಜನ ಬರುವಾಗ 
ನಾನು ಮನೆಯಲ್ಲಿರಲಿಲ್ಲ” 

“ಅದಿರಲಿ ಗಂಪು, ನಿನ್ನ ಕಾರು ಹುಬ್ಬಳ್ಳಿಗೆ ಗಿಬ್ಬಳ್ಳಿಗೆ ಹೋಗುವು 
ದುಂಟೇ ಸದ್ಯ?” 

“ಯಾಕೆ ಹೇಳಿ? ಜೀಪ್‌ ಕಿಡಿ ಇದೆಯಲ್ಲ.” 

“ಜೀಪಲ್ಲ; ಕಾರೇ ಬೇಕಿತ್ತು. ದೊಡ್ಡ ಕಾರು ಇತ್ತಲ್ಲ?” 

“ಕಾರಿದೈಯಾವುದೋ ಒಂದು ಕೆಲಸದ ಮೇಲೆ ಕುಮಟಿಗೆ ಹೋಗಿದೆ. 
ಒಂದು ಟಾಯರ್‌ ಬೇಕಿತ್ತು; ತರುವುದಕ್ಕೆ ಹೋಗಿದೆ ಜನ. ಜೀಪ್‌ ಆದಕೆ 
ಇಲ್ಲೇ ಹೊರಗಿದೆ. ಕೂಡಲೆ ಹೊರಡಬಹುದು. ಏನು? ಅರ್ಜೆಂಟ್‌ ಕೆಲಸ 
ವಿಡೆಯೆ?” ಎಂದು ಆತ ವಿಚಾರಿಸಿದಾಗ “ಹೇಳುತ್ತೇನೆ” ಎಂದು ಅಲ್ಲಿ ನೆರೆದ 
ಇತರ ಕೋಗಿಗಳ ಮುಂದೆ ಮಾತನಾಡದೆ, ಗಂಪುವಿನ ಭುಜದ ಮೇಲೆ ಕೈ 
ಇರಿಸಿಕೊಂಡು ಹೊರಕ್ಕೆ ಬಂದರು. “ಹುಬ್ಬಳ್ಳಿಗೆ ಹೋಗಿ ಇಂದುವನ್ನು 
ತೋರಿಸಿ ಎಕ್ಸರೇ ತೆಗೆಯಿಸಬೇಕೆಂದಿದೆ” ಎಂದರು. ಅವನ ಮುಂದೆ ಮನ 
ಸ್ಸಿನ ಸಂಶಯವನ್ನು ಬಿಚ್ಚಿ ಹೇಳಿದರು, ಇಂದುವಿಗೆ ಮಾತ್ರ ಯಾವ ಸುದ್ದಿ, 
ಸಮಾಚಾರಗಳನ್ನೂ ಕೊಡಲಿಲ್ಲ. 

ಮರುದಿನ ಬೆಳಿಗ್ಗೆ ಹೊರಡುವ ನಿಶ್ಚಯಮಾಡಿದರು. ಶಿವಪ್ಪನವರು 
ಗುಲಾಬಿಯನ್ನು ಕರಿದು “ಗುಲಾಬಿ ನಾನು ನಾಳೆ ಇಲ್ಲ. ನೀನು ಮನೆಯಲ್ಲಿ 
ಸಣ್ಣ ಮಕ್ಕಳನ್ನು ನೋಡಿಕೊಂಡಿರುತ್ತೀಯ, ಇಂದುನಿನ ಎಕ್ಸರೀ-ತೆಗೆ 
ಯಿಸುವುದು ಒಳ್ಳೆಯದೆಂದು ಕಾಣುತ್ತದೆ” ಎಂದರು. 


44k ಜಾರುವ ದಾಯಲ್ಲಿ 


“ಅಷ್ಟಕ್ಕೆ?” 

“ಎಷ್ಟಕ್ಕೆ ಎಂದು ಈರ ಹೇಗೆ ಹೇಳಲಿ?” ಎಂದು ಶಿವಪ್ಪನವರು 
ಹೇಳಿದರು, ಮರುದಿನ ಬೆಳೆಗ್ಗೆ ಅವರು ಇಂದುವಿನೊಡನೆ “ಇಂದೂ, ಈವತ್ತು 
ಹುಬ್ಬಳ್ಳಿಗೆ ಹೋಗಿ ಬರುವ. ಗಂಪು ಕಾರು ತರುತ್ತಾನೆ. ಬೆನ್ನಿನ ಎಕ್ಸರೀ-ತೆಗೆ 
ಯುವುದು ಒಳ್ಳೆಯದು. ಜ್ವರಕ್ಕೂ ಅದಕ್ಕೂ ಸಂಬಂಧವಿದ್ದ ಹಾಗಿದೆ? 
ಎಂದಾಗ ಆಕೆ ಒಡಂಬಟ್ಟಳು. ಆದಕಿ ತನ್ನ ಕಿರಿಯ ಮಗುವನ್ನು ಮನೆಯಲ್ಲಿ 
ಬಿಡುವುದಕ್ಕೆ ಇಷ್ಟಪಡಲಿಲ್ಲ. ಅವಳೆಂದೂ ಮಕ್ಕಳಿಂದ ದೂರವಾದವಳಲ್ಲ. 
ಅದೂ ಬರಿಯ ಎರಡು ವರ್ಷದ ಮುದ್ದು ಚಂದ್ರಶೇಖರನನ್ನು ಬಿಟ್ಟಿರು 
ವುದಾಗದು. ಹುಬ್ಬಳ್ಳಿಗೆ ಹೋದರೆ, ತವರಿನ ಮುಖವನ್ನೂ ಕಂಡು ಬರ 
ಬಹುದು” ಎಂದು ಮಗುವನ್ನು ಕರೆದೊಯ್ಯುವ ಹಟ ಮಾಡಿದಳು, “ಆಗಲಿ? 
ಎನ್ನಬೇಕಾಯಿತು ಶಿವಪ್ಪನವರು. ಗಂಪುನಿನ ಮೋಟರು ಬರುತ್ತಲೆ ಎಲ್ಲರೂ 
ಹೊರಟು ಕುಳಿತರು. ಡಾಕ್ಟರರು ಅವಸರಿಸಿ, ಕ್ಷಣ ಕಾಲ ಊರಿನ ತಮ್ಮ 
ಕೋಗಿಗಳನ್ನು ನೆನೆದು, ಗುಲಾಬಿಯನ್ನು ಕರಿದು ಅವಳೊಡನೆ “ಮನೆ, 
ಡಿಸ್‌ಪೆನ್ಸರಿ ನೋಡಿಕೊಂಡಿರು, ಆಚೆಯ ಡಾಕ್ಟರರು ಕುಲಕರ್ಣಿಯವರಿಗೆ 
ಒಂದು ಗಳಿಗೆ ಬಂದು ಹೋಗಿ ಎಂದಿದ್ದೇನೆ. ಬಂದಾರು, , .. ಮನೆಯಲ್ಲಿ 
ಮಕ್ಕಳು ಜಾಗ್ರತೆ. ಬರಲು ಎರಡು ಮೂರು ದಿನ ಓಡಿದರೂ ಹಿಡಿದೀತು” 
ಎಂದು ಮೇಲಿಂದ ಮೇಲೆ ನೆನಪು ಕೆದಕಿ, ಕೆದಕಿ, ಹೇಳಬೇಕಾದ್ದನ್ನೆಲ್ಲ 
ಹೇಳಿ, ಅವರು ಹೊರಡುವಾಗ ಬೆಳಗಿನ ಹತ್ತು ಗಂಟೆಯಾಗಿತ್ತು. ಸಂಜೆ 
ಯಾಗುವಾಗ ಹುಬ್ಬಳ್ಳಿಯನ್ನು ಸೇರಿದರು. 

ರಾತ್ರೆ ಹುಬ್ಬಳ್ಳಿಯಲ್ಲಿ ಉಳಿಯುವುದಕ್ಕಿಷ್ಟವಾಗದೆ, ನೇರಾಗಿ ಧಾರ 
ವಾಡದ ಮಾವನ ಮನೆಗೆ ಹೋದರು.ಅಪೂರ್ವಕ್ಕೆ ಬಂದಅಳಿಯ, ಗೆಳೆಯ, 
ಮಗಳು ಮತ್ತುಮೊಮ್ಮಗನನ್ನುನೋಡಿಮನೆಯವರಿಗೆ ಆಶ್ಚರ್ಯವಾಯಿತು. 
ಹೀಗೆಯೇ ನೋಡಿಕೊಂಡು ಹೋಗುವ-ಎಂದು ಬಂದೆ. ಹುಬ್ಬಳ್ಳಿಗೆ ಬರು 
ವುದಿತ್ತು. ಇವತ್ತೇನು ಕೆಲಸವಾಗುವ ಹಾಗಿಲ್ಲ” ಎಂದು ನೆಪಹೇಳಿ, ಅವರ 
ಆತಿಥ್ಯದಲ್ಲಿ ರಾತ್ರಿಯನ್ನು ಕಳೆದರು. ಹುಬ್ಬಳ್ಳಿಗೆ ಹೋಗಿ ಎಕ್ಸರೇ- ಮಾಡಿಸಿ 
ದಾಗ, ಶಿವಪ್ಪನವರ ಅನುಮಾನ ಖಚಿತವಾಯಿತು. ಗಂಪು ಆಸ್ಪತ್ರೆಯೊಳಕ್ಕೆ 
ಬಂದಿರಲಿಲ್ಲ. ಕಾರಿನ ಬಳಿಯಲ್ಲಿ ನಿಂತು ಯಾರೊಡನೆಯೊ ಸಂಭಾಸಿಸುತಿದ್ದ. 
ಡಾಕ್ಟರರು ಗಂಪುವನ್ನುಸೇರುವಾಗ ಅವರ ಮುಖದ ಕಾಂತಿ ತಗ್ಗಿತ್ತು; ಕಣು 


ಜಾರುವ ಬಾಯಲ್ಲಿ ೩೩೭ 


ವ್ಯಾಕುಲಭರಿತವಾಗಿತ್ತು. ಬಂದ ಶಿವಪ್ಪನವಕೊಡನೆ ಗಂಪು “ಏನಿಲ್ಲವಲ್ಲ 
ವಿಶೇಷ?” ಎಂದು ಕೇಳಿದ. 

“ಇಲ್ಲ ಎಂದರೇನು? ಇದೆ. ನಾನು ಊಹೆಮಾಡಿದ್ದೇ ಸಮ. ನನ್ನಲ್ಲಿ 
ಮಾತ್ರ ಅದರ ಚಿಕಿತ್ಸೆಗೆ ಏರ್ಪಾಟಿಲ್ಲ. ನಮ್ಮ ಊರೇನೆ ಅದಕ್ಕೆ ಪ್ರಯೋ 
ಜನವಿಲ್ಲ.” 

“ಫುನೆ ಇಲ್ಲವೆ, ಮುಂಬಯಿಗೆ ಹೋಗಬೇಕಾದೀತೆ?” 

“ಪುನೆಯಷ್ಟು ದೂರ ಬೇಡ; ಕುಕನೂರು ಆಸ್ಪತ್ರೆ ಸಾಕಷ್ಟು ಸಮೊಪ 
ವಾಗಿದೆಯಲ್ಲ.” 

“ಏನು ಕಷ್ಟ ಕೊಂಡು ಹೋಗಬಹುದಲ್ಲ” 

| ನೋಡುವ-ಯಾವುದಕ್ಕೂ. ನಿನಗೆ ಆ ಮೇಲೆ ಹೇಳುತ್ತೇನೆ. ಊರಿಗೆ 
ಹೋಗಿ ಯೋಚನೆ ಮಾಡಬೇಕಾದೀತು. ಕುಕನೂರಲ್ಲಿ ಜಾಗ ಸಿಗುತ್ತದೆ 
ಯೆಂದು ಖಾತ್ರಿಯಾದ ಮೇಲೆ ಹೊರಡಬೇಕು. ಅವಳ ಜತೆಯಲ್ಲಿ ಹೋಗಿ 
ಇರುವವರು ಬೇಕು. ಇದು ತಿಂಗಳು, ಆರು ತಿಂಗಳುಗಳ ವ್ಯಾಪಾರ. ಫಕ್ಕನೆ 
ಹೋಗಿಬರುವ ಸಂಗತಿಯಲ್ಲ. ನಾನು ಊರು ಬಿಡುವುದೂ ಕಷ್ಟ; ಬಿಡದಿರು 
ವುದೂಕಷ್ಟ. ಹೀಗಾಗಿ ಯೋಚಿಸಬೇಕಾಗಿದೆ.” 

“ಸೀಟು, ಎಡ್ಮಿಷನು ಇವುಗಳ ಚಿಂತೆಯೆಲ್ಲ ನಿಮಗ್ಯಾಕೆ ಡಾಕ್ಟರರೇ? 
ಕುಕನೂರಲ್ಲ ಯಾವ ಊರಾದರೂ ಆ ಜವಾಬ್ದಾರಿ ನನಗಿರಲಿ. ಒಬ್ಬರಲ್ಲ 
ಒಬ್ಬರನ್ನು ಹಿಡಿದು ಅಷ್ಟು ಕೆಲಸ ಮಾಡಿಸಿಯೇನು. ಉಳಿದ ಏರ್ಪಾಟು 
ನಿಮ್ಮದು. ಕಾರೂ ನಿಮ್ಮದಾಗಿದೆ. ಆದರೆ ಇಂದಮ್ಮನ ಜತೆಗಿರುವುದಕ್ಕೆ 
ಒಬ್ಬರು ಬೇಕು-ಎಂಬುದು ಖಂಡಿತ. ಅಲ್ಲದೆ ನಿಮ್ಮ ಚಂದ್ರನನ್ನು ಅಜ್ಜಿಯ 
ಮನೆಯಲ್ಲಿ ಬಿಡುವುದಊರಿಗೆ ಕೊಂಡುಹೋಗುವುದೇ ಎಂದು ಯೋಚನೆ 
ಮಾಡಬೇಕು” 

ಬೆನ್ನ ಹಿಂದುಗಡೆಯಲ್ಲಿಯೇ ನಿಂತಿದ್ದ ಇಂದುಮತಿಯ ಮನೋಭಾವ 
ಈ ಸಂಭಾಷಣೆಯಿಂದ ಏನಾದೀತೆಂದು ಶಿವಪ್ರನವರು ಯೋಚಿಸಿಯೇ 
ಇರಲಿಲ್ಲ. ಆಕೆ ಕೇಳಿ ಚಕಿತಳಾದಳು. ಮೂರು ತಿಂಗಳೋ,ಆರುತಿಂಗಳೋ, 
ಗಂಡನನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು, ಯಾವುದೋ ಕುಕನೂರಲ್ಲಿ ಇರ 
ಬೇಕೆನ್ನುತ್ತಾರಲ್ಲ. ಅದೂ ಇಂಥ ಚಿಲ್ಲರೆ ಬೇನೆಗೆ!” ಎಂದು ಅವಳು ಬೆರಗು 
ಗೊಂಡಳು, ಮೋಟರಿನಲ್ಲಿ ಕುಳಿತಾಗ ಶಿವಪ್ಪನವರು, ಇಂಥ ಸಮಯದಲ್ಲಿ 


446 ಜಾರುವ ದಾರಿಯಲ್ಲಿ 


ಮುಚ್ಚು ಮರೆ ಸಮನಲ್ಲವೆಂದು ಯೋಚಿಸಿ,ಬೇನೆಯ ಹೆಸಕೊಂದನ್ನು ಬಿಟ್ಟು 
ಉಳಿದ ವಿಪತ್ತಿನ ವಿವರಗಳನ್ನು ಹೇಳಿದರು. “ಆರಂಭದಲ್ಲಿಯೇ ತಡೆಯ 
ಬೇಕು ಅದನ್ನು. ಉದಾಸೀನಮಾಡಿ ಒಂದಕ್ಕೊಂದಾಗಬಾರದಲ್ಲ” ಎಂದು 
ಸಮಾಧಾನ ಹೇಳಿದರು. ದೂರ ಹೋಗುವುದಕ್ಕೆ ಅವಳು ಅಂಜುತ್ತಲಿಲ್ಲ, 

ಅವಳ ನೋವು.-ಮಕ್ಕಳನ್ನು ಬಿಟ್ಟಿರುವುದಕ್ಕೆ;ಪತಿಯನ್ನು ಅಗಲಿರುವುದಕ್ಕೆ. 

"ಇಂದೂ, ನೀನೇನು ಮಗುವೇ? ನಾವೆಲ್ಲರೂ ಬಂದು ಕುಕನೂರಲ್ಲಿ 
ಬಿಡಾರ ಮಾಡುವುದಾದೆರೂ ಸಾಧ್ಯವೆ?” 

“ನೀವು ಬರುವುದು ಕಷ್ಟ; ನನಗೆ ಗೊತ್ತು. ಊರಲ್ಲಿ ನಿಮ್ಮನ್ನು ನಂಬಿ 
ಇರುವವರನ್ನು ಓಡಿಸುವುದಕ್ಕೂಆಗುವುದಿಲ್ಲ. ಸಣ್ಣಮಕ್ಕಳಾದರೂ ಸಮಿಪ 
ವಿದ್ದರೆ ಆಗುತಿತ್ತು. ಇಲ್ಲದೆ ಹೊತ್ತುಹೋಗುವುದು ಹೇಗೆ? ಅವುಗಳ ಚಿಂತೆ 
ಯಿಂದಲೇ ನನ್ನ ಜ್ವರ ಹೆಚ್ಚಾದೀತು.? 

೬ ಮಕ್ಕಳಿಗೋಸ್ಕರವೇನೀನು ಹೋಗುವುದೆಂದು ತಿಳಿ. ವಿಶ್ರಾಂತಿಗೆ 
ಹೋಗುವವಳು ಮಕ್ಕಳನ್ನು ಕಟ್ಟಿಕೊಂಡು ಹೋದರೆ, ವಿಶ್ರಾಂತಿ ಸಿಗುವು 
ದುಂಟಿ? ಹೆಚ್ಚೆಂದರೆ ಮೂರು ತಿಂಗಳು ಇರಬೇಕಾದೀತು. ಹಾಗೆ ಮೂರು 
ತಿಂಗಳಿದ್ದರಿ ಮೂರು ವರ್ಷದ ಆಯುಷ್ಯ ಹೆಚ್ಚಾದೀತು” ಎಂದರು. ಮೋಟರಿ 
ನಲ್ಲಿ ಕುಳಿತು ಧಾರವಾಡಕ್ಕೆ ಮರಳಿ ಬರುವಾಗ ವಿಶೇಷವಾದ ನಿರ್ಧಾರ 
ವೇನೂ ಆಗಲಿಲ್ಲ. ಇಂದು ತನ್ನ ಚಂದ್ರನನ್ನು ಕೂಡಿಕೊಂಡುದರಿಂದ 
ಒಮ್ಮೆ ಮನಸ್ಸಿಗಾದ ಗಾಬರಿಯೂ ಹೋಯಿತು. ಅವಳ ಅಂತರಂಗಕ್ಕೆ 
ಅದೊಂದು ವಿಶೇಷವಾದ ಜ್ವರ, ಆಪತ್ತು--ಎಂದು ಹೊಳೆಯುತ್ತಿರಲಿಲ್ಲ. 
ಇಂದುಮತಿಯನ್ನು ತಿರುತಿರುಗಿ ಮೋಟರಿನಲ್ಲಿ ಅಲೆದಾಡಿಸಿ ದಣಿಸಬಾರ 
ದೆಂದು “ನಾಲ್ಕು ದಿನ ನೀನು ತವರಿನಲ್ಲಿರು” ಎಂದು ಉಪದೇಶಿಸಿ, ಶಿವಪ್ಪ 
ನವರು ಊರಿಗೆ ಮರಳಿದರು. ಗಂಪು ಅವರ ಸಲುವಾಗಿ ಕುಕನೂರಿಗೆ 
ಹೊರಟ. 

ಕುಕನೂರು ಆ ಪ್ರದೇಶದಲ್ಲಿ ಒಂದು ಆರೋಗ್ಯ ಧಾಮ; ಹೆಸರಾದ 
ಒಂದು ಆಸ್ಪತ್ರೆ ಇರುವಂಥ ಸ್ಥಳ, ಅಲ್ಲಿಗೆ ಹೆಚ್ಚಾಗಿ ಬರುವವರು ಕ್ಷಯ 
ಕೋಗಿಗಳು. ಅದು ಕೋಗಿಗಳದೇ ಒಂದು ನಗರ ಎಂದರೂ ಸಲ್ಲುತ್ತದೆ. 
ಅದನ್ನು ಬಿಟ್ಟರೆ ಊರು, ಪೇಟಿಯೆಂಬುದು ಬಲು ಸಣ್ಣದು. ಅಲ್ಲಿನ ಆಸ್ಪತ್ರೆ 
ಯಲ್ಲಿ ಜಾಗ ದೊರಕಿಸಿಕೊಳ್ಳುವುದಕ್ಕೆ ಎಲ್ಲೆಲ್ಲಿಂದ ಬಡಪಾಯಿಗಳು ಬರು 


ಜಾರುವ ದಾರಿಯಲ್ಲಿ ೩ರ್ಷಿ 


ತ್ತಾರೆ, ಅಲ್ಲಿ ಒಂದು ಸ್ಥಳ ಸಿಕ್ಕಿತೆಂದರೆ, ತಾವು ಪಾರಾದೆನೆಂದು ಕೋಗಿಗಳ 
ಪಾಲಿನ ತಿಳುವಳಿಕೆ. ಅದರ ನಿಜತ್ವ ಹೇಗೂ ಇರಲಿ; ಆಸ್ಪತ್ರೆಯ ಪ್ರಸಿದ್ಧಿ 
ಅಸ್ಟಿತ್ತು. ಕ 

ಗಂಪುಅದೇದಿನ, ನೆಟ್ಟಗೆ ಕುಕನೂರಿಗೆ ಹೊರಟುಹೋದ. ಹೋದ 
ದಿವಸ ಅವನ ಕೆಲಸವಾಗಲಿಲ್ಲ. ಮರುದಿನ ವಿಚಾರಿಸಿದಾಗ- ಆಸ್ಪತ್ರೆಯ 
ಸುಪರಿಂಡೆಂಟರು, ಕಾದಿರುವ ಹಲವಾರು ರೋಗಿಗಳ ಪಟ್ಟಿಯನ್ನು ತೋರಿ 
ಸಿದರು. “ಹತ್ತು ರೂಪಾಯಿ ಕೊಟ್ಟು ನಿಮ್ಮ ಹೆಸರನ್ನು ರಿಜಿಸ್ತ್ರಿಮಾಡಿರಿ. 
ಖಾಲಿಯಾದಾಗ ಸೀರಿಯಲ್‌ ಆರ್ಡರಿನಂತೆ ನಿಮಗೆ ತಂತಿ ಕೊಡುತ್ತೇವೆ. 
ಆಮೇಲೆ ರೋಗಿಯನ್ನು ಕರೆದುತಂದಕೆ ಸಾಕು” ಎಂದರು. 

“ಎಷ್ಟು ಸಮಯ ಹಿಡಿದೀತು?” 

“ತಿಂಲಾಗುವುದೂ ಉಂಟು, ಆರು ತಿಂಗಳಾಗುವುದೂ ಉಂಟು, 
ಹ್ಯಾಗೆ ಹೇಳಲು ಬರುತ್ತದೆ?” 

“ಆರು ತಿಂಗಳೇ?ಅಷ್ಟರಲ್ಲಿ ಕಾಯಿಲೆ ಹೆಚ್ಚಾಗಿ, ತಂದೂ ಪ್ರಯೋಜನ 
ವಾಗದಿದ್ದರೆ?* 

“ಅದರ ಹೊಣೆ ನಾವು ಹೊರುತ್ತೀವೆಯೆ?” ಎಂಬ ನಿರಾಶೆಯ ಪ್ರತ್ಯು 
ತ್ತರ ದೊರೆಯಿತು. ಗಂಪುವಿಗೆ ಕುಕನೂರು ಗುರುತಿಲ್ಲದ ಊರು. ಗುರುತಾಗ 
ಬೇಕಾದ ಕಾರಣವೂ ಇದ್ದಿರಲಿಲ್ಲ. ಅಲ್ಲಿಂದ ಕೊಲ್ಲಾ ಪುರಕ್ಕಕೆಲವೇ ತಾಸು 
ಗಳ ಪಯಣ. ಅಲ್ಲಿ ಅನೇಕ ಸ್ನೇಹಿತರಿದ್ದಾರೆ. ಅಲ್ಲಿಗೆ ಧಾವಿಸಿದ. ಪ್ರಭಾವ 
ಶಾಲಿ ಮಿತ್ರರೊಬ್ಬರಿಂದ ಒಂದು ಪತ್ರವನ್ನು ತಂದ: “ಈ ಪರಿಚಯ ಪತ್ರ 
ತರುವ ನಮ್ಮ ಮಿತ್ರರಿಗೆ ಕೂಡಲೆ, ಆದಷ್ಟು ಬೇಗ, ಅನುಕೂಲತೆ ಕಲ್ಪಿಸಿ 
ಕೊಡಬೇಕು” ಎಂಬ ಪತ್ರ ಅದು. ಪತ್ರಕೊಟ್ಟವರು ಒಬ್ಬ ನಿವೃತ್ತ ಅಧಿಕಾರಿ 
ಗಳು; ಪ್ರತಿಷ್ಠಿತರು. ಆ ಪತ್ರವನ್ನು ತಂದಾಗ ಮೊದಲು ದೊಕಿಯದಂಥ 
ಗೌರವ ಸತ್ಯಾರಗಳು ಆಸ್ಪತ್ರೆಯ ಸುಪರಿಂಡೆಂಟರಂದ ದೊರೆಯಿತು. ಆ 
ಅಧಿಕಾರಿಯು ಈಗ ನಿವೃತ್ತನಾಗಿದ್ದರೂ ಅಧಿಕಾರದಲ್ಲಿದ್ದಾಗ, ಗಂಪುನಿನಿಂದ 
ಉಪಕೃತನಾಗಿದ್ದ. ಮೋಟರುಗಳ ಅಭಾವದ ಕಾಲದಲ್ಲಿ ಗಂಪು ತಾನು ಕಷ್ಟ 
ಬಿಂದ ಪರ್ಮಿಟ್‌ ಪಡೆದು ದೊರಕಿಸಿಕೊಂಡ ಒಂದು ಕಾರನ್ನು, ಕೊಂಡ 
ಬೆಲೆಗೂ ಕಡಿಮೆಯಾಗಿ ಆತನಿಗೆ ಮಾರಿದ್ದ. ನಿವೃತ್ತಿಯಾದ ಮರುದಿನ ಆ 
ಅಧಿಕಾರಿ, ಅದನ್ನು ಮುಮ್ಮಡಿ ಬೆಲೆಗೆ ಮಾರಿ, ಗಂಪುವಿಗೆ ಅಪ್ರತ್ಯಕ್ಷವಾಗಿ 


4೪೦ ಜಾರುವ ದಾರಿಯಲ್ಲಿ 


ಯಣಿಯಾಗಿದ್ದ. ಹೀಗಾಗಿ ಹಳೆಯ ಯಣವನ್ನು ಇಷ್ಟು ಸುಲಭದಲ್ಲಿ 
ಸಲ್ಲಿಸುವುದಕ್ಕೆ ಬಂದುದರಿಂದ ಅವನಿಗೂ ಆನಂದವಾಗಿತ್ತು. 

ಏನೂ ಇರಲಿ, ಪತ್ರದಿಂದ ಪ್ರಯೋಜನವಾಯಿತು. ಸುಪರಿಂಡೆಂಟ್‌ 
ಉಪಚಾರದ ಮಾತುಗಳನ್ನಾಡಿದ. “ಗಣಪತಿರಾಯರೇ, ನಿಮ್ಮ ಪರಿಚಯ 
ವಾದುದು ಸಂತೋಷ. ಯಾವ ಗಳಿಗೆಗೂ ನಿಮ್ಮ ರೋಗಿಯನ್ನು ಸೇರಿಸಿ. 
ಕೊಳ್ಳುವ” ಎಂದರು. ಬರಲಿರುವ ರೋಗಿಯು ತನ್ನ ಮಿತ್ರರ ಮಡದಿ ಎಂದು 
ತಿಳಿಸಿದರೂ, ಪ್ರವೇಶದ ಅವಕಾಶ ದೊರೆಯುತ್ತದೆಂದು ಖಂಡಿತವಾದ ಮೇಲೆ 
ಗಂಪು ಅಲ್ಲಿಂದ ಹೊರಟ, ಅಲ್ಲಿಂದ ಧಾರವಾಡಕ್ಕೆಬಂದು,ಇಂದುಮತಿಯನ್ನು 
ಭೇಟಿಮಾಡಿ “ಅಮ್ಮ, ಏನೇನೂ ಚಿಂತೆ ಬೇಡೆ. ಅಲ್ಲಿ ನಿಮಗಾಗಿ ಬೇಕಾದ 
ಏರ್ಪಾಟುಮಾಡಿದ್ದೇನೆ” ಎಂಬ ವಿಶ್ವಾಸದ ಮಾತು ಹೇಳಿ, ಊರಿಗೆ ಧಾವಿ 
ಸಿದ.ಊರನ್ನು ಸೇರಿದ ಬಳಿಕ ಶಿವಪ್ಪನವರಕೊಡನೆ ದೀರ್ಫಾಲೋಚನೆ ಮಾಡ 
ಬೇಕಾಯಿತು. ಶಿವಪ್ಪನವರಿಗೆ, ತನ್ನನ್ನು ನಂಬಿರುವ ಊರಿನ ಕೆಲವು ರೋಗಿ: 
ಗಳನ್ನು ತಿಂಗಳುಆರು ತಿಂಗಳುಗಳ ಕಾಲ ಬಿಟ್ಟಿರುವುದು ಅಸಾಧ್ಯವಾಗಿತ್ತು. 
ಅಲ್ಲದೆ ಬೇನೆಯ ಕಾಲವನ್ನುಇಂತಿಸ್ಟೇ ಎಂದು ನಿರ್ಣಯಿಸುವ ಹಾಗಿರಲಿಲ್ಲ. 
ಇತ್ತ ಮಕ್ಕಳನ್ನು ಮನೆಯಲ್ಲಿರಿಸಿಕೊಳ್ಳುವುದೇ, ಧಾರವಾಡಕ್ಕೆ ಕಳುಹಿಸಿ 
ಕೊಡುವುದೇ-ಎಂಬ ಚಿಂತೆ ಬೇಕಿ. ಒಟ್ಟಿಂದ ಯೋಚಿಸಿ, ಯೋಚಿಸಿ, 
ಇಂದುಮತಿಯ ಜತೆಗೆ ಗುಲಾಬಿಯನ್ನು ಕಳುಹಿಸುವ ನಿರ್ಧಾರವನ್ನು 
ಮಾಡಿದರು. ಮಕ್ಕಳನ್ನು ಸ್ಥಳಾಂತರಿಸುವ ಆವಶ್ಯಕತೆ ಇಲ್ಲವೆಂದು 
ತೀರ್ಮಾನಿಸಿದರು. 

ಒಂದೆರಡು ದಿನಗಳಲ್ಲಿಯೆ ಶಿವಪ್ಪನವರು, ಗಂಪು, ಗುಲಾಬಿಯರು 
ಧಾರವಾಡವನ್ನು ಸೇರಿದರು. ಇಂದುಮತಿಯ ಮನಸ್ಸು ಧಾರವಾಡದಲ್ಲಿದ್ದೇ 
ಬೇಸರಗೊಂಡಿತ್ತು. ದೂರದ ಕುಕನೂರನ್ನು ನೆನೆದಾಗ ಅವಳ ಮನಸ್ಸು 
ಕದಲುವುದಕ್ಕೆ ಇಷ್ಟಿಷ್ಟು ಇಷ್ಟಪಡಲಿಲ್ಲ. "ಸಾಯುವುದಾಗಲಿ, ಬದುಕು. 
ವುದಾಗಲಿ ಊರಲ್ಲಿದ್ದು ಆಗಬಾರದೆ' ಎಂದು ಅವಳು ಚಿಂತಿಸುತ್ತಿದ್ದಾಗಲೇ 
ಊರಿಂದ ಅವರಿಲ್ಲರು ಬಂದೂ ಆಯಿತು. ಗುಲಾಬಿ ತನ್ನ ಜತೆಗೆ ಬಂದು 
ಇರುತ್ತಾಳೆ.ಎಂಬುದನ್ನು ಅರಿತುಕೊಂಡ ಮೇಲೆ, ಅವಳೆ ಮನಸ್ಸಿನ ಭಾರ- 
ಎಷ್ಟೋ ಕಡಿಮೆಯಾಯಿತು. ಆದಕೆ ತನ್ನ ಕಿರಿಯ ಮಗುವನ್ನು ಆಗಲಿರುವು 
ಯೋಚನೆ ಸಹಿಸಲಾರದ್ದು. “ಅದೊಂದು ಬೇಕಾದರೆ ಅಜ್ಜನ ಮನೆಯಲ್ಲಿ 


ಜಾರುವ ದಾರಿಯಲ್ಲಿ ೩೪೧ 


ರಲಿ” ಎಂದು ಶಿವಪ್ಪನವರು ಹೇಳಿದರೆ, ಆಕೆ ಗಂಡನೊಡನೆ “ಬೇಡವೇ 
ಬೇಡೆ. ಅಪ್ಪ, ಅಮ್ಮ ಎಲ್ಲರೂ ಹಾಗೆಯೇ ಹೇಳುತಿದ್ದಾರೆ. ಆದರೆ ಇಲ್ಲಿರುವ 
ಮಕ್ಕಳ ಲೂಟಿಯನ್ನು ನೋಡಿದರೆ, ಅದು ನಿಮ್ಮಜತೆಯಲ್ಲೇ ಇರಲಿ ಎಂದು 
ಕಾಣುತ್ತದೆ. ಎಷ್ಟು ಕಷ್ಟವಾದರೂ ಚಿಂತೆಯಿಲ್ಲ; ಮನೆಗೆ ಕೊಂಡುಹೋಗಿ” 
ಎಂದಳು. 

ಅವರು ಕುಕನೂರನ್ನು ಸೇರಿದ್ದಾಯಿತು. ಅಲ್ಲಿನ ವಿಶಾಲವಾದ ಆಸ್ರ 
ತ್ರೆಯ ಕಟ್ಟಡವನ್ನು ಕಂಡಾಗ ಇಂದುಮತಿಗೆ ತುಂಬ ಬೆರಗಾಯಿತು. ಶಿವಪ್ಪ 
ನವರಿದ್ದಾಗಲೇ ಅವಳನ್ನು ಪರಿಶೀಲಿಸಿದರು;ಎಕ್ಸ-ರೇ ನೋಡಿದರು. ಅನಂ 
ತರ ರೋಗ ತಗಲಿದ ಬೆನ್ನೆಲುಬಿನ ಚೂರೊಂದನ್ನು ಕತ್ತರಿಸುವುದೊಳಿತೆಂದು 
ಉಪದೇಶಿಸಿದರು. ಹಾಗಾಗಬೇಕಾದ್ದು ಅನಿವಾರ್ಯವೆಂದು ಅವರಿಗೆ ತಿಳಿದಿ 
ತ್ತಾದರೂ, ಇಂದುಮತಿಗೆ ಅದನ್ನು ತಿಳಿಸುವ ಕಷ್ಟವೊಂದಿದೆಯಲ್ಲ. ತಿಳಿಸಿ 
ದರು: “ಇದು ಎಲುಬಿನ ಬೇನೆ.ರೋಗಗ್ರಸ್ತ ಭಾಗವನ್ನು ಕತ್ತರಿಸಲೇಬೇಕು; 
ಅಂಜಬಾರದು, ಬೇಡ ಅನ್ನಬಾರದು, ನೀನು ಧೈರ್ಯವಾಗಿದ್ದರೇನೆ ಚಿಕಿತ್ಸೆ 
ಸಾಧ್ಯ” ಎಂದರು. ಇಂದುಮತಿಯು ಅಲ್ಲಿಗೆ ಬಂದ ಮೇಲೆ, ಒಪ್ಪದೆ ಏನು 
ಮಾಡುತ್ತಾಳೆ? ಗುಲಾಬಿ ಸವೂಪದಲ್ಲಿರುವುದರಿಂದ *ನೀನಿದ್ದೀಯಲ್ಲ, 
ನನಗೇನು ಹೆದರಿಕೆ?” ಎಂದಳು. 

ಶಿವಪ್ಪನವರ ಮನಸ್ಸು ಅಲ್ಲಿಂದ ಹೊರಡುವಾಗ ಹೆಚ್ಚಿನ ಯಾವ 
ಆಸೆ, ಭರವಸೆಗಳನ್ನೂ ತಾಳಿರಲಿಲ್ಲ. "ಗುಣವಾಗುವುದು ಬರಿಯ ಅದೃಷ್ಟ. 
ಮಾಡುವ ಕರ್ತವ್ಯವನ್ನು ಮಾಡಬೇಕಷ್ಟೆ? ಎಂದು ಅವರು ತಿಳಿದಿದ್ದರು. 
ಅಲ್ಲಿಯ ತನಕ, ಚಂದ್ರ ತಾಯನ್ನು ಅಂಟಿಕೊಂಡು ಬಂದಿದ್ದ. ಶಿವಪ್ಪನವರು 
ಬೀಳ್ಕೊಡುವ ಕಾಲಕ್ಕೆ ಕೂಸನ್ನು ಎತ್ತಿಕೊಂಡು, ಆಕೆಯ ಮಂಚದ ಬಳಿ 
ಬಂದು ನಿಂತು “ಇಂದೂ, ಬೇಗ ಗುಣವಾಗಲಿ ಎಂದು ಪ್ರಾರ್ಥಿಸು. 
'ಆಗುತ್ತದೆಯೆಂಬ ನಂಬಿಕೆಯನ್ನುಕಳೆದುಕೊಳ್ಳ ಬೇಡ” ಎಂದು ಹೇಳಿ,ಅವಳ 
ಹಣೆಯನ್ನು ಮುದ್ದಿಸಿದರು. ಇನ್ನೂ ತನಗೆ ನಿಶೇಷವೇನಾಗಿಲ್ಲ ಎಂಬ 
ಅಜ್ಞಾನ ಆಕೆಯಲ್ಲಿದ್ದು, ಮಗುವನ್ನು ಕೊಡಿರಿಂದು, ಕೇಳಿ, ತನ್ನ ಕೈಯಲ್ಲಿ 
ಹಿಡಿದು ಮುದ್ದಿಸಿದಳು. ಮರಳಿ ಅದನ್ನೊಪ್ಪಿಸಿ “ನೀವು ನನ್ನ ಯೋಚನೆ 
ಮಾಡುತ್ತಿರಬೇಡಿ. ಮಕ್ಕಳು ಮಾತ್ರ ಜಾಗ್ರತೆ” ಎಂದು ಉಪದೇಶಿಸಿದಳು. 
ಶಿವಪ್ಪನವರು, ಬೇಕೋ ಬೇಡನೊ ಎಂಬಷ್ಟು ಅರೆಮನಸ್ಸಿನಿಂದ, ಅವಳನ್ನೇ 


avs ಜಾರುವ ದಾರಿಯಲ್ಲಿ 


ನೋಡನೋಡುತ್ತ ಹೊರಕ್ಕೆ ಬಂದರು. ಹೊರಗೆ ನಿಂತಿದ್ದ ಗಂಪು ಒಳಗೋಡಿ 
ಬಂದು, ವಂದಿಸಿ, ಡಾಕ್ಟರರ ಜತೆಗೆ ಹೊರಕ್ಕೆ ಬಂದ. ಹೊರಗೆ ಬಂದ ಮೇಲೆ 
ಶಿವಪ್ಪನವರು ಗುಲಾಬಿಯನ್ನು ಕಠೆದರು; ಬೇಕಾದ ಎಚ್ಚರ ಹೇಳಿ, ಕೈಯಲ್ಲಿ 
ನೂರು ರೂಸಾಯಿಗಳ ನ್ನು ಕೊಟ್ಟು ಹೊರಟುಹೋದರು. ಅವರ ಬಂಡಿಯು. 
ಹೊರಟು ಹೋಗುವ ತನಕವೂ, ಗುಲಾಬಿ ಅವರನ್ನೇ ನೋಡುತ್ತಿದ್ದಳು. 
ಬಳಿಕ ಬೇಸರದಿಂದ ಒಳಗೆ ಬಂದು, ಇಂದುವಿನ ಮಗ್ಗುಲಿನಲ್ಲಿ ನಿಂತಾಗ 
ಅವಳು “ಹೋಗಿ ಆಯಿತೇ?” ಎಂದು ಕೇಳಿದಳು, 

“ಹೂಂ.” 

“ನೀನು ಖಂಡಿತವಾಗಿ ನಿಲ್ಲುತ್ತೀಯಲ್ಲ? ನಿಲ್ಲಲು ಬಿಡುತ್ಲಾರಲ್ಲ?” 

“ಅದಕ್ಕಲ್ಲವೆ ನಾನು ಬಂದದ್ದು? ಮೋಸಮಾಡಿ ಹೋಗುತ್ತೇನೆಂದು 
ತಿಳಿದಿರಾ? ಸಾಮಾನ್ಯವಾಗಿ ಇಡೀ ದಿನ ಎಲ್ಲರನ್ನೂ ಇಲ್ಲಿರುವುದಕ್ಕೆ ಬಿಡುವು. 
ದಿಲ್ಲವಂತೆ. ಗಂಪು ಸಾಹುಕಾರರು ಯಾರಿಂದಲೋ ಹೇಳಿಸಿ, ಮಾಡಿ, ಅಷ್ಟು 
ಅನುಕೂಲ ಪಡಿಸಿದ್ದಾಕಿ.” 

“ನೀನಿದ್ದರೆ ನನಗೇನೂ ಅಧ್ಯರ್ಯನಿಲ್ಲ. ಮಕ್ಕಳ ಯೋಚನೆ ಮಾತ್ರ, 
ಹೋಗುವುದಿಲ್ಲ. ಹೆತ್ತಮೇಲೆ ಅವನ್ನು ಮರೆಯಲಿಕ್ಕಾಗುತ್ತದೆಯೆ? ನಿನಗೂ: 
ನಿನ್ನ ಮಗನ ಯೋಚನೆಯಾಗುತ್ತಿರಬಹುದು. ರತ್ನಾಕರ ಹೇಗೂ ಇದ್ದಾನು. 
ಸಣ್ಣವರದ್ದೇ ಚಿಂತೆ ನನಗೆ.” 

“ಚಿಂತೆಯಾಗದೆ ಇರುತ್ತದೆಯೆ? ಆದರೆ ಡಾಕ್ಟರರಿದ್ದಾರಲ್ಲ. ಏನು. 
_ಅಮ್ಮ ಹೆದರಿಕೆ? ಮೊದಲಿನ ಹಾಗೆ ಆಸ್ಪತ್ರೆ ಒಂದುಕಡೆ, ಮನೆ ಒಂದು ಕಡೆ. 
ಯಲ್ಲ. ಅದೆಲ್ಲ ಚಂತೆಯನ್ನು ಕಟ್ಟಿಕೊಂಡರೆ ಪ್ರಯೋಜನವಿಲ್ಲ.” 


ಅಧ್ಯಾಯ ೧೨. 


ಇಂದುಮುತಿ ಕುಕನೂರು ಆಸ್ಪತ್ರೆಯನ್ನು ಸೇರಿ ಒಂದು ತಿಂಗಳಕಾಲ 
ಸಂದಿದೆ. ಆಕೆ ಅಲ್ಲಿನ ನಿತ್ಯ ನಿವಾಸಿಗಳಲ್ಲಿ ಒಬ್ಬಳೆನಿಸಿದ್ದಾಳೆ. ಹಾಸುಗೆ 
ಯಲ್ಲೆ ಬಿಡಾರ. ಇಷ್ಟ ಬಂದ ಹಾಗೆ ಕುಳಿತೇಳುವುದಕ್ಕೆ, ನಡೆಯುವುದಕ್ಕೆ, 
ಮಗ್ಗಲು ಮಗುಚುವುದಕ್ಕೆ ಈಗ ಸಾಧ್ಯವಿಲ್ಲ. ತನ್ನ ಮೈ ಹೊಗಳಿಸುವುದಕ್ಕೂ 
ಗುಲಾಬಿಯ ನೆರವು ಬೇಕು. ಒಂದೇ ಪಕ್ಕದಲ್ಲಿ ಮಲಗಿ, ಮಲಗಿ ದಣಿವಾ 
ದರೂ ಮಾಡುವುದೇನು? ಬೆನ್ನಿನ ಪಕ್ಕೆಲುಬಿನ ತುಂಡೊಂದನ್ನು ಡಾಕ್ಟರ್‌ 
ಪ್ರರಂಧರಿಯವರು ಕಡಿದು ತುಂಡರಿಸಿದರು: ಎಲುಬಿನಲ್ಲಿ ಆಶ್ರಯ ಪಡೆದು 
ಮೇಲಿನ ಕುರಕ್ಕೆ ಕಾರಣವಾದ ಕ್ಹಯರೋಗದ ಅಣುಜೀವಿಗಳ ಹುತ್ತವನ್ನೇ 
ಅವರು ಕಿತ್ತೊಗೆಯುವುದಕ್ಕೆ ಹಾಗೆಮಾಡಬೇಕಾಯಿತು. ಕತ್ತರಿಸಿದ ಬೆನ್ನಿನ 
ಮಾಂಸ ಖಂಡಗಳನ್ನು ತಿರುಗಿ ಹೊಲಿದು ಮಲಗಿಸಿದರು. ಅದರಿಂದ ಜ್ವರ 
ಎಷ್ಟೋ ಕಡಿಮೆಯಾಗಿದೆ; ಇನ್ನೇನು, ಹೀಗೆಯೆ ಕೆಲವು ದಿವಸ ವಿಶ್ರಾಂತಿ 
ಗೊಂಡು ಆ ಮೇಲೆ ಕಾಳೂರಿಗೆ ಹಿಂದಿರುಗಬಹುದು' ಎಂದು ಗುಲಾಬಿ ಭರ 
ವಸೆ ಕೊಡುತ್ತಿದ್ದಾಳೆ. ಇಂದುವಿಗೂ ಹೌದೆನಿಸುತ್ತದೆ. ಹಾಗಾಗುತ್ತದೆಯೆಂಬ 
ಆಸೆಯಿಂದ ಇನ್ನೂ ಒಂದು ತಿಂಗಳು ಕಳೆಯಿತು. ಮನಸ್ಸಿನಿಂದ ಪತಿಯ, 
ಮಕ್ಕಳ ಚಿಂತೆ ಹೋಗದಿದ್ದುದರಿಂದ “ಎಷ್ಟು ದಿನ ಇಲ್ಲಿ ನಿಲ್ಲಬೇಕಾಗುವು 
ದೋ?” ಎಂದು ಆಗಾಗ ಕೇಳುತ್ತಾಳೆ. ಮಕ್ಕಳ ಆಟ, ಚೀರಾಟ,ನಗುಗಳನ್ನು 
ನೋಡಲು ಮನಸ್ಸು ಕಾತರಗೊಳ್ಳುತ್ತದೆ. 

ಗೆಳೆಶಿಯಲ್ಲಿ ಭರವಸೆಯನ್ನು ಹುಟ್ಟಿಸುವುದಕ್ಕೆ, ಬೇಗ ಊರಿಗೆ 
ಹೋಗಬಹುದು ಎಂಬ ನಂಬಿಕೆ ಹುಟ್ಟಿಸುವುದಕ್ಕೆ ಗುಲಾಬಿ ಪ್ರಯತ್ನಿಸುತ್ತಿ 
ದ್ದಾಳೆ. ಅವಳೇನು ದೊಡ್ಡ ಆಸ್ಪತ್ರೆಯಲ್ಲಿ ಕಲಿತವಳಲ್ಲ; ಸೇನೆ ಮಾಡಿದ 
ವಳಲ್ಲ. ಶಾಸ್ತ್ರ ಜ್ಞಾನ ಪಡೆದ ದಾದಿಯಲ್ಲ. ಅವಳದೇನಿದ್ದರೂ ಶಿವಪ್ಪನವರ 
ಕೆಳಗೆ ದೊರಕಿಸಿಕೊಂಡ ಅನುಭವ. ಆ ಬೇನೆಯ ಪರಿಚಯವೂ ಅವಳಿಗೆ 
ಹಿಂದೆ ಇದ್ದಿಲ್ಲ. ಅವಳು ಇನ್ನೊಬ್ಬರ ಸಲುವಾಗಿ ಅಲ್ಲಿಗೆ ಬರುತ್ತಿದ್ದಿ ಲ್ಲ. ಇಂದು 
ಮತಿಗಾಗಿ ಬಂದಳು. ಇಂದುವಿನ ಮನಸ್ಸು ತನ್ನ ಮಕ್ಕಳನ್ನು ಕುರಿತು ಹಂಬ 
ಲಿಸುತ್ತಿರುವಷ್ಟೇ ಅವಳ ಮನಸ್ಸು ತನ್ನೊಬ್ಬನೇ ಮಗ, ಪ್ರಭಾಕರನಿಗಾಗಿ 
ಹಾತೊರೆಯುತ್ತಿದೆ. ನಿತ್ಯವೂ ಅವನದೇ ಕನಸಾಗುತ್ತದೆ. ಆದರೆ ತನ್ನನ್ನು, 


4೪೪ ಜಾರುವ ದಾರಿಯಲ್ಲಿ 


ತನ್ನ ಮಗುವನ್ನು ಕಾಯ್ದು ಪಾರುಮಾಡಿದ ಶಿವಪ್ರನವರ ಔದಾರ್ಯ 
ನೆನೆಯುತ್ತಾಳೆ. ಅವರ ಹೆಂಡತಿಗೆ ಬಂದೊದಗಿದ ಸಂಕಟಕ್ಕಾಗಿ ದುಃಖಿ 
ಸುತ್ತಾಳೆ. ತನ್ನ ಬೇಸರವನ್ನಡಗಿಸಿಕೊಂಡು ಇಂದುಮತಿಯ ಬೇಸರವನ್ನು 
ಹೋಗಲಾಡಿಸುವುದಕ್ಕೆ ಪ್ರಯತ್ನಿಸುತ್ತಾಳೆ. 

ಆಸ್ಪತ್ರೆಯು ಬಹು ದೊಡ್ಡದು. ಆರೆಂಟು ನೀಳವಾದ ಕೊಠಡಿಗಳಲ್ಲಿ 
ಎರಡೆರಡು ಸಾಲಾಗಿ ರೋಗಿಗಳನ್ನು ಮಲಗಿಸಿದ್ದಾರೆ. ಎಲ್ಲರೂ ಒಂದೊಂದು 
ವಿಧದ ಬೇನೆಯಿಂದ ನರಳುವವರು. ಒಂದು ಕೋಣೆಯ ತುತ್ತುದಿಯಲ್ಲಿ 
ಮಲಗಿಕೊಂಡ ಇಂದುವಿಗೆ, ಕಣ್ಣು ಹೊರಳಿಸಿದರೆ ಐವತ್ತು ಮಂದಿಗಿಂತ 
ಹೆಚ್ಚಾಗಿ ನರಳುವ ಜೀವಿಗಳು ಕಾಣಿಸುತ್ತಾರೆ. ಅವರನ್ನೆಲ್ಲ ಕಂಡಾಗ 
“ಯಾವೆಲ್ಲ ಊರಿಂದ ಬಂದಿದ್ದಾರೊ, ಎಷ್ಟೆಲ್ಲ ದೂರದಿಂದ ಬಂದಿದ್ದಾರೊ, 
ನನ್ನಂತೆ ನರಳುವವರು? ಎಂದು ತೋರುತ್ತದೆ. ಅವಳನ್ನು ಮೊದಲಿಗೆ ಸೇರಿ 
ಸಿದ್ದು ಸ್ತ್ರೀಯರ ಸಾಮಾನ್ಯ ವಾರ್ಡಿನಲ್ಲಿ. ಅಲ್ಲಿರುವವರೆಲ್ಲ ಹೆಂಗಸರು. ನಿದ್ರೆ 
ತೂಕಡಿಸುವಾಗ ಸಾಲಾಗಿ ಮಲಗಿಕೊಂಡ ನೆರೆಕರೆಯ ಜನಗಳ ಸಂಖ್ಯೆ 
ಒಂದಕ್ಕೆ ಹತ್ತಾಗುತ್ತದೆ. ತುಸು ತ್ರಾಣನಿದ್ದಾಗ ಮೈ ನೆಟ್ಟಗೆ ಮಾಡಿ ಕುಳಿ 
ತಕಿ, ಮಗ್ಗುಲಿನ ಕನ್ನಡಿಯ ಕಿಟಿಕಿಯಿಂದ ಆಚೆಗಿರುವ ಗಂಡಸರ ಸಾಲು 
ಕಾಣಿಸುತ್ತದೆ. ಅದೂ ದೊಡ್ಡ ಪಂಕ್ತಿಯೇ. ಎದುರು ಕಣ್ಣನ್ನು ಚಾಚಿದರೆ 
ಎದುರಿನ ಬಾಗಿಲಿಂದ ಆಗಾಗ ಬಂದು ಹೋಗುವ ವೈದ್ಯರು, ದಾದಿಯರು 
ಕಾಣಿಸುತ್ತಾರೆ. ಆಚೆಯೂ ತುಂಬ ಜನಗಳಿರಬೇಕು ಎಂಬ ಜ್ಞಾನವಾಗು 
ತ್ತದೆ. “ನಾನೊಬ್ಬಳೇ ಅಲ್ಲ. ಅಷ್ಟೆಲ್ಲ ಜನಗಳಿರುವಾಗ ಮಾತನಾಡಿಯಾದರೂ 
ಹೊತ್ತು ಹೋದೀತು” ಎಂದು ಬಂದ ಒಂದೆರಡು ದಿನ ಅವಳ ಮನಸ್ಸಿಗನಿ 
ಸಿತು. 

ಆ ಎರಡು ದಿನ ಪೂರ್ಣವಾಗುವುದರೊಳಗೆ, ನೆರಿಕರೆಯವಕೊಡನಿ 
ಹೊತ್ತು ಕಳೆಯಬೇಕೆಂಬ ಆತುರ ಹೊತ್ತಿಯೇ ಹೋಯಿತು. ಉತ್ಸಾಹದ 
ಉಸಿಕಿಲ್ಲವೂ ಆರಿತು. ತನ್ನ ಸುತ್ತಲಿರುವ ಜೀವಗಳು ಒಂದೊಂದು ಒಂ 
ದೊಂದು ತೆರನಾಗಿವೆ.ಮೈಯೊಣಗಿದವರು, ಕಣ್ಣಾಲಿ ಹುದುಗಿದವರ್ಕುನೋವಿ 
ನಿಂದ ನರಳುವವರು, ನಡು ರಾತ್ರಿಗೂ ನಿದ್ರೆ ಬರಲಾರದೆ ವಿಚಿತ್ರವಾಗಿ 
ಗೋಳುಗರೆವವರು-ಅಂಥವರನ್ನು ಕಾಣುವಾಗ «ಇಲ್ಲಿಗೇಕೆ ಬಂದೆ' ಎಂದು 
ಅನಿಸಿತು. “ಗುಲಾಬಿ, ಇಲ್ಲೇ ಇದ್ದರೆ ಏನಾದೀತೋ? ಆಚೀಚಿನವರ ಬೇನೆ 


ಜಾರುವ ದಾರಿಯಲ್ಲಿ ೩೪೫ 


ಬಂದು ನಾನು ಸಾಯುವುದೇ ಖಂಡಿತ” ಎಂದು ಗುಲಾಬಿಯ ಮುಖನೋಡು 
ವುದಕ್ಕೆ ಕತ್ತನ್ನು ತಿರುಗಿಸಿದಳು.ಗುಲಾಬಿ ಮಾತ್ರಅಲ್ಲಿರಲಿ ಲ್ಲ.“ಪಾಪ! ಕಾದು 
ಬೇಸರವಾಗಿ ಆಚೆಲ್ಲಿಗೆ ಹೋದಳೋ?” ಎಂದೆಣಿಸಿ, ಮಗ್ಗಲು ಮಗುಚಿ 
ಮಲಗಿಕೊಂಡರೆ ಕಣ್ಣು ಮುಚ್ಚಿದರೂ ನಿದ್ರೆ ಬರಲಾರದು. ಉಳಿದವರ ಚಿತ್ರ 
ವನ್ನು ಕಣ್ಣಿಂದ, ಸ್ಮರಣೆಯಿಂದ, ತೊಡೆಯುವ ಪ್ರಯತ್ನಮಾಡಿದರಿ ಕಿರಿಯ 
ಚಂದ್ರಶೇಖರನ ಬಿಂಬ ಕಣ್ಣಿಗೆ ಕಾಣುತ್ತದೆ.“ಅಯ್ಯೋ,ಮಕ್ಕಳನ್ನುಉಣಿಸಿ, 
ವೂಯಿಸಿ, ನೋಡಿಕೊಳ್ಳುವುದಕ್ಕೆ ಅವರಿಂದಾಗುತ್ತದೆಯೆ? ಆಸ್ಪತ್ರೆಯಲ್ಲಿ 
ಯೇ ಅವರು ದುಡಿದು ನುಗ್ಗಾಗುತ್ತಾರೆ. ಅಡುಗೆಯ ಹುಡುಗ ಏನು ಬೇಯಿ 
ಸುತ್ತಾನೊ, ಏನು ಬಡಿಸುತ್ತಾನೊ, ಇವರೇನು ಉಣ್ಣುತ್ತಾರೊ! ಒಂದಿಷ್ಟು 
ದಣಿದು ಬಂದರಿ, "ಒಂದು ಕನ್‌ ಚಹಾ ಮಾಡಿಕೊಡಲೆಲ ಎಂದು ಕೇಳುವ 
ಬುದ್ಧಿ ಆ ಹುಡುಗನಿಗಿಲ್ಲ. ಇನರಾಗಿ "ಮಾಡು? ಎಂದು ಹೇಳುವವರಲ್ಲ. 
ಒಟ್ಟಾರೆ ನಾನು ಊರನ್ನು ಸೇರುವುದರೊಳಗೆ ಮಕ್ಕಳೂ ಸರಿಯೆ, ಅವರೂ 
ಸರಿಯೆ, ಅರ್ಧಜೀವರಾಗುತ್ತಾರೆ” ಎಂದು ಚಿಂತಿಸಿದಳು. 

ದಿನವೆಲ್ಲ, ತನ್ನ ತೊಡೆಯಲ್ಲಿಯೇ ಬಿಡಾರಮಾಡುವ ಚಂದ್ರಶೇಖರನ 
ನೆನಪಾಗುತ್ತಲೆ ಬಳಬಳನೆ ಕಣ್ಣೀರೂ ಬರತೊಡಗಿತು. “ನಾನು ಸತ್ತೆನೆಂದೇ 
ತಿಳಿಯುವ. ಆಗ ನನ್ನ ಕೂಸಿನ ಗತಿಯೇನು! ಅವರಿಂದೇನಾದೀತು?ಆ ಮಗು 
ಹೇಗೆ ಬೆಳೆದೀತು? ಏನಿಲ್ಲ-ಅಜ್ಜಿಯ ಮನೆಗೆ ಎರಡು ದಿನಕ್ಕೆ ತಂದಾಗಲೇ 
ನೋಡಿದೆನಲ್ಲ-- ಮನೆಯ ಉಳಿದ ಮಕ್ಕಳು ಅದನ್ನು ಹೊಡೆದು, ಬಡಿದು 
ತಿಂದೇ ಬಿಟ ವು? ಎಂಬೆಲ್ಲ ಸಂಗತ್ಕ ಅಸಂಗತ ವಿಚಾರಗಳು ನಲಿದಾಡ 
ತಟ ನಿದ್ರೆಬಾ ರದಾಯಿತು. ಕಣ್ಣೆವೆ ತೆರೆಯುವ ಮೊದಲೆ ಇನ್ನೊ ಮ್ಮ 
"ಗುಲಾಬಿ? ನಂದು ಕರೆದಳು. ಆದರೆ ಅವಳು ಕಾಣಿಸಲಿಲ್ಲ. ಕಣ್ಣೆದುರಿಗೆ 
ದೀಪ ತೂಗುತಿತ್ತು. “ರಾತ್ರಿಯಾಯಿತು. ಈ ಗುಲಾಬಿ ಎಲ್ಲಿಗೆ ಹೋದಳಪ್ಪ? 
ನಾನು ಎಲ್ಲಿದ್ದೇನೆ” ಸ ಯೋಚಿಸಿ, ಯೋಚಿಸಿ ದಣಿದಳು. ಜಗ 
ಜಾವಕ್ಕಷ್ಟೆ ನಿದ್ರೆ ಹತ್ತಿತು. 

ಬೆಳಿಗ್ಗೆ ಕಣ್ಣು ತೆರೆದು ಆಕೆಯನ್ನು ಕಂಡವಳೇ “ರಾತ್ರಿ ನೀನು ನನ್ನ 
ಹತ್ತಿರ ಮಲಗಲೇ ಇಲ್ಲವೆ? ಇಲ್ಲಿಯೇ ಮಂಚದ ಸನೊಪ ಮಲಗಿರುತ್ತೇನೆ 
ಎಂದಿದ್ದೆಯಲ್ಲ?” ಎಂದು ಕೇಳಿದಳು. 

“ಹೇಳಿದ್ದು ಹೌದಮ್ಮ; ಆದರೆ ಹೆಡ್‌ನರ್ಸ್‌ ಬಂದು "ಇಲ್ಲಿ ಮಲಗ 


4೪೬ ಜಾರುವ ದಾರಿಯಲ್ಲಿ 


ಕೂಡೆದು?ಎಂದದ್ದರಿಂದ ಹೊರಗೆ ಹೋಗಿ ಮಲಗಿಕೊಂಡೆ.ಏನು ಮಾಡಲಿ?” 
ಎಂದು ತನ್ನಚಿಂತೆಯನ್ನು ವ್ಯಕ್ತಮಾಡಿದಳು. ಇಂದುಮತಿ ಗುಲಾಬಿಗೆ ಕಳೆದ 
ರಾತ್ರಿಯ ಹಾಳು ಸ್ವಪ್ನಗಳನ್ನೆಲ್ಲ ವಿವರಿಸಿದಳು. “ಇಲ್ಲಮ್ಮ. ಯಾಕೆ ಬೇಸರ 
ತಂದು ಕೊಳ್ಳುತ್ತೀರಿ? ಬೇಗನೆ ಊರಿಗೆ ಹೋಗುವುದಿಲ್ಲವೆ” ಎಂದು ಅವ 
ಳಿಗೆ ಭರವಸೆ ಹೇಳಿದಳು. ಆದರೆ ಅಂತರಂಗದಲ್ಲಿ ಗುಲಾಬಿಯ ದು:ಖ 
ಬಣ್ಣಿಸುವುದಕ್ಕಿಲ್ಲ-“ತನ್ನನ್ನು ಕರೆತಂದದ್ದು ಇಂದುವಿನ ಬಳಿ ಇರಲು. 
ಅದಕೈಅಲ್ಲಿಯ ದಾದಿಯರು ಅವಕಾಶ ಕೊಡದೆಹೋದಕೆ ತಾನೇನು ಮಾ 
ಡೆಲಿ*-ಎಂಬ ಚಿಂತೆ ಅವಳಿಗೆ. ಅದರಿಂದ ಸ್ತ್ರೀ ಶಾಖೆಯ ಮುಖ್ಯ ವೈದ್ಯಳ 
ಮನೆಗೆ ಹೋಗಿ “ನಾನು ಅವರ ಬಳಿಯಲ್ಲಿಲ್ಲದಿದ್ದರೆ ಅವರಿಗೆ ಗಾಬರಿ, 
ಹೆಡ್‌ನರ್ಸ ನಾನು ಅಲ್ಲಿರಕೂಡೆದು ಎಂದು ಹೇಳುತ್ತಾಳೆ. ನೀವು ಅನುಮತಿ 
ಕೊಟ್ಟಿದ್ದರೆ ಆಗುತಿತ್ತು” ಎಂದಾಗ “ಅದು ಹೇಗಾಗುತ್ತದೆ? ಬಂದ ನೆಂಟ 
ರಿಷ್ಟರಿಗೆಲ್ಲಾ ಆಸ್ಪತ್ರೆಯಲ್ಲಿ ಉಳಿಯುವುದಕ್ಕೆ ಬಿಡಾರ ಕೊಟ್ಟರೆ ಹೇಗೆ? 
ಅವಳಿಗೇನು ಹೆದರಿಕೆಯಂತೆ? ನಮ್ಮ ನಂಬಿಕೆ ಇಲ್ಲವೆ? ರಾತ್ರಿಯಲ್ಲಿ ವಾರ್ಡ್‌ 
ಎಟಿಂಡೆಂಟ್‌ ಇರುವುದಿಲ್ಲವೆ?” ಎಂದು ಜಬರದಸ್ತಿಯಿಂದಲೇ ಆಕೆ ಮಾತ 
- ನಾಡಿದಳು. » 

ಗುಲಾಬಿಯ ಕಣ್ಣಲ್ಲಿ ನೀರು ಮಾತ್ರ ಬರಲಿಲ್ಲ; ತಡೆಯಲಾರದ 
ದು:ಖವಾಯಿತು. “ಅಮ್ಮ, ಅವರ ಯಜಮಾನರು ನಿಮ್ಮ ವ್ಯವಸಾಯದವರಿ; 
ಕಾಳೂರಿನಲ್ಲಿ ಡಾಕ್ಟರರು; ನಾನು ಕೆಲವು ವರ್ಷಗಳಿಂದ ಅವರ ಕೈಯಲ್ಲಿ 
ದಾದಿಯಾಗಿ ಕಲಿತವಳು. ಅವರ ಗಂಡೆಸರಾರೂ ಇಲ್ಲಿಲ್ಲ. ಅವರ ಬಳಿಯಲ್ಲಿ 
ಇರುವುದಕ್ಕೆಂದೇ ನನ್ನನ್ನು ಇಲ್ಲಿ ಬಿಟ್ಟುಹೋದರು. ನನ್ನ ಊಟ, ಪಾಠ 
ಹೊರಗೆ ಮಾಡುತ್ತಿದ್ದೇನೆ. ರಾತ್ರಿಯಲ್ಲಿ ಅವರನ್ನು ಒಬ್ಬರಾಗಿ ಬಿಟ್ಟರೆ ತುಂಬ 
ಗಾಬರಿಗೊಳ್ಳುತ್ತಾರಿ. ನಿನ್ನೆ ರಾತ್ರಿ ನನ್ನನ್ನು ಕಾಣದೆಯೆ, ನಿದ್ದೆಯನ್ನು ಸಹ 
ಮಾಡದೆ ಮಲಗಿದರು. ಅದರಿಂದ ತುಸು ಜ್ವರವೂ ಹೆಚ್ಚಿದೆ” ಎಂದು ನಿನಯ 
ದಿಂದ ಹೇಳಿದಳು, 

“ಅದೆಲ್ಲ ಪುರಾಣ ಬೇಡವಮ್ಮ , ನಾವು ಒಬ್ಬೊಬ್ಬರಿಗಾಗಿ ಆಸ್ಪತ್ರೆ 
ನಡೆಸಲು ಬರುವುದಿಲ್ಲ. ನಿಮಗೆ ಅಷ್ಟು ಅನುಕೂಲತೆ ಬೇಕೆಂದಿದ್ದರೆ, 
ಸ್ಪೆಶಲ್‌ ವಾರ್ಡಿಗೆ ದುಡ್ಡು ಕೊಡುವ ತ್ರಾಣನಿದ್ದರೆ ಹಾಗೆ ಮಾಡಿ” ಎಂದಳು. 
ಗುಲಾಬಿಗೆ ಅದೇಕೋ ವಿಚಿತ್ರವೆನಿಸಿತು. ಆದರೆ ಪ್ರತ್ಯೇಕ ಕೋಣೆಯನ್ನು 


ಜಾರುವ ದಾರಿಯಲ್ಲಿ ೩೪೭ 


ಅವರು ಒದಗಿಸಿಕೊಡಬೇಕಾದಕ ಕೈ ಬೆಚ್ಚಗೆ ಮಾಡಬೇಕಾದೀತು. ಅಲ್ಲದೆ 
ವಾರ್ಡಿಗೆ ದಿನಕ್ಕೆ ಹತ್ತು ರೂಪಾಯಿ ವೆಚ್ಚ ಬರುತ್ತದೆ. ಹಾಗೆ ಮಾಡಬೇಕಾ 
ದುದು ಅನಿವಾರ್ಯ. “ಇವತ್ತೇ ರೂಮ್‌ ಕೊಡಿಸುತ್ತೀರಾ?” ಎಂದು ಕೇಳಿ 
ದಳು. ಕೇಳುವುದರ ಜತೆಗೆ ಡಾಕ್ಟರರು ಕೊಟ್ಟ ಹಣದಿಂದ, ಐವತ್ತನ್ನು ಅವರ 
ಮುಂದಿರಿಸಿ “ವಾರ್ಡ್‌ ಬಾಡಿಗೆ ಬೇರೆಯಾಗಿ ಕೊಡುತ್ತೇನೆ” ಎಂದಂದಾಗ 
ಆಕೆ ಪ್ರಸನ್ನಳಾದಳು. ಅದಕೆ ತಕ್ಕ ಏರ್ಪಾಟಾಯಿತು. ಹಿಂದಣ ದಿನ 
"ಅಲ್ಲಿ ಮಲಗಬೇಡ' ಎಂದು ಹೇಳಿದ ಮುಖ್ಯ ದಾದಿಯೇ, ಇನ್ನೊಮ್ಮೆ ಭೇಟಿ 
ಯಾದಾಗ ಪ್ರಸನ್ನಳಾಗಿದ್ದಳು. ಅವಳ ಮೇಲಿನ ಡಾಕ್ಟರಣಿ-“ಇಂದುವಿನ 
ವಿಚಾರದಲ್ಲಿ ರಿಯಾಯಿತಿಯಿಂದಿರುವುದಕ್ಕೆ ಹೇಳಿದ್ದಳು. ಗುಲಾಬಿಗೆ, ಆಚೆ 
ಈಚೆ ಕೇಳಿದ್ದರ ಮೇಲಿಂದ, ಆಸ್ಪತ್ರೆಯಲ್ಲಿ ಸುಖಸೌಕರ್ಯಗಳು ದೊರೆಯ 
ಬೇಕೆಂದಿದ್ದರೆ ಎಲ್ಲರನ್ನೂ ಒಳ್ಳೆಯದು ಮಾಡಿಕೊಳ್ಳಬೇಕು; ಆಂದರೆ 
ದುಡ್ಡು ಕೊಟ್ಟು ಪ್ರಸನ್ನರಾಗಿಸಿಕೊಳ್ಳ ಬೇಕು-ಎಂಬುದು ತಿಳಿದು ಬಂತು. 


ಕೆ 
ತನ ಎಸ್ಬಿತ್ತೆಂದರಿ, ಆವರು ಹೊರಡುವಾಗ ಕೊಟ್ಟುದು ನೂರು ರೂಪಾಯಿ 
ಮಾತ್ರ. «ಆ ಮೇಲೆ ಕಳುಹಿಸುತ್ತೇನೆ? ಎಂದಿದ್ದರೂ ಇಂಥ ಜಗತ್ತಿನ ಅರಿವು 


ಅವರಿಗಿಲ್ಲ ಎಂಬುದು ಸ್ಪಷ್ಟ. 

ಶಿವಪ್ಪನವರು ಹುಬ್ಬಳ್ಳಿಯಿಂದ ಮರಳಿ ಊರಿಗೆ ಬಂದಾಗ, ಮುಂ 
ದಿನ ವಿಚಾರಗಳನ್ನು ಕುರಿತು ಗುಲಾಬಿಯ ಮುಂದೆಯೂ ಚರ್ಚಿಸಿದ್ದರು. 
ಹಣದ ಖರ್ಚುವೆಚ್ಚಗಳು ಎಷ್ಟಾಗಬಹುದೆಂಬಊಹೆ ಅವರಿಗೂ ಇರಲಿಲ್ಲ. 
ಗುಲಾಬಿಗೆ ತಾನು ಕುಕನೂರಿಗೆ ಹೋಗಬೇಕಾದೀತೆಂದು ತೋಚಿದಾಗ 
ಕೈಯಲ್ಲಿಷ್ಟು ಹಣವನ್ನು ತೆಗೆದುಕೊಂಡು ಹೋಗಬೇಕೆಂಬ ಯೋಚನೆಯಾ 
ಯಿತು, ಹೊರಡುವ ಮುಂಚಿನ ದಿನ ಡಾಕ್ಟರರೊಡನೆ “ನನ್ನದು ಒಂದೆರಡು 
ಬಳೆ, ಸರ ಹೋಗುವಾಗ ಕೊಡುತ್ತೀರಾ?” ಎಂದು ಕೇಳಿದಳು. “ಹೋಗು 
ವಾಗ ಏಕೆ? ಈಗಲೇ ತೆಗೆದುಕೋ; ಮತ್ತೆ ಮರೆಯುವುದು ಬೇಡ” ಎಂದು 
ಅವಳಿರಿಸಿದ ಡಬ್ಬೆಯನ್ನುಕೊಟ್ಟರು.ಆಕೆ ನೆಪಳೆ ಒಂದುಸರವನ್ನುಕೊರಳಿಗೆ, 
ಕೈಗೆರಣೆರಡು ಬಳೆಗಳನ್ನೂ ಹಾಕಿಕೊಂಡದ್ದಲ್ಲದೆ, ಹೆಚ್ಚಿ ನವನ್ನು ಬಚ್ಚಿರಿಸಿ 
ಕೊಂಡಳು. ಉಳಿದುವನ್ನು ಮರಳಿ ಕೊಟ್ಟಳು. ಆ ಚಿನ್ನವನ್ನು ಅಡವಿರಿಸಿ 
ಹಣ ಸಂಗ್ರಹಿಸಿದಳು. ಗೆಳತಿಯ ಸೌಕರ್ಯಗಳಿಗಾಗಿ ಯಾರ ಮುಖವನ್ನೂ 


೩೪೮ ಜಾರುವ ದಾರಿಯಲ್ಲಿ 


ಇದಿರುಕಾಯ ಬೇಕಿಲ್ಲ-ಎಂಬ ಹುಮ್ಮಸ ಅವಳಿಗಿತ್ತು. ಅಂತೂ ವಾರ್ಡು 
ದೊರೆಯುವುದಕ್ಕೆ ಮೂರು, ನಾಲ್ಕು 'ನಿನ ಹೋಯಿತು. ಅದು ದೊರೆತು 
ಅವಳಿಗೆ ಇಂಟ 2 BS ಇಂದುಮತಿಯ ಎಲುಬನ್ನು 
ಕತ್ತರಿಸಿದ ಮೇಲೆ, ಅವಳನ್ನು ತಂದು ಮಲಗಿಸಿದುದು ಒಬ್ಬ ಳೇ ಇರಬಹು 
ದಾದ ಈ ಹೊಸವಾ ರ್ಡಿನಲ್ಲಿ. ಹಾಗೆ ಬದಲಿಸುವ ಮೂರು ತಗಳ ಮುಂಚೆ 
ಇಂದುಮತಿಯ ಮನಸ್ಸು ಏನೇನೂ ಶಾಂತಿಯುತವಾಗಿರಲಿಲ್ಲ. ಅಲ್ಲಿ ನಡೆ 
ಯುವುದನ್ನೆಲ್ಲ ಆಕೆ ಕಾಣುತಿದ್ದಾಳೆ. ಬಂದ ರೋಗಿಗಳಿಗೆ ಒಂದೆರಡು ದಿನ 
ಉಪಚಾರ ಮಾಡುವುದು, ಅವರ ಜನಗಳು ಕೈ ಬೆಚ್ಚಗೆ ಮಾಡದೆಹೋದಲ್ಲಿ, 
ತೀರ ಔದಾಸೀನ್ಯ ತಾಳುವುದು ಇವೆಲ್ಲ ಕಾಣುತಿತ್ತು. ಅದಕ್ಕೂ ಹೆಚ್ಚಾಗಿ 
ಅವಳು ಅಲ್ಲಿದ್ದ ಅಲ್ಪಾವಧಿಯಲ್ಲಿ ಇಬ್ಬರು ದುರ್ಬಲ ಜೀವರನ್ನು ಅಲ್ಲಿಂದ 
ಸಾಗಿಸಿದ್ದನ್ನೂ ಅವರ ಬಂಧುಗಳು ಗೋಳಿಟ್ಟದ್ದನ್ನೂ ಕಂಡಿದ್ದಳು. ಅಲ್ಲಿಗೆ 
ಬಂದವರೆಲ್ಲ ಬದುಕಲೇಬೇಕೆಂಬ ನಿಶ್ವಯವಿಲ್ಲ-ಎಂಬ ಭೀತಿಯನ್ನು ಅದು 
ಹುಟ್ಟಿಸಿತು. ಹೇಗೂ ಇರಲಿ ಈಗ ಒಪರೇಶನ್‌ ಮುಗಿದಿದೆ. ಅವಳನ್ನು 
ಸ್ವತಂತ್ರವಾದ ಕೋಣೆಗೆ ಸಾಗಿಸಿದ್ದಾರೆ. ಅಲ್ಲಿಗೆ ಬರುವ ದಾದಿಯರು ಮೊದಲಿ 
ಗಿಂತ ಪ್ರಸನ್ನಮುಖರಾಗಿದ್ದಾರೆ. ಅವಳನ್ನು ಮಾತನಾಡಿಸುತ್ತಾರೆ, ಗೆಲುವು 
ಹುಟ್ಟಿಸುತ್ತಾರೆ. ಆ ಕೊಠಡಿಯ ಮಟ್ಟಿಗೆ ಯಜಮಾನಿಕೆಯ ಸ್ಥಾನದಲ್ಲಿರುವ 
ಗುಲಾಬಿಯನ್ನೂ ಮಾತನಾಡಿಸುತ್ತಾರೆ. “ನೀವು ಡಾಕ್ಟರರ ಹತ್ತಿರ ತರಬೇತಿ 
ಯಾದ ನರ್ಸಂತೆ! ನಮಗೆ ಗೊತ್ತಿರಲಿಲ್ಲ. ಆದೇನು ನಮ್ಮ ಮೇಲೆ ನಂಬಿಗೆ 
ಸಾಲದೆಂದು ನಿಮ್ಮನ್ನು ಬಿಟ್ಟು ಹೋಗಿದ್ದಾ ಕಿಯೆ?” ಎಂಬ ಕೊಂಕು ನುಡಿ 
ಯನ್ನೂ ಆಡುತ್ತಾರೆ. ಅವರಿಗೆ ಇನ್ನೊ! ಬ್ಬಳು ಪ್ರತಿಸ್ಪರ್ಧಿಯಿರುವುದು 
ಇಷ್ಟವಿಲ್ಲ. 
೫ ೫ ಜೇ ೫ ೫ 

ಒಂದು ದಿನ ಇಂದಮ್ಮಗೆ ನೂರೊಂದು ಡಿಗ್ರಿ ಜ್ವರ ಕಾಯುತಿತ್ತು. 
ಅದನ್ನು ಗುಲಾಬಿ ನೋಡಿಕೊಂಡಿದ್ದಳು. ನರ್ಸ್‌ ಸಮನಾಗಿ ನೋಡದೆಯೊ 
ಏನೋ, ನೂರು ಡಿಗ್ರಿ ಎಂದು ಬಕಿದಾಗ, ಆಕೆ “ನೂರಲ್ಲ, ನೂರೊಂದು 
ಪಾಯಿಂಟ್‌, ....* ಎಂದಾಗ ಆಕೆಗೆ ಬಿಸಿಯೇರಿತು. 

*ಹಾಗಾದರೆ ನೀವೇ ನೋಡಿಕೊಂಡು ಬಿಡಿ, ಇಲ್ಲಿನ ಕೆಲಸ, ನಾನು 
ಈ ರೂಮಿಗೇ ಬರುವುದಿಲ್ಲ. ಲೇಡಿ ಡಾಕ್ಟರಿಗೆ ಹಃ ಹೇಳುತ್ತೇನೆ* 


ಜಾರುವ ದಾರಿಯಲ್ಲಿ 4೪೯ 


ಎಂದಾಗ ಗುಲಾಬಿ ನಾಲಗೆಯನ್ನು ಕಡಿದುಕೊಂಡಳು: “ಹಾಗಲ್ಲ, ಅಷ್ಟ 
ಕ್ಶೇಕೆ ಸಿಟ್ಟಾಗುತ್ತೀರಿ? ಅನುಭವವಿರುವ ನಿಮ್ಮೆದುರಿಗೆ ನಾನು ಜಗಳಾಡಲು 
ಬಂದಿಲ್ಲ” ಎಂದು ವಿನಯವಾಗಿ ಮಾತಾಡಿ, ಮಾತಿನ ಬೆನ್ನಿಗೆ ಹತ್ತು 
ರೂಪಾಯಿಗಳ ದಕ್ಷಿಣೆ ಕೊಟ್ಟು ಅವಳನ್ನು ಪ್ರಸನ್ನಗೊಳಿಸಬೇಕಾಯಿತು. 
ಅನಂತರ ಎಂಟು ದಿನಗಳಿಗೊಮ್ಮೆಯಾದರೂ ಬಂದ ದಾದಿಯರಿಗೆ ಸಮ್ಮಾನ 
ಮಾಡಲು ಅವಳು ಕಲಿತುಕೊಂಡಳು. ಅದರಿಂದ ಅವಳ ಮನಸ್ಸು ನೆಮ್ಮದಿ 
ಗೊಂಡಿತು. ಇಂದಮ್ಮನ ಜ್ವರವೂ ಉಲ್ಬಣಸ್ಥಿ ತಿಗೆ ಹೋಗಲಿಲ್ಲ. (ಹೆಚ್ಚೆ ಂದರೆ 
ಇನ್ನೆರಡು ತಿಂಗಳೆ ಕಾಲ ತಾನು ಇರಬೇಕಾದೀತು, ಅಲ್ಲಿಯ ತನಕ ಅವರಿಗೆ 
ಸಲ್ಲಿಸುವ ಯಣವನ್ನು ಸಲ್ಲಿಸುವುದೇನು ಕಷ್ಟ? ಪ್ರ ಕಷ್ಟಕಾಲದಲ್ಲಿ ಅವರೂ 
ಜೀವನ ಮಾಡಬೇಕಲ್ಲ, ಎಂಬ ಆತ್ಮಸಮಾಧಾನವನ್ನು ಗುಲಾಬಿ ತಂದು 
ಕೊಂಡಳು. 

ಇಂದಮ್ಮನ ಎಲುಬನ್ನು ಕತ್ತರಿಸಿದ ಡಾಕ್ಟರ್‌ ಪುರಂಧರೆಯವರು 
ಅಲ್ಲಿಯವರಲ್ಲ. ಅವರು ಎಲುಬಿನ ತಜ್ಞ ವೈದ್ಯರು. ತಿಂಗಳಲ್ಲಿ ನಾಲ್ಕು 
ಬೇಕೆ ಬೇಕೆ ಆಸ್ಪತ್ರೆಗಳಿಗೆ ಸಂಚರಿಸುತ್ತಿರುತ್ತಾರೆ. ಕುಕನೂರು ಆಸ್ಪತ್ರೆ 
ಯಲ್ಲಿ ತಿಂಗಳಲ್ಲಿ ನಾಲ್ಕಾರು ದಿನಗಳಿದ್ದು, ತಮ್ಮ ಕೆಲಸಮಾಡಿ ಹೋದರೆ, 
ತಿರುಗಿ ಬರುವುದು ಮುಂದಿನ ತಿಂಗಳಲ್ಲಿ. ಆ ಉಳಿದ ಅವಧಿಯಲ್ಲಿ ಸ್ಥಳಿಕ 
ವೈದ್ಯರು, ರೋಗಿಗಳ ಸ್ಥಿತಿ, ಗತಿಗಳನ್ನು ನೋಡಿಕೊಂಡಿರುತ್ತಾರೆ. 
ಎಲುಬಿನ ಒಪರೇಶನಿಗಾಗಿ ಅವರ ಬರವನ್ನು ನಿರೀಕ್ಷಿಸುತ್ತಾರೆ. ಇಂದು 
ಮತಿಯ ಮೊದಲ ಬಾರಿಯ ಶತ್ರ್ರಚಿಕಿತ್ಸೆ, ಅವಳು ಬಂದ ಮೂರು ನಾಲು 
ದಿನಗಳಲ್ಲಿಯೇ ನಡೆದು ಹೋಯಿತು. ಡಾಕ್ಟರ್‌ ಪುರಂಧಕಿಯರು ಬರುವ 
ವೇಳೆಯು ಅವಳ ಆಗಮನಕ್ಕೆ ಸಮನಾಗಿ ಕೂಡಿಬಂದಿತ್ತು. ಆ ಒಂದು ಶಸ್ತ್ರ 
ಚಿಕಿತ್ಸೆಯಿಂದ ಇಂದುಮತಿಗೆತಗಲಿದ ಪೀಡೆಯು ಸಂಪೂರ್ಣ ತೊಲಗಿತೆಂದು 
ಗುಲಾಬಿ ಊಹಿಸಿದಳು. 

ಸ್ವತಃ ಗುಲಾಬಿಗೆ ಅನ್ನಾಹಾರಗಳ ಸೌಕರ್ಯ ಆ ಊರಲ್ಲಿ ಏನೇನೂ 
ಇದ್ದಿರಲಿಲ್ಲ. ಕುಕನೂರು ಪೇಟೆಯಲ್ಲಿ ಅಂಗಡಿ, ಹೊಟೇಲುಗಳೆ ಸಂಖ್ಯೆಯು 
ಬಲು ಕಡಿಮೆ. ಅವುಗಳಿಂದಲೇ ಆಸ್ಪತ್ರೆಗೆ ಬೇಕಾಗುವ ರೋಗಿಗಳ ಪೂರೈ 
ಕೆಯಾಗಬೇಕು-ಎಂಬಷ್ಟು ಅಶುಚಿ. ಆದರೆ ಆ ಊರಿಗೆ ಬರುವ ರೋಗಿಗಳ 
ಬಂಧು ಬಳಗದವರು ಒಂದಿಷ್ಟು ಅನ್ನ, ಕೊಟ್ಟಿ, ತಿಂದು ಬರುವುದಕ್ಕೆ 


೩೫೦ ಜಾರುವ ದಾರಿಯಲ್ಲಿ 


ಅಲ್ಲಿಗೇ ಬರಬೇಕು. ಸ್ನಾನಮಾಡವುದಕ್ಕೆ ಅಲ್ಲಿನ ಮುರುಕು ಬಚ್ಚಛೂ 
ಕಾವಿ ಬಣ್ಣದ ನೀರೇ ಗತಿ. ಗುಲಾಬಿಯು ಇಂಥ ವಿಚಿತ್ರ ಭೋಜನ 
ಸೌಕರ್ಯಕ್ಕೆ ತಿಂಗಳಿಗೆ ಐವತ್ತುರೂಪಾಯಿ ಕೊಡಬೇಕು. ಪರವೂರಿನನರು 
ಮುಂಗಡ ಕೊಡದೆ ಊಟ ದೊರೆಯಲಾರದು, ಹಿಗಾಗಿ ಡಾಕ್ಟರರು ಕೈ 
ಮೇಲಿರಿಸಿದ ನೂರು ರೂಪಾಯಿಗಳನ್ನು ನಂಬಿಕೊಂಡು ಆಕೆ ಕುಳಿತಿದ್ದರೆ 
ಖಂಡಿತಉಪವಾಸ. 

ಹೀಗಾಗಿ ಅವಳು ಬಂದ ಒಂದು ತಿಂಗಳು ಕಳೆಯುವುದರೊಳಗಾಗಿ 
ವಾರ್ಡಿನ ವೆಚ್ಚ, ಅವಳ ವೆಚ್ಚ, ದಾದಿಯರ ಪುರಸ್ಕಾರಗಳು ಎಲ್ಲವೂ ಸೇರಿ 
ಒಟ್ಟು ಮೊತ್ತ ನಾನ್ನೂ ರೈವತ್ತಕ್ಕೆ ಮುಟ್ಟಿತು. ಅವಳಿಗದರಲ್ಲಿ ಇಷ್ಟಿಷ್ಟೂ ಬೇಸ 
ರವಿಲ್ಲ.ಆ ಒಂದು ರೀತಿಯ ಉತ್ಸಾಹ ಸಂತೋಷಗಳೇ ಇದ್ಳುವು.ಇಷ್ಟೊಂದು 
ವರ್ಷಗಳಿಂದ ತಾನಾಗಿ ಚಿನ್ನ ವಿಕ್ರಯಿಸಿ ಸಾಲಕೊಡುತ್ತೇನೆ, ಮನೆ ಕಟ್ಟಿಸಿ, 
ಆಸ್ಪತ್ರೆ ಕಟ್ಟಿಸಿ.ಎಂದಾಗಲೆಲ್ಲ ಡಾಕ್ಟರರು ನಕ್ಕು,ಮರಿತು ಕುಳಿತಿದ್ದರು. ಈಗ 
ಆಕೆ ಇದೊಂದು ಪ್ರೇಮದ ಸೇಡನ್ನು ತೀರಿಸುವ ಸಂದರ್ಭ, ಯಣ 
ಪರಿಹಾರದ ಮಾರ್ಗ-»ಂಬ ಹಿಗ್ಗಿ ನಿಂದ ವೆಚ್ಚಕ್ಕೆ ಮುಂದಾದಳು. 

ಒಂದು ತಿಂಗಳು ಕೊನೆಗೊಳ್ಳುವಾಗ ಸ್ತ್ರೀ ನಿಭಾಗದ ಮುಖ್ಯ ವೈದ್ಯ 
ಳನ್ನು ಆಕೆ ಶಿರುಗಿ ನೋಡಿಕೊಂಡು ಬರಬೇಕಾಯಿತು. ಮುಖ್ಯದಾದಿ 
“ಅವರು ಹೇಳುತ್ತಾರೆ-ಯಾವುದೋ ಒಂದು ಅರ್ಜೆಂಟ್‌ ಕೇಸ್‌ ಬರುವು 
ದಿದೆಯಂತೆ. ಸ್ಪೆಶಲ್‌ ವಾರ್ಡನ್ನು ಖಾಲಿಮಾಡಿ ಕೊಡಬೇಕು; ಒಂದು 
ತಿಂಗಳಿಗಿಂತ ಹೆಚ್ಚಾಗಿ ಅದನ್ನು ಯಾರಿಗೂ ಕೊಡವುದಿಲ್ಲ” ಎಂದಳು, ಆ 
ಕಿರುಕುಳದ ಮಾತಿಗೆ ಆಕೆ ಕಾರಣವನ್ನು ಸುಲಭವಾಗಿ ಊಹಿಸಬಲ್ಲಳು. 
ಎಷ್ಟೋ ಹಿರಿಯ ಆಸ್ಪತ್ರೆಗಳಲ್ಲಿ ಈ ತೆರನ ಉಪದ್ರವಿದ್ದೇ ಇದೆ. ಅವು 
ಸಾರ್ವಜನಿಕ ಸೇವೆಗಾಗಿ ಇರುವಂಥವುಗಳಾದರೂ, ವ್ಯಕ್ತಿ ಲಾಭದ ದೃಷ್ಟಿ 
ಬಂದೇ ಬರುತ್ತದೆ. ಹೊರಗಿನ ಜನಕ್ಕೆ ತಿಳಿಯದಾದರೂ ನರಳುವ ಜೀವಿಗಳು 
ಅದನ್ನು ತಿಳಿದು ಸಹಿಸಬೇಕು. ಆದುದರಿಂದ-ಗುಲಾಬಿ ಇನ್ನೊಮ್ಮೆ ಮುಖ್ಯ 
ವೈದ್ಯಳ ಭೇಟಿಯಾಗಿ ಸಲಿಸುವ ಕಾಣಿಕೆ ಸಲ್ಲಿಸಿ ಬಂದಳು, 

ಎರಡನೆಯ ತಿಂಗಳು ಸರಿದುಹೋಯಿತು. ಇಂದುವಿನ ಮೊದಲನೆಯ 
ಗಾಯ ಮಾಸಿ, ಜ್ವರ ತೀರ ಕಡಿಮೆಯಾಗಿ, ಸ್ವಲ್ಪ ತೂಕ ಹೆಚ್ಚಿದಂತೆಯೂ 
ಕಂಡಿತು. ಮುಖದಲ್ಲಿ ಗೆಲುವಾಗುತ್ತ ಬಂತು. “ಇಂದಮ್ಮ ಇನ್ನು ವಾರ, 


ಜಾರುವ ದಾರಿಯಲ್ಲಿ ಕೆಂ 


ಹತ್ತು ದಿನಗಳಲ್ಲಿ ಡಿಸ್‌ಚಾರ್ಜ್‌ ಮಾಡಿದರೂ ಮಾಡಬಹುದು. ಈಗಿರುವ 
ಪಾಯಿಂಟ ಐದು-ಜ್ವರ ಹೋಯಿತೆಂದರೆ, ಜ್ವರದ ಪೀಡೆ ತೊಲಗಿದಂತೆಯೆ” 
ಎಂಬ ಆಶ್ವಾಸನೆ ಕೊಟ್ಟಳು. ಆ ಭರವಸೆಯ ಅವಧಿ ಮತ್ತೂ ಮುಂದು 
ವರಿಯಿತು,ಅನಂತರವೂ ಜ್ವರ ಏರತೊಡಗಿತು, ನೂರು ಡಿಗ್ರಿಯ ಅವಧಿಯಲ್ಲಿ 
ನಾಲ್ಕು ದಿನ ನಿಂತಿತು. ಅಷ್ಟರಲ್ಲಿ ಬೆನ್ನಿನ ಮತ್ತೊಂದು ಪಕ್ಕೆಲುಬಿನ 
ಮೇಲೆ ಮಾಂಸ ಗಟ್ಟಿಯಾಗಿದ್ದುದು ಕಾಣಿಸಿತು. ಎರಡನೆಯ ಬಾರಿಗೆ 
ಎಕ್ಸ-ರೇ ತೆಗೆದರು. ಮತ್ತೊಂದು ಅಣುಜೀವಿಗಳ ಕೇಂದ್ರಎಲುಬಿನಲ್ಲುಂಟಾ 
ಗಿದೆಯೆಂದು ನಿರ್ಧಾರವಾಯಿತು. ಆದರೆ ಆ ತಿಂಗಳಲ್ಲಿ ಬಂದ ಡಾಕ್ಟರ್‌ 
ಪುರಂಧರಿಯವರಿಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಲು ವಿರಾಮ ಸಾಲದ್ದರಿಂದ 
ಮುಂದಿನ ಆಗಮನದ ಕಾಲದಲ್ಲಿ ಅದನ್ನು ಮಾಡುತ್ತೇನೆಂದರು. ಗುಲಾ 
ಬಿಗೆ ದಿಗಿಲೇ ಹಾರಿದಂತಾಯಿತು. ಶಸ್ತ್ರಚಕಿತ್ಸೆಗೆ ಇನ್ನು ಒಂದು ತಿಂಗಳಾದರಿ 
ಮುಂದಿನ ವಿಶ್ರಾಂತಿ ಇನ್ನೆರಡು ತಿಂಗಳು. ಮೂರು ತಿಂಗಳೇ-ಎಂದು ದಿಗಿ 
ಲಾಗಿ, ಅವಳೇ ಸಾಹಸಪಟ್ಟು ಡಾಕ್ಟರ್‌ ಪುರಂಧಕಿಯವರನ್ನು ಕಂಡಳು. 
“ಪಾವ! ಈ ಬಾರಿ ಏನಾದರೂ ಮಾಡಿ; ಅವರ ಸನೊಪದವರು ಇಲ್ಲಾರೂ 
ಇಲ್ಲ. ಪರಿಚಾಕರಿಗೆ ನಾನೊಬ್ಬಳು ಹೆಂಗಸು ಇರುವುದು. ಅವರ ಗಂಡ 
ಡಾಕ್ಟರರು; ಕಾಳೂರಿನಲ್ಲಿದ್ದಾರೆ, ದೂರದ ಊರಿನಲ್ಲಿರುವ ಅವರೆಲ್ಲ 
ಚಿಂತಿಸುವ ಸ್ಥಿತಿ ತಪ್ಪಿಸುತ್ತೀರಾ?”ಎಂದು ಬೇಡಬೇಕಾಯಿತು. ಬಂದು ಬೇಡಿ 
ದವಳು ಒಬ್ಬಳು ಯ:ಕಶ್ಚಿತ ಹೆಂಗಸು. «ಇಲ್ಲ? ಎನ್ನಲಾರರು ಡಾಕ್ಟರರು. 
“ಕೊನೆಯ ದಿನ ವಿರಾಮವಿದ್ದರೆ ನೋಡುತ್ತೇನಮ್ಮ? ಎಂದು ಹೇಳಿದರು. 
ಅವಳ ಸುದೈವಕ್ಕೆ ಶಸ್ತ್ರ ಚಿಕಿತ್ಸೆಯು ಸಕಾಲದಲ್ಲಿ ನಡೆಯಿತು. ಇಂದುಮತಿ 
ಮಾತ್ರ, ಮತ್ತಷ್ಟು ದಿನ ಮಗ್ಗಲು ಮಗುಚದೆ ಮಲಗುವ ಪಾಡು ಬಂದಿತು. 
ಒಮ್ಮೆ ಎಡವಾಯಿತು; ಈಗ ಬಲವಾಯಿತು. “ಅಯ್ಯೋ ನನ್ನ ದುರ್ದೈವವೆ” 
ಎಂಬ ಚಿಂತೆ ಸ್ವಾಭಾವಿಕವಾಗಿ ಮೂಡಿತು. ಶಿವಪ್ಪನವರು ಅವಳ ಮನಸ್ಸ 
ಮಾಧಾನಕ್ಕಾಗಿ ಮೇಲಿಂದ ಮೇಲೆ ಕಾಗದ ಬರೆಯುತ್ತಿದ್ದಾರೆ. ಇಂದುವಿನ 
ಪರವಾಗಿ ಗುಲಾಬಿಯೂ ಪ್ರತ್ಯುತ್ತರ ಹಾಕುತ್ತಿದ್ದಾಳೆ. “ಮಕ್ಕಳ ಚಿಂತೆ 
ಬೇಡ, ಅವರಿಲ್ಲ ಚೆನ್ನಾಗಿದ್ದಾರೆ. ಇಷ್ಟರಲ್ಲಿ ನಿನ್ನ ಎರಡನೆಯ ಶಸ್ತ್ರ ಚಿಕಿ 
ತ್ಸೈಯೂ ಆಗಿರಬಹುದೆಂದು ಊಹಿಸುತ್ತೇನೆ. ಡಾಕ್ಟರ್‌ ಪುರಂಧಕಿಯವರು 
ತುಂಬ ಹೆಸರುವಾಸಿಯಾದ ಡಾಕ್ಟರರು ಅವರಲ್ಲಿ ನಂಬಿಕೆಯನ್ನಿರಿಸು. 


4೫೨ ಜಾರುವ ದಾರಿಯಲ್ಲಿ 


ನಿನಗೆ ಬೇಗ ಗುಣವಾದೀತು” ಎಂದು ಪತ್ರಬರೆದಿದ್ದರು. “ಏನೋ, ಇನ್ನೆಷ್ಟು 
ಅನುಭವಿಸುವುದಿದೆಯೊ” ಎಂಬ ನಿರುತ್ಸಾಹದ ಮಾತು ಇಂದುಮತಿಯದು, 
ಗುಲಾಬಿಯ ಚಿಂತೆ ಮಾತ್ರ ನಿರುತ್ಸಾಹವನ್ನು ವೂರಿದ ವ್ಯಥೆಯ ರೂಪವನ್ನು 
ತಾಳಿತ್ತು. ಎರಡನೆಯ ಶಸ್ತ್ರ ಚಿಕಿತ್ಸೆಯು ಆಗಬೇಕೆಂದಾಗ, ಆಕೆ ಆಚೀಚಿನ 
ದಾದಿಯರನ್ನು ವಿಚಾರಿಸ ತೊಡಗಿದಳು. ಅವರು “ಅದು ನಿಶ್ಚಯವಲ್ಲಮ್ಮ; 
ಆ ಕಾಯಿಲೆಯೇ ಅಂಥದು. ಒಂದು ಸಾರಿ ಬೆನ್ನೆಲುಬಿನಲ್ಲಿ ಕಾಣಿಸಿದರೆ 
ಮತ್ತೊಂದು ಸಾರಿ ಕಾಲೆಲುಬಿನಲ್ಲಿ ಕಾಣಿಸ ಬಹುದು. ಬಹು ದಿನಗಳ 
ಮೇಲೆ ಇನ್ಯಾವುದೋ ಎಲುಬಿನಲ್ಲಿ ಮೂಡಬಹುದು. ಆರು, ಎಂಟು ಒಪ 
ಕೀಶನ್‌ ಆದವರುಂಟು, ಕಶೇರುಕದ (Spinal column) ಹತ್ತಿರವಾದರೆ 
ತೀರ ಅಪಾಯ” ಎಂದು ಅವರೆಲ್ಲ ಹೇಳಿಡಾಗ “ಇಷ್ಟು ಒಳ್ಳೆಯವರಿಗೂ 
ದೇವರು ಹೀಗೆ ಕಷ್ಟಕೊಡಬೇಕೆ?” ಎಂದು ಹಲುಬತೊಡಗಿದಳು. ಆದಕೆ 
ಒಂಟಿಯಾದಾಗ ತನಗೆ ಹೊಳೆಯುವ ನೂರಾರು ಚಿಂತೆಗಳನ್ನು, ಅವಳು 
ಇಂದಮ್ಮನ ಮುಂದೆ ತೋರಿಸಿಕೊಂಡವಳಲ್ಲ; ತನ್ನ ಅನುಮಾನದಿಂದ 
ಅವಳ ಅನುಮಾನ ಹೆಚ್ಚಿಸಿದವಳಲ್ಲ; ಹಿಂದೊಂದು ಮುಖ, ಮುಂದೊಂದು 
ಮುಖ. ಡಾಕ್ಟರರಿಗೆ ಪತ್ರ ಬರೆಯುವಾಗಲೆಲ್ಲ ತನಗೆ ಹೊಳೆದ ನಿಜಾಂಶ 
ಗಳನ್ನು ಬರೆಯುತ್ತಿದ್ದಾಳೆ. ಮನಸ್ಸಿನಲ್ಲಿ ಅತೀವ ನಿರಾಶೆಯಾದಾಗ ಅಲ್ಲಿನ 
ಮುಖ್ಯ ವೈದ್ಯಳನ್ನು ವಿಚಾರಿಸುತ್ತಾಳೆ. “ಹಾಗಾದರೆ ಈ ಬೇನೆಗೆ ಚಿಕಿ 
ತ್ಸೆಯೇ ಇಲ್ಲವೆ? ಕೊನೆಯೇ ಇಲ್ಲವೆ?” ಎಂದು. “ಹಾಗಿಲ್ಲ, ಎಷ್ಟೋ ಜನರು 
ವಾಸಿಯಾಗಿ ಹೋಗಿದ್ದಾರೆ. ಅದು ಅವರವರ ಅದೃಷ್ಟ. ಇನ್ನು ಮುಂದೆ 
ಅದು ಬರಲಾರದು ಎಂದು ಹೇಳುವುದಕ್ಕೆ ನಮಗೆ ಸಾಧ್ಯವೇ?” ಎನ್ನುವಾಗ 
ಗುಲಾಬಿಯ ಮನಸ್ಸು ತನ್ನ ಊರಿನ ಮಹಾಕಾಳಿಯನ್ನು ಸ್ಮರಿಸುತ್ತದೆ. 
ಆಕೆಯೊಬ್ಬಳೇ ಇಂದುವನ್ನು ಕಾಪಾಡಬೇಕೆಂದು ಶರಣುಹೋಗುತ್ತದೆ. 

ಜಃ ೫% ೫ ಸ ಜಃ 

ಊರಿನಿಂದ ಶಿವಪ್ಪನವರು ಹೆಂಡತಿಗೆ ಬೇರೆ ಪತ್ರ ಬರೆಯುತಿದ್ದಾರೆ, 
ಗುಲಾಬಿಗೆ ಬೇಕಿ ಪತ್ರ ಬರೆಯುತಿದ್ದಾರೆ. “ ಏನು ಮಾಡಲಿ, ದಿವಸ ಎಷ್ಟು 
ಹೋಗುತ್ತದೋ, ಒಮ್ಮೆಯಾದರೂ ಬಂದು ನೋಡಿ ಹೋಗುವ-.-ಎಂದರಿ 
ಅವಕಾಶವಾಗುವುದಿಲ್ಲ.ನಿನ್ನ ಮೇಲಿನ ಧೈರ್ಯದಿಂದ ನಾನಿಲ್ಲಿ ಕುಳಿತಿದ್ದೇನೆ. 
ನಿನ್ನ ಉಪಕಾರ ಮರೆಯುವುದಿಲ್ಲ. ಈ ತಿಂಗಳಲ್ಲಿ ನೂರೈವತ್ತು ರೂಪಾಯಿ 


ಜಾರುವ ದಾರಿಯಲ್ಲಿ 4೫೩. 


ಕಳುಹಿಸಿದ್ದೆ ಸೆ. ಆಷ್ಟು ಸಾಕಾದೀತೋ ಎಂದು ನನಗೂ ಗೊತ್ತಿಲ್ಲ ಲ್ಲ ಸನಳನು 
ಹಣದ ಲಕಾ ಚಾರವನ್ನು ಒಮ್ಮೆಯೂ ಬರೆಯುತ್ತ ಲಿಲ್ಲ; ಕಡಿಮೆ ಬೀಳುವ 
ದಾದಕಿ ತಂತಿಯ ೂಟಕವನಕೂ ತಿಳಿಸು. ಆಸ್ಪ 3 pe ದಾದಿಯರಿಗೆ, 
ಚಾಕರರಿಗೆ ಆಗಾಗಸ ಲ್ಪ ಇನಾಮನ್ನು ಟಖ ಮರಿಯದೆಯೆ 
ಕೊಟ್ಟು ಬಿಡು”. 

ಇಂಥ ಎಷ್ಟೋ ಪತ್ರಗಳಾದುವು. ಸಾರಾಂಶವೆಲ್ಲ ಒಂದೇ ತೆರನಾಗಿ 
ದ್ದುವೆಂದು ಹೇಳಬೇಕಾಗಿಲ್ಲ. ಅವರು ತಮ್ಮಪತ್ನಿಗೆ ಬಕೆಯುತ್ತಿ ದ್ದ ಕಾಗದ 
ಗಳಲ್ಲಿ ಮಕ್ಕಳ ವಿಚಾರಗಳು ಹೆಚ್ಚಾಗಿ ಬರಯುವ: ಅವರಾಡುತಿದ್ದ 
ಬಾಲಿಶ ಆಲಾಸಗಳನ್ನು ಉಕ ಜೂ ಮಕ್ಕಳ ಫೋಟೋ ತೆಗೆ 
ಯಿಸಿ ಕಳುಹಿಸಿದ್ದಾರೆ. ಮೇಲಿಂದ ಮೇಲೆ «ರತ್ನ, ಸುಧಾ, ಚಂದ್ರ ಇವರ 
ಮುತ್ತುಗಳು? ಎಂದೂ ಬರೆಯುತ್ತಾರೆ. ಅಂಥ ಪತ್ರಗಳು ಇಂಬುಮತಿಯ 
ಪಾಲಿಗೆ ಮುತ್ತಿನ ಬೆಲೆಯನ್ನೇ ಕೊಡುತ್ತವೆ. ಒಂದು ಗಳಿಗೆಗೆ ಅವುಗಳಿಂದ 
ಸಂತೋಷವಾಗುವುದರ ಜತೆಗೆ, ಮಕ್ಕಳ ನೆನಪನ್ನೂ ಕೆರಳಿಸಿ “ಎಷ್ಟು ದಿನ 
ವಾಯಿತು ನೋಡದೆ; ಹೇಗಿದ್ದಾವೊ ಏನೋ!” ಎಂಬ ಹಂಬಲವನ್ನು 
ಹುಟ್ಟಿ ಸುತ್ತವೆ. 

ಈಗ ನಾಲ್ಕು ತಿಂಗಳುಗಳು ಕಳೆದಿವೆ. ನಾಲ್ಕು ತಿಂಗಳೆಂದರೆ ನೂರಿ 
ಪುತ್ತು ದಿನ; ೨,೮೮೦ ತಾಸು. ನಿಜ, ಆಸ್ಪತ್ರೆಯಲ್ಲಿ ಬಾಳ್ವೆ ಮಾಡುವುದೆಂದರೆ 
ಗಂಟೆ, ನಿಮಿಷಗಳು ಸಹ ಎಣಿಕೆಗೆ ಬರುತ್ತವೆ - ನರಳುವವರಿಗೆ, ನಿರಾಶೆ 
ಗೊಂಡವರಿಗೆ, ತಮ್ಮವರಿಂದ ದೂರವಾಗಿರುವ ವಿರಹಿಗಳಿಗೆ. ಇಂದು ಮತ್ತು 
ಗುಲಾಬಿ, ಇಬ್ಬರ ಪಾಡೂ ಹಾಗೆಯೇ ಆಗಿದೆ. ಜ್ವರ ಸಂಪೂರ್ಣ ಬಿಡುವು 
ದೆಂಬುದೂ ಇಲ್ಲ. ಇದ್ದುದರಲ್ಲಿ ಒಂದಿಷ್ಟು ಏರಿಳಿತ ಕಾಣುತ್ತದೆ. ಅದರ 
ಎರಡು ಸರದಿಗಳು ಕಳೆದು ಮೂರನೆಯ ಸರದಿ ಬರತೊಡೆಗಿದಾಗ, ಜ್ವರ 
ಇನ್ನೊಮ್ಮೆ ಏರುವಂತೆ ಕಾಣಿಸಿದಾಗ, ಗುಲಾಬಿಯ ಅಂತರಂಗ ಒಮ್ಮೆಗೇ 
ಬೇಯತೊಡಗಿತು. “ಇವತ್ತು ನೂರೊಂದು ಇದೆಯಲ್ಲ? ಎಂದು ತಿಳಿದ ದಿನ 
ಅವಳ ಮೈಯ ಕಾವೂ ಅಷ್ಟಕ್ಕೆ ಏರಿರಬೇಕು. ಅವಳು ಕರೆಯತೊಡಗಿದ 
ಕಣ್ಣೀರು ಅದಕ್ಕಿಂತ ತಪ್ತವಾಯಿತು. ಮೆಲ್ಲಗೆ ಆಕೆಯು ಕೋಣೆಯಿಂದ 
ಹೊರಕ್ಕೆ ಬಂದಳು. ಜಗುಲಿಯ ಕಂಬವೊಂದಕ್ಕೆ ಒರಗಿ ಕುಳಿತಳು; ಮೊಣ 
ಗಂಟುಗಳೆಡೆಯಲ್ಲಿ ಕಪೋಲಗಳನ್ನು ಸಿಕ್ಕಿಸಿ ಕಣ್ಮುಚ್ಚಿದಳು. ಅಶ್ರು ಧಾರಿ 


ಜಳ ಜಾರುವ ದಾರಿಯಲ್ಲಿ 


ಯಾಗಿ ಸುರಿಯತೊಡಗಿತು. ಮನಸ್ಸಿನ ತೆರೆಯಲ್ಲಿ ಊರ ದೇಗುಲದ ಮಹಾಂ 
ಕಾಳಿಯ ಅಲಂಕೃತ ಬಿಂಬ ಕಾಣಿಸಿತು: “ನೀನು ಜಗತ್ತಿಗೆ ತಾಯಿ. ತಾಯಿ 
ಯಾದವಳು ತನ್ನ ಮಕ್ಕಳನ್ನು ಹೀಗೆ ನರಳಿಸುತ್ತಾಳೆಯೆ? ಅವರ ಗಂಡ 
ಎಷ್ಟು ಜೀವಗಳ ನೋವನ್ನು ಪರಿಹರಿಸಲಿಲ್ಲ. ಅದನ್ನು ನೀನು ಕಾಣ 
ಬೇಡವೆ? ಇಂದಮ್ಮನ ಮೂವರು ಬಡ ಮಕ್ಕಳನ್ನು ನೆನೆಯ ಬೇಡವೆ? 
ಏನು ಮಾಡುತ್ತೀ ಹೇಳು? ಅವರನ್ನು ಉಳಿಸುತ್ತೀಯಾ, ಬಿಡುತ್ತೀಯ? 
ಉಳಿಸುವಿಯಾದರಿ ನಿನ್ನ ಮುಂಡೆ ಚಿನ್ನದ ಹಣತೆ ಇರಿಸಿ ಹಸುವಿನ 
ತುಪ್ಪದಿಂದ ದೀಪ ಬೆಳಗುತ್ತೇನೆ” ಎಂಬ ಹರಕೆಯನ್ನು ಹೊತ್ತಳು. ಆದರೆ 
ಮುಂದರಿಗಳಿಗೆಯಲ್ಲಿ ತನ್ನ ಕಣ್ಣೊರಸಿಕೊಂಡು, ಮುಖದಲ್ಲಿ ಕೃತಕ ನಗು 
ವನ್ನು ತೇಲಿಸಿಕೊಂಡು, ಗೆಳತಿಯ ಬಳಿಗೆ ಬಂದು “ಏನಿಲ್ಲಮ್ಮ , ಅವರು 
ಈವತ್ತಿನಿಂದ ಚಿಕಿತ್ಸೆ ಬದಲಿಸುತ್ತೀನೆಂದಿದ್ದಾರಿ. ಯಾವಾವುದೋ ವಿಶೇಷ 
ಇಂಜಕ್ಷನ್‌ ಕೊಡುತ್ತಾರಂತೆ. ಖರ್ಚು ಎಷ್ಟಾದರೂ ಅಡ್ಡಿಯಿಲ್ಲ ಎಂದಿ 
ದ್ದೇನೆ. ನೀವೇನೂ ಯೋಚನೆ ಮಾಡಬೇಡಿ” ಎಂದು ಇನ್ನೊಂದು ತೆರನ 
ನಾಟಕ ಹೂಡುತ್ತಾಳೆ. 

ಒಂದು ದಿನ ಇದ್ದಕ್ಕಿದ್ದಂತೆ ಆಸ್ಪತ್ರೆಯ ಪ್ರಮುಖ ಡಾಕ್ಟರರ ಜತೆ 
ಯಲ್ಲಿ ಗಂಪುವಿನ ಸವಾರಿಯು ಅಲ್ಲಿಗೆ ಬಂದೇ ಬಂದಿತು. ಹಿಂದೆ ಅಲ್ಲಿ 
ಪ್ರವೇಶ ಕೊಟ್ಟಾಗ ಆಕೆ ಜನರಲ್‌ ವಾರ್ಡಿನಲ್ಲಿದ್ದಳು. ಈ ಬಾರಿ ಡಾಕ್ಟರರು 
ಗಂಪುವನ್ನು ಕರೆದು ತಂದದ್ದು ಅವಳಿರುವ ಸ್ಪೆಶಲ್‌ ವಾರ್ಡಿಗೆ. ತನಗೆ 
ಹೊಸ ಪರಿಚಯವಾದರೂ ಸುಪರಿಂಡೆಂಟರು ಅಷ್ಟು ಅನುಕೂಲತೆ ಒದಗಿಸಿ 
ಕೊಟ್ಟಿರಲ್ಲ ಎಂಬ ಸಂತೋಷವಾಯಿತು.ಆತ ಬಂದವನೇ, ಬಾಗಿಲಲ್ಲಿ ಗುಲಾ 
ಬಿಯನ್ನು ಕಂಡು “ಅಮ್ಮ ಚೆನ್ನಾಗಿದ್ದಾರಲ್ಲವೆ” ಎಂದು ಕೇಳಿದಾಗ, ಒಂದು 
ಕ್ಷಣಕ್ಕೆ ಗುಲಾಬಿಯು ಮುಖ ನಿವರ್ಣಗೊಂಡಿತು. ಆದರಿ ಆತ ಬಂದುದಕ್ಕೆ 
ಸಂತೋಷವೂ ಆಯಿತು. ಗಂಪು ಮೆಲ್ಲಗೆ ಹೆಜ್ಜೆ ಯಿಟ್ಟು ಇಂದಮ್ಮನ ಹಾಸು 
ಗೆಯ ಬಳಿಗೆ ಹೋದಾಗ, ಅವಳ ಕಳೆಗುಂದಿದ ಮುಖ, ಸೋತ ಶರೀರ 
ಗಳನ್ನು ಕಂಡು ಸಂಪೂರ್ಣ ನಿರುತ್ಸಾಹಗೊಂಡನು. ಆತ ತನ್ನ ಮುಖ 
ಚಹಕಿಯನ್ನು ಬದಲಿಸಿದ. ಇಂದಮ್ಮನ ಮುಂದೆ “ನಾನು ಇವತ್ತಷ್ಟೆಊರಿ ೦ದ 
ಬಂದೆ; ನಿತ್ಯ ನಿಮ್ಮ ಮನೆಗೆ ಹೋಗುತಿದ್ದೇನೆ. ಯಜಮಾನರು, ಮಕ್ಕಳು 
ಚೆನ್ನಾಗಿದ್ದಾರೆ. ಸಣ್ಣಮಗು ತುಂಬ ಮುದ್ದಾಗಿದೆ” ಎಂದು ಅಲ್ಲಿನ ವಾರ್ತೆ 


ಜಾರುವ ದಾರಿಯಲ್ಲಿ ೩೫೫ 


ಹೊಟ್ಟ. ಅದನ್ನು ಕೇಳಿ ಇಂದಮ ಗೆ ಎಷ್ಟೊ € ಸಂತೋಷವಾಯಿತು. ಕಾಗದ 
ತ್ಕ ಹ ಕಣ್ಣಿ pe ಕಂಡ ವ್ಯಕ್ತಿ, ಅದರಲ್ಲಿಯೂ ತಮೊ ಒಡನೆ ಅಣ್ಣ ತಮ್ಮಂದಿರಿ 
RAR ಹೆಚ್ಚಾದ ಸಸ ಸೆ ್ಸ್ಸೇಹವುಳ್ಳ ಸಳ ಆ ಮಾತನ್ನು ಫಂ 
ದಾಗ ತಾನು ಮಕ್ಕ ಳನ್ನು ಕಂಡಸ್ಟೇ ಜಹಾ 

“ಏನೂ ಯೋಚನೆ ಮಾಡಬೇಡಿ ತಾಯಿ. ಇಲ್ಲಿರುವವಕಿಲ್ಲ ನಮ್ಮ 
ಸ್ನೇಹಿತರೇ. ಡಾಕ್ಟರರಿಗೆ ಬರಲು ಒಂದಿಷ್ಟೂ ಬಿಡುವಿಲ್ಲ. ಮಕ್ಕಳನ್ನು ಬಿಟ್ಟು. 
ಬರುವುದಕ್ಕೂ ಆಗುವುದಿಲ್ಲ. ಅದಕ್ಕೆಂದೇ "ನನ್ನನ್ನು ಕಳುಹಿಸಿದರು. ಕ್‌ು 
'ಬಂದ ದಿವಸವೂ ಒಳ್ಳೆಯದು. ಇವತ್ತು ಡಾಕ್ಟರ್‌ ಪುರಂಧಕಿಯವರು ಬರು 
ತ್ತಾರೆ. ನಾನು ಇವತ್ತೆಲ್ಲ ಇಲ್ಲಿದ್ದು, ಅವರನ್ನು ಕಂಡು ಮಾತನಾಡಿ ಹೋಗು 
ತ್ತೇನೆ” ಎಂದ, ತಾನು ತಂದಿದ್ದ ಒಂದಿಷ್ಟು ಕಿತ್ತಳೆ, ಮುಸುಂಬಿ ಹಣ್ಣು 
ಗಳನ್ನು ಅವಳ ಮಗ್ಗುಲಲ್ಲಿರಿಸಿದ. ಹೊರಕ್ಕೆ ಬಂದು ಗುಲಾಬಿಯೊಡನೆ 
“ನಿನಗೆ ತುಂಬ ಬೇಸರವಾಗುತ್ತಿರಬೇಕು” ಎಂದ. 

“ನನಗೇನಾದರೂ ಅಡ್ಡಿಯಿಲ್ಲ, ಅವರಿಗೆ ಸುಖವಾದರಿ.” 

“ಬರುತ್ತೇನೆ, ಇವತ್ತೆಲ್ಲ ಇಲ್ಲಿದ್ದೇನೆ” ಎಂದು ಹೇಳಿ ಗಂಪು ಸುಪರಿಂ 
ಡೆಂಟರ ಜತೆಗೆ ಹೊರಟು ಹೋದ. 

ಆ ಸಂಜೆಯೇ ಡಾಕ್ಟರ್‌ ಪ್ರರಂಧರೆಯವರು ಆ ಊರಿಗೆ ಬಂದರು. 
ಗಂಪು ಅವರನ್ನು ಬಂಗಲೆಯಲ್ಲಿ ಭೇಟಿಯಾದ. ಅವರಿಗೆ ಪರಿಚಿತರಾದ 
ಸ್ನೇಹಿತರಿಂದ ಪತ್ರ ಬರೆಯಿಸಿ ತಂದು, ಸ್ನೇಹದ ಪೀಠಿಕೆ ಮಾಡಿಕೊಂಡಿದ್ದ. 
ಅವರೂ ಗಂಪುವಿನ ವರ್ಚಸ್ಸನ್ನು ಬಯಸುತಿದ್ದರು; ಮತ್ತೇಕಲ್ಲ- ಅವರ 
ಸ್ವಂತ ಉಪಯೋಗಕ್ಕಾಗಿ ಒಂದು ಮೋಟರು ಗಾಡಿ ಬೇಕಿತ್ತು. ಗಂಪು 
ಅದನ್ನು ದೊರಕಿಸಿಕೊಡುವ ಭರವಸೆಯನ್ನು ಕೊಟ್ಟ, ಆ ದಿನ ಅಲ್ಲಿ ನಿಲ್ಲ 
ಬೇಕಾಯಿತು. ಮರುದಿನ ಪ್ರರಂಧರೆಯವರ ಜತೆಗೆ ಇಂದಮ್ಮನ ವಾರ್ಡಿಗೆ 
ಉಂದುದಾಯಿತು.ಮೂರನೆಯಬಾರಿಗೆ ಪರೀಕ್ಷೆಯೂ ನಡೆಯಿತು.ಎಕ್ಸ್‌-ರೇ 
ತೆಗೆದರು. ಇನ್ನೂ ಒಂದು ಶಸ್ತ್ರಚಿಕಿತ್ಸೆನಡೆಯಬೇಕೆಂದು ಅವರು ತಿಳಿಸಿದರು. 
ಆಗಗಂಪುವೂ ತಬ್ಬಿಬ್ಬಾದ. ಡಾಕ್ಟರ್‌ ಪುರಂಧಕಿಯವರು, ವಿರಾಮವಾಗಿ 
ಶೋಗಿಯ ಸ್ಥಿತಿಯನ್ನು ವಿವರಿಸಿ ಹೇಳಿದರು. ಈ ಬಾರಿ ಮೂರನೆಯ 
ಪಕ್ಕೆ ಲುಬಿನಲ್ಲಿ ರೋಗ ಕಾಣಿಸುತ್ತಿದೆ. ಕಶೇರುಕಕ್ಕೆ ತೀರ ಸವೂಪವಾಗಿದೆ. 
ದಷ್ಟು ತೀವ್ರ ಅದನ್ನು ಕತ್ತರಿಸುವುದು ಒಳ್ಳೆಯದು. ಇಲ್ಲದೆ ಹೋದರೆ 


೬೫೬ ಜಾರುವ ದಾರಿಯಲ್ಲಿ 


ಕಶೇರುಕಕ್ಕೆ ಕೋಗ ಹಿಡಿದಕೆ ಕೆಲಸ ಮುಗಿದಂತೆಯೆ, ಒಪಕೀಶನ್‌ಮುಗಿದ 
ನೇಲೆ ಒದೆರಡು ತಿಂಗಳು ಫ್ಲೆಸ್ಟರ್‌ ಕವಚ ಹಾಕಿಕೊಂಡು ಮಲಗುವ 
ಕಾಡು ಬರುತ್ತದೆ. ಅದು ತುಂಬ ಆಯಕಟ್ಟಿನ ಎಲುಬಾದುದರಿಂದ ಶರೀರದ 
ತಲನೆ ಆಗದಂತೆ ನೋಡಬೇಕು. ಅದಕ್ಕಾಗಿ ಫ್ಲೆಸ್ಟರ್‌ ಕವಚ ಬೇಕೇಬೇಕು. 
ಅನಂತರ ಕೆಲವು ಸಮಯದ ಬಳಿಕ ಅವರ ಹಾಳಿತಕ್ಕೆ ತೊಗಲಿನ ಕವಚ 
ಮಾಡಬೇಕಾದೀತು?ಎಂದು,ನಾಲ್ಕು ಗ್ರಂಥಗಳಿಂದ ಸಂಬಂಧಿಸಿದ ಎಲುಬಿನ 
ಚಿತ್ರಗಳನ್ನೂ ಅವನಿಗೆ ತೋರಿಸಿದರು. ಗಂಪು ಆ ಅಸ್ತಿಚ್ಛೇದನವಾಗುವ 
ನಿವಸ ಅಲ್ಲಿಯೇ ಉಳಿದು, ಶಸ್ತ್ರ ಚಿಕಿತ್ಸೆಯು ಯಶಸ್ವಿಯಾದುದನ್ನು ಕಂಡು, 
ಸೊರಡುವ ಯೋಚನೆ ಮಾಡಿದ, ಕವಚ ತೊಡಿಸಿ, ಗಾಯಕ್ಕೆ ಎಡೆಬಿಟ್ಟು 
ಕುಲಗಿಸಿದ ಆ ದುರ್ದೈವಿಯನ್ನು ಕಂಡೆ ಗಂಪುವಿಗೆ, ಅಲ್ಲಿಂದ ಬೀಳ್ಕೊಡು 
ವುದೇ ಕಷ್ಟವಾಗಿ ಕಂಡಿತು, ಇಂದಮ್ಮನ ಮನಸ್ಸು ಹೇಗಾಗಿರಬಹುದೆಂದು 
ತತ ಊಹಿಸ ಬಲ್ಲ. ತಾನೆಷ್ಟು ಧೈರ್ಯ ಹೇಳಿದರೂ ರೋಗಿಯ ಮನಸ್ಸಿನ 
ಫೈರ್ಯ ಕುಸಿದಿದ್ದುದನ್ನು ಅವಳ ಕಣ್ಣುಗಳೇ ಹೇಳುತ್ತಿವೆ. 

ಈಚೆಗೆ ಬಂದು,ಗುಲಾಬಿಯನ್ನು ಕಂಡು ತಾನು ಕೇಳಿದ ಅಂಶಗಳನ್ನು 
ಅವಳಿಗೂ ವಿವರಿಸಿದ, “ಎಲ್ಲವೂ ನಿನ್ನ ಮೇಲಿದೆ ನೋಡು. ಅವರ ಮನಸ್ಸಿಗೆ 
ಸಲುವನ್ನುಹುಟ್ಟಿಸುವ ಭಾರ ನಿನ್ನದು” ಎನ್ನುತ್ತ “ ಹಾಗಾದರೆ ಹೋಗುತ್ತೇನೆ. 
ಈ ರೂಪಾಯಿ ನಿನ್ನ ಕೈಯಲ್ಲಿರಲಿ. ಡಾಕ್ಟರರು ತಿಂಗಳಿಗೆ ನೂರ್ಸೈವತ್ತರಂತೆ 
ಕಳುಹಿಸುತ್ತಿದ್ದೇನೆ ಎಂದರು.ಇಲ್ಲಿನ ಕತೆ ವಿಚಾರಿಸುವಾಗ ಅಸ್ಟುಯಾತಕ್ಕೂ 
ನಾಲದು, ಇದರಲ್ಲಿ ಐನೂರಿದೆ, ಡಾಕ್ಟರರಿಗೆ ತಿಳಿಸ ಬೇಡ” ಎಂದು ಹೇಳಿ 
ನಾಲ್ಕು ಹೆಜ್ಜೆ ಹೊರಟು ಹೋದ ಮೇಲೆ, ತಿರುಗಿ ಬಂದು * ನಿನ್ನ ಮಗನಿಗೇನು 
ಹೇಳಬೇಕು? ಡಾಕ್ಟರರಿಗೆ ಹೇಳುವುದನ್ನೆ ಲ್ಲ ಹೇಳುತ್ತೇನೆ” ಎಂದು 
ವಿಚಾರಿಸಿದ. 

“ಪ್ರಾಪ! ಅವನಿಗೇನು ಹೇಳುವುದು? "ಅಮ್ಮ ಹುಶಾರಿದ್ದಾಳೆ, ಬೇಗ 
ಬರುತ್ತಾಳೆ” ಎಂದರೆ ಸಾಕು” ಎಂದಳು. ಸ 

ಊರನ್ನು ಸೇರಿ ಶಿವಪ್ಪನವರಿಗೆ “ನಿಮ್ಮ ಇಂದಮ್ಮನನ್ನು ಕಂಡು 
ಬಂದೆ.” ಎನ್ನುವ ತನಕ ಗಂಪುವಿನ ಮನಸ್ಸು ಆತುರದಿಂದ ತುಂಬಿತ್ತು. 
ಆತಗೆ ಕುಕನೂರಿಂದ ಹೊರಡುವ ಮೊದಲೇನೆ-ಡಾಕ್ಟರ್‌ ಪುರಂಧಕಿಯವರ: 
ಜೇಳಿಕೆಯನು ಹೇಗೆ ನೆರವೇರಿಸುವುದು-ಎಂಬ' ಯೋಚನೆ ಬಂದಿತ್ತು. 


ಜಾರುವ ದಾರಿಯಲ್ಲಿ 3೫೭ 


ಅವರೇನೋ ಮೋಟರ್‌ ಗಾಡಿಗೆ ದುಡ್ಡು ಕೊಡುತ್ತಾರೆ. ಅದು ಹತೋಟಿಯ 
ಬೆಲೆ, ತಾನು ತನ್ನ ವರ್ಚಸ್ಸಿನಿಂದ ಅದನ್ನು ದೊರಕಿಸಿ ಕೊಡಬೇಕು, ನಡುವೆ 
ತಿನ್ನಿ ಸುವವರಿಗೆ ತಿನ್ನಿಸಬೇಕು. ಅದಕ್ಕಾಗಿ ಕೊಲ್ಲಾ ಪುರಕ್ಕೆ ಹೋಗಿ, ಅಷ್ಟು 
ಸೆಲಸಮಾಡಿಕೊಂಡು, ಡಾಕ್ಟರರಿಗೆ ಕಾಗದ ಬರಿದು, ಅಲ್ಲಿಂದ ಊರಿಗೆ 
ಹೊರಟ, ಅವನ ಪಯಣವೆಂದರೆ ಅವನ ಮನೋಲಹರಿಯಂತೆ ವೇಗವಾದ 
ಹುಚ್ಚು ಪ್ರವಾಸ, ಬೆಳಿಗ್ಗೆ ಕೊಲ್ಲಾ ಪುರದಿಂದ ಹೊರಟವನು ರಾತ್ರಿಯ 
ಹದಿನೆರಡು ಗಂಟಿಗೆ ಕಾಳೂರನ್ನು ಸೇರಿದ. ಆಹಾರವಿಲ್ಲ, ವಿಶ್ರಾಂತಿಯಿಲ್ಲ. 
ಊರು ಸೇರಿದವನೇ ಡಾಕ್ಟರರ ಮನೆಯನ್ನು ಹೊಕ್ಕು, “ನಾನು ಬಂದಿದ್ದೇನೆ? 
ಎಂದು ಕದ ತಟ್ಟಿ, ಅವರನ್ನು ಎಚ್ಚರಿಸಿಯೂ ಆಯಿತು. ಡಾಕ್ಟರರು ಕದ 
ತೆಕೆದರು, ಹೊರಕ್ಕೆ ಬಂದರು. “ಈಗ ಬಂಡೆಯಾ?” ಎಂದು ಮಾತಿಗೆ 
ತೊಡಗಿದರು. ಅವರ ಮುಂದೆ ಇಂದಮ್ಮನ ಸ್ಥಿತಿ ಪುರಂಧರಿಯವರ ಅಭಿ 
ಪ್ರಾಯ, ಮೂರನೆಯ ಶಸ್ತ್ರಚಿಕಿತ್ಸೆ-ಎಲ್ಲವನ್ನೂ ಕುರಿತು ಬಣ್ಣಿ ಸಿದ.ಅನಂತರ 
*ನಿಮ್ಮಗುಲಾಬಿ ಎಂದರೆ ಥೇಟು ಗುಲಾಬಿಯೇ, ಅನಳಿದ್ದುದಕ್ಕಾಯಿತು. 
ಅದೊಂದು ಊರೇ? ಪಾಪ; ಅವಳು ಆ ಹೊಟೇಲಿನ ಅನ್ನ ತಿಂದು ಅರ್ಧ 
ಕೃರ್ಧವಾಗಿದ್ದಾಳೆ. ಕಂಡವರು, ಕಾಯಿಲೆ ಅವಳಿಗೇ ಅನ್ನಬೇಕು.” 

“ನಿನಗೆ ಡಾಕ್ಟರ” ಪುರಂಧರಿಯವರು ಸ್ಪಷ್ಟವಾದ ಅಭಿಪ್ರಾಯ ಹೇಳಿ 
ದರೇ? ಅವರ ಗುರುತು, ಸ್ನೇಹ ಆಯಿತೇ?” 

*ಮತ್ಯಾರ ಸುದ್ದಿ ಹೇಳಿದ್ದು ಈ ತನಕ. ಅವರನ್ನೇ ಕಂಡು, ಅವ 
'ರದ್ದಷ್ಟು ಬಿಟ್ಟಿ ಮಾಡಿ ಬಂದೆ. ಮೂರನೆಯ ಒಪರೇಶನ್‌ ಮಾಡಿದ್ದೂ ಅವ 
ಕೇನೆ. ಅವರು ಅಂಥ ಧೈರ್ಯವಾದ ಅಭಿಪ್ರಾಯ ಹೇಳುವುದಿಲ್ಲ. «ನನ್ನ 
ಕೈಯಿಂದಾಗುವುದು ಎಷ್ಟಿದೆಯೋ ಅಷ್ಟನ್ನು ಮಾಡುತ್ತೇನೆ. ಮತ್ತೇನು 
ಮಾಡಲಿ?” ಅನ್ನುತ್ತಾರೆ” 

“ಅದು ಹಾಗೆಯೇ ಸರಿ. ಎಲುಬಿನ ಶಸ್ತ್ರ ಚಿಕಿತ್ಸೆ ಕಷ್ಟದ್ದು. ಅವರು 
ಮಾಡಬಲ್ಲ ಬುದ್ಧಿವಂತರು. ಆದರೆ ಈ ಕಾಯಿಲೆಯ ಸ್ಪಭಾವ ಅನಿರ್ದಿಷ್ಟ. 
ಅದು ಶರೀರದ ಯಾವ ಭಾಗದಲ್ಲಿ ಕಾಣಿಸಿಕೊಂಡೀತು ಎಂದು ಹೇಳಲು 
ಖಠುವಂತಿಲ್ಲ. ಏನು ಮಾಡಬರುತ್ತದೆ? ನನಗೆ ಚಿಂತೆ ಮಾಡುವ ಯೋಗ, 
ಅವಳಿಗೆ ನರಳುವ ಯೋಗ..... ಹೋಗಲಿ; ನೀನೇನು ಮಾಡುತೀ? 
ಊಟವಾಗಿದೆಯೆ, ಇಲ್ಲವೆ!” 


4೫೮೪ ಜಾರುವ ದಾರಿಯಲ್ಲಿ 


“ಈಗೇನು ಊಟ?” 

ಕಣ್ದುಲ್ರೆ ಮಲಗಿಕೊಳ್ಳು ಹಾಗಾದರೆ. ಇನ್ನು ನಿನ್ನ ಮನೆಗೆ ಹೋಗಿ 

ಅವರಿಗೆಲ್ಲ ಉಪದ, ಕೊಡುವುದೇತಕ್ಕೆ ಸಿ 

ಅಷ್ಟರಲ್ಲಿ ಸಿವಪ್ಪ ನವರಿಗೆ ಅಲ್ಲಿನ ಖರ್ಚುವೆಚ್ಚಗಳ ವಿಚಾರ ಕೇಳುವ. 
ಮನಸ್ಸಾಯಿತು. ಕೇಳಿದರು. “ನಾನು ತಿಂಗಳಿಗೆ ನೂಕೈವತ್ತರಂತೆ ಕಳುಹಿ. 
ಸಿದ್ದೆ. ಹಣ ಹೆಚ್ಚಿಗೆ ಬೇಕಾದರೆ ಬರೆ ಎಂದು ಬರೆದಿದ್ದೆ. ಆ ವಿಚಾರದಲ್ಲಿ 
ಅನರ ಕಾಗದವೇ ಇಲ್ಲ. ಸಾಕಾಗುತ್ತದೆಯೆ ನೂರೈವತ್ತು? 9» 

“ನೂಕ ವಿತ್ತು ಎಲ್ಲಿಗೆ ಸಾಕು ಡಾಕ್ಟ ರರಿ? ಹಿಂದಿನ ಸಾರಿ ಹೋದಾಗ 
ನಾನೂ ಎಲ್ಲ ಬ ಬಂದಿದ್ದೆ. ನೀವೂ ಜು ಮರಿತಿರಿ. ಈ ಸಾರಿ ಹೋದಾಗ 
ಅಲ್ಲಿನ ಹ್ವತಿಗತಿಗಳನ್ನ ಲ್ಲ ನಿಜಾರಿಸಿದೆ.. ಒಬ್ಬರು ಗುರುತಿನವರು ಸಿಕ್ಕಿದರು. 
ಅಲ್ಲಿ ಕುಳಿತದ್ದಕ್ಕೆ ಕೈ, ನಿಂತದ್ದ ಕ್ಕೆ ನೋಡಿದ್ದೆ ಬಿಟ್ಟ ದ್ದಕ್ಕೆ ಪ್ರತಿಯೊಂದಕ್ಕೂ 
ದಕ್ಷಿಣೆ ತಾಗಿ ಜ್‌ ರೂಢಿ ಎದಯ: ಗುಲಾಬಿಯ ಮಾತಿನಿಂದಲೂ ಹಾಗೆ 
ನಿಸಿತು. ಅದರಿಂದ ನಾನು ಬರುವಾಗ ಐನೂರು ರೂಪಾಯಿ ಕೊಟ್ಟು 
ಬಂದೆ. ಫಕ್ಕನೆ ದುಡ್ಡಿಲ್ಲದೆ ಸೋಲಬಾರದಲ್ಲ.” 

“ನೀನೇಕೆ ಕೊಟ್ಟೆ ಮಹಾರಾಯ.” 

“ನಾನು ಕೊಟ್ಟಿದ್ದರಿಂದೇನು ತಪ್ಪು? ತೆಗೆದುಕೊಳ್ಳು ವುದಕ್ಕೆ ಬರುವು 
ದಿಲ್ಲವೆ?” ಎಂದು ನುಡಿದು “ಮನೆಗೇನೆ ಹೋಗುತ್ತೇನೆ” ಎಂದು ಆತುರವಾಗಿ 
ಹೊರಟುಹೋದ, 

೫ ೫ ೫ ೫ ೫ 

ಇನ್ನೆರಡು ತಿಂಗಳ ಕಾಲ ಸರಿಯಿತು. ಶಿವಪ್ಪನವರಿಗೆ ಇಂದುವಿಲ್ಲದ 
ಮನೆ ಚ ಚಂದವಿಲ್ಲದ ಮನೆಯಾಗಿ ಕಾಣಿಸತೊಡಗಿತು. ಅಲ್ಲಿಂದೇನೋ ಪತ್ರ 
ಬರುತ್ತಲಿದೆ. ಆದರೆ ಭವಿಷ್ಯವನ್ನು ಕುರಿತು ಪೂರ್ಣ ನಿರಾಶೆಯಾಗುತ್ತ ಸ 
ದಿದೆ. ಮನಸ್ಸಿನಲ್ಲಿ ಗೆಲುನಿಲ್ಲದಾಗ ಮನೆಯಲ್ಲಿಯೂ ಗೆಲುವಿಲ್ಲ. ಮನೆಯ 
ಮಕ್ಕ ಳನ್ನು ಕಂಡಾಗ ತಾವು ಗೆಲುವಾಗಿದ್ದು, ಅವರನ್ನು ಹರ್ಷಗೊಳಿಸುವು 
ಪ್ರಯತ್ನ ಸವಾ ಗುತ್ತದೆ, ದಿನದ ದುಡಿಕದಿಂದ ಸಾಕಷ್ಟು ನುಗ್ಗು ನುರಿ 
ಯಾಗುತ್ತಿದ್ದಾರೆ. ಆಸ್ಪತ್ರೆಯ ಕೆಲಸಗಳಲ್ಲಿ ಸಹಾಯಕಳಾದ ಗುಲಾಬಿಯೂ 
ಇಲ್ಲ; ಮನೆ ತುಂಬಿಸುವುದರಲ್ಲಿ ನೆರವಾದ ಇಂದುಮತಿಯೂ ಇಲ್ಲ. ಏನೋ 
ಮುದ್ದು ಚಂದ್ರ ಕೈಗೆ ಬಂದಾಗ ಒಂದಿಷ್ಟು ಉಲ್ಲಾಸವಾಗುತ್ತದೆ. ಅವನ 


ಜಾರುವ ದಾರಿಯಲ್ಲಿ ೩x೯ 


ತೊದಲು ನುಡಿಗಳನ್ನು ಕೇಳಿ ನಗುತ್ತಾರೆ. ಆದರೆ ಆ ಮಗುವು ತಾಯಿ 
ಯನ್ನು ನೆನೆದು “ಅಮ್ಮ ಎಲ್ಲಿದ್ದಾಳೆ? ಯಾಕೆ ಬರುವುದಿಲ್ಲ?” ಎಂದು ಕೇಳಿ 
ದಾಗ ಉತ್ತರ ಹೇಳುವುದು ಕಷ್ಟವಾಗುತ್ತದೆ. «ಇಂದು ಬಂದಾಳು, ನಾಳೆ 
ಬಂದಾಳು? ಎಂದು ಎಷ್ಟು `ದಿನಗಳ ತನಕ ಹೇಳೆಬಹುದು. 

ಆ ಕೂನನ್ನು ಜತೆಯಲ್ಲಿ ಮಲಗಿಸಿಕೊಂಡು ಆದರ ಮೈಯನ್ನು 
ತಟ್ಟುತ್ತ, ನಿದ್ದೆ ಬರುವ ತನಕವೂ ಕಾದಿದ್ದು, ಆನಂತರ ಮಲಗಿಕೊಂಡಕಿ 
ನ ಬಹು ಹೊತ್ತಿನ ತನಕ ಬರುವುದಿಲ್ಲ. “ಈ ಮಕ್ಕಳು ತಿರುಗಿ ತೆಮ್ಮ 
ತಾಯೊಡನೆ ನಲಿದಾಡುವ ಅದೃಷ್ಟಪುಂಟೆ ಸಳ ಎಂಬ ಕಳವಳವು ಮನಸ್ಸಿನ 
ಲ್ಲುಂಬಾಗುತ್ತದೆ. ಂದುವನ್ನು ತುಕನ ಸೂರಿನಲ್ಲಿ ಬಿಟ್ಟು ಬಂದ ದಿನದಿಂದ 
ಅವರು ಹೆಚ್ಚಿನ ಆಸೆ ನಸು ಮಾಡುವ ಸ ವೃ ಮಾಡುತಿ ತಿದ್ದೇನೆ 
ಎಂದಿಸ್ಟೇ ಸಮಾಧಾನ ಅವರಿಗೆ. ಗುಲಾಬಿಯ ಪತ್ರಗಳಿಗಾಗಿ ಆಗಾಗ 
ಕಾಯುತ್ತಿದ್ದ ಅವರು, ಕಾಗದದಲ್ಲಿ ಬರಿದುದಕ್ಕಿಂತ ಹೆಚ್ಚಾದ ಅರ್ಥವನ್ನು 
ಊಹಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಆಸೆ ತಂದುಕೊಳ್ಳುವುದಕ್ಕೆ ಪ್ರಯತ್ನಿ 
ಸುತ್ತಿದ್ದಾರೆ. ತೀರ ಮೊನ್ನೆ ಬಂದ ಒಂದು ಕಾಗದದಲ್ಲಿ “ಇನ್ನು ಪಾರಾದಂತೆ 
ಯೋ ಏನೋ. ಮೂರನೆಯ ಶಸ್ತ್ರ ಚಿಕಿತ್ಸೆಯಾದ ಬಳಿಕ ತಗ್ಗಿದ ಟಿಂಪರೇ 
ಚರ್‌ ತಿರುಗಿ ಏರಿಲ್ಲ. ಎರಡು ತಿಂಗಳಾಯಿತಲ್ಲ. ಅವರ ಮುಖವೂ ತುಂಬಿ 
ಬರುತ್ತಿದೆ. ಪ್ಲೆಸ್ಟರ್‌ ಕವಚ ತೆಗೆಯುವ ದಿವಸ ಕಾಯುತಿದ್ದಾರೆ. ಅನಂತರ 
ನಾಲ್ಕಾರು ದಿನ ಅವರಾಗಿ ಮಗ್ಗಲು ಮಗುಚುವುದಕ್ಕೆ, ಕುಳಿತೇಳುವುದಕ್ಕೆ 
ಅಭ್ಯಾಸಮಾಡಬೇಕಾದೀತು” ಎಂದು ಬರೆದಿದ್ದಳು. ಅದನ್ನು ಕಂಡಾಗ 
ಎಷ್ಟೋ ಧೈರ್ಯವಾಯಿತು. ಮಕ್ಕಳನ್ನು ಕರೆದರು; “ನಿಮ್ಮ ಅಮ್ಮನಿಗೆ 
ಹುಷಾರಾಗಿದೆಯಂತೆ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಹೋಗಿ ಕರಿದ:ಕೊಂಡು 
ಬರುವ” ಎಂದರು. 

ಇನ್ನೊಂದು ಹದಿನೈದು ದಿನಗಳಲ್ಲಿ ಮತ್ತೊಂದು ಪತ್ರ ಬಂದಿತು. 
ಅದರಲ್ಲಿ ಫ್ಲೆಸ್ಟರ್‌ ಕವಚತೆಗೆದ ಸುದ್ದಿಯನ್ನು ಹೇಳಿದುದರ ಜತೆಗೆ “ಬೆನ್ನಿ ಲು 
ಬಿಗೆ ತೀರ ತಿಕ ಮತ್ತೊ ಂದು SE ಗಿದೆ. ಅದರಿಂದಾಗಿ ಫಿ 
ಮ್ಮನವರಿಗೆ ತೀರ ಧೈರ್ಯಕುಗ್ಗಿದೆ. “ಏನೂ ಇರಲಿ, ಇಲ್ಲಿ ಕೊಳೆಯುವುದು 
ಬೇಡ. ಮಕ್ಕಳಿಂದ ಎಷ್ಟುಕಾಲ ದೂರನಿದ್ದೇನು? ಅವುಗಳನ್ನು ಕಂಡು 

ಬವ ಭಾಗ್ಯವಾದರೂ ಇರಲಿ. ನಿಮ್ಮೆಲ್ಲರಿಂದ ದೂರವಿರುವ ಶಿಕ್ಷೆ 


೩೬೦ ಜಾರುವ ದಾರಿಯಲ್ಲಿ 


ವಿಧಿಸಬೇಡಿ” ಎನ್ನುತ್ತಾರೆ ಎಂದು ಅವಳ ಮಾತುಗಳನ್ನು ತಿಳಿಸಿ, ತನ್ನ ಅಭಿ 
ಪ್ರಾಯವನ್ನು ಸೂಚಿಸಿದ್ದಳು. “ಬಂದು ಐದು ತಿಂಗಳ ಮೇಲಾಯಿತು. 
ಅವರಿಗೆ ಧೈರ್ಯಕೊಡುತ್ತಲೆ ಇದ್ದೇನೆ. ಆದರೆ ಅವರ ಮನಸ್ಸಿನಲ್ಲಿ ತಮ 
ಗುಳಿದ ದಿನ ಬಹುಕಡಿಮೆ. ಅದು ನಾಲ್ಕೇ ಇರಲಿ, ತಿಂಗಳೇ ಇರಲಿ, ಆರು 
ತಿಂಗಳಿರಲಿ ನಿಮ್ಮೊಡನಿರಬೇಕೆಂದು ಬಯಸುತ್ತಾಕಿ. ನಿಮಗೇನು ಬರೆಯು 
ವುದು, ಅವರಿಗೇನು ಹೇಳುವುದು, ಯಾವುದೂ ನನಗೆ ಗೊತ್ತಾಗುವುದಿಲ್ಲ. 

"ನನಗೆ ತೊಂದರಿಯಾಗಿ ಹೀಗೆ ಬರೆಯು ತಿದ್ದೇನೆ. ಅವರ ಅಭಿಪ್ರಾ 
ಯವೇ ನನ್ನ ಅಭಿಪ್ರಾಯ- ಎಂದು ತಿಳಿಯಬೇಡಿ, ದೇವರು ನನ್ನ ಜೀವ 
ವನ್ನು ತೆಗೆದುಕೊಂಡು ಅವರದ್ದ ನ್ನು ಉಳಿಸುವಂತಿದ್ದ ಕೆ ಖಂಡಿತವಾ ಟ್‌ 
ೆಂಡುತಿ ತ್ತಿದ್ದೆ. ಸನಗಂತೂ ಸು ಎಲ್ಲ ಕ್ರೈ ಯನ್ನೂ “ಎಾರಿದ ಕೆಲಸವೆಂದು 
ಕಾಣುತ್ತದೆ” ಎಂದು ಬರೆದಿದ್ದಳು. 

ಆ ಪತ್ರಬಂದ ದಿವಸ ಅವಗ ಮನಸ್ಸು ತೀರ ಕಲ್ಲಾಯಿತು . ಯೋಚ 
ನೆಗಳು ಹರಿಯಲಾರದೆ ಹೆಪ್ಪುಗಟ್ಟಿ ದುವು. "ಕಾಗದವನ್ನೊ ೀದಿದವರು ಸ್ನಾನ 
ಮಾಡಲಿಲ್ಲ, ಊಟ ಮಾಡಲಿಲ್ಲ. ತಮ್ಮ ಮಕ್ಕಳ ಮುಖವನ್ನು ಕಂಡಾಗ 
ಲಂತು ಎಲ್ಲಿಲ್ಲದ ನಿರಾಶೆಯಾಯಿತು. ಗಂಪುನಿಗೆ ಹೇಳಿ ಕಳುಹಿಸಿದರು. 
ಆತ ಕಾರವಾರಕ್ಕೆ ಹೋಗಿದ್ದ. ಆದರೆ ತಮ್ಮ ಮಟ್ಟಿಗೆ “ಹೊರಡುವುದು ಒಳ್ಳೆ 
ಯದು. ಏನೂ ಇರಲಿ, ಅವಳ ಕೊನೆಯ ದಿವಸಗಳನ್ನು ಸುಖಮಯವಾಗಿ 
ಮಾಡಬೇಕು; ಆಪ್ತರಿಂದ ಅವಳನ್ನು ಕಡಿದು ಮನಸ್ಸನ್ನು ನೋಯಿಸ 
ಬಾರದು” ಎಂದು ನಿರ್ಧರಿಸಿಕೊಂಡರು. ಮೂರು ನಾಲ್ಕು ದಿನಗಳ ಮಟ್ಟಿಗೆ 
ದವಾಖಾನೆ, ಮನೆಗಳನ್ನು ನೋಡುವ ಏರ್ಪಾಟುಮಾಡಿ, ಗಂಪುವಿಗಾಗಿ 
ಕಾದು ಕುಳಿತರು. ಆತ ಮರುದಿನ ಬಂದವನೇ ಅವರನ್ನು ಕಂಡು" ಏನು? 
ಕುಕನೂರಿನಿಂದ ಕಾಗದವಿದೆಯೆ? ಅಮ್ಮ ಹೇಗಿದ್ದಾರೆ? ಕಳೆದಾವರ್ತಿಗಿಂತ 
ಚೆನ್ನಾಗಿರಬೇಕು ಅಲ್ಲವೆ?” ಎಂದು ಕೇಳಿದನು. 

“ಕಾಗದ ಬಂದಿದೆ” ಎಂದು ಅದನ್ನು ತೆಗೆದ್ದು ಅವನ ಕೈಗೆ ಕೊಟ್ಟರು. 
ಅವನ ಮುಖವೂ ಸಪ್ಪೆಯಾಯಿತು. “ಹಾಗಿದ್ದ ರೆ ದೇವರು ಪಣೆಯಮೇಲೆ 
ಬಥಿದಂತಾಗುತ್ತದೆ. ಅವರನ್ನು ಕರೆದು ತರುವುದು ಒಳ್ಳೆ ಯದು. ನೀವೂ 
ಮಕ್ಕಳೂ ಸವಿಪವಿದ್ದರೆ ಸತ ನಾಲ್ಕು ದಿನ ಸ ಇದ್ದಾ ರು. 
ನೀರು ಹೊರಡಬೇಕನ್ನು ತ್ತೀರಿ?” 


ಜಾರುವ ದಾರಿಯಲ್ಲಿ ೩೬೧ 


“ ಎಷ್ಟು ಬೇಗನಾದರೆ ಅಷ್ಟು. ಇವತ್ತೇನೆ ಹೊರಟು ಬಿಡುವ. ನಿನ್ನ 
ಕಾರಿಗೆ ಬಿಡುವಿದೆಯಲ್ಲ. ಹೋಗುವಾಗ ಕಾರ್‌ ಆಗಬಹುದು. ಅದರಲ್ಲಿ ಅವ 
ಳನ್ನು ಕರೆತರುವುದಕ್ಕಾಗುತ್ತದೆಯೋ ಎಂದು ಗೊತ್ತಿಲ್ಲ. ಆದರೆ ಹುಬ್ಬಳ್ಳಿ 
ಧಾರವಾಡದಿಂದಲಾದರೂ ವೇನ್‌ ಬೇಕೇ ಆಗುತ್ತದೆ. ಈಗ ನನಗೆ ಒಂದೆ 
ರಡು ವಿಸಿಟುಗಳು ಇವೆ. ಮುಗಿಸಿ ಬರುತ್ತೇನೆ” ಎಂದಾಗ, ಗಂಪು ಅವರನ್ನು 
ಕೂಡಿಕೊಂಡು ಅವರ ರೋಗಿಗಳ ಮನೆಗೆ ಕರೆದುಕೊಂಡು ಹೋದ. 
ಕೋಗಿಗಳನ್ನು ವಿಚಾರಿಸಿ "ನಾಲ್ಕು ದಿನ ನಾನಿಲ್ಲ, ಆತುರಪಡಬೇಕಾಗಿಲ್ಲ' 
ಎಂಬ ಭರವಸೆ ಹೇಳಿ, ಮನೆಗೆ ಮುಕದ ಆ ಮಧ್ಯಾಹ್ನವೇ ಊಟ 

ಬಗಿಸಿ, ಹೊರಟೂ ಆಯಿತು. ರಾತ್ರಿ ಬೆಳೆಗಾಗುವುದಕೊಳಗೆ ಅವರಿಬ್ಬ 
ರೂ ಬೆಳಗಾಂವಿಯನ್ನು ಸೇರಿದರು. ಅಲ್ಲಿ ಗಂಪು ತನ್ನ ಮಿತ್ರರನ್ನು ಕಂಡು, 
ಕೋಗಿಯನ್ನು ಸಾಗಿಸುವುದಕ್ಕೆ ಅನುಕೂಲವಾದ ವೇನ್‌ ಹೊರಡಿಸಿಕೊಂಡು 
ಕುಕನೂರನ್ನು ಸೇರಿದ. ಸೇರಿದ ಬಳಿಕ--ತಾವು ಬಂದುದು ಒಳಿತಾಯಿತು; 
ನಿರ್ಧಾರವನ್ನು ಬದಲಿಸಬೇಕಿಲ್ಲ ಎಂಬ ಅಭಿಪ್ರಾಯವನ್ನು ಅವರು ಮಾಡಿ 
ದರು. ಆಸ್ಪತ್ರೆಯ ಸುಪರಿಂಡೆಂಟರು ಸಹ ಹಾಗೆಯೇ ಹೇಳಿದರು. ಅಲ್ಲಿನ 
ಪರಿಚಿತರನ್ನು ಕಂಡು, ಇಂದುವನ್ನು ಒಯ್ದಿದ್ದ ವೇನ್‌ ನಲ್ಲಿ ಮಲಗಿಸಿ, ಅವ 
ಕೆಲ್ಲ ಹೊರಟೂ ಆಯಿತು, 

ಹೋಗುವ ದಾರಿಯನ್ನು ಲಂಬಿಸಬಾರದೆಂದು, ಧಾರವಾಡಕ್ಕೆ ಇಂದು 
ಮತಿಯನ್ನು ಕರೆದೊಯ್ದು,ಆಕೆಯ ದಣಿವನ್ನು ಹೆಚ್ಚಿಸಬಾರದೆಂದು ಆದಾರಿ 
ಯನ್ನು ಬಿಟ್ಟು, ಸೂಫೆಯ ಮಾರ್ಗವಾಗಿ ಊರನ್ನು ಸೇರುವ ನಿರ್ಧಾರ 
ಮಾಡಿದರು. ಮರಳುವ ಪಯಣವು ರೋಗಿಗೆ ದಣಿವಾಗದ ರೀತಿಯಲ್ಲಿ 
ಅಲ್ಲಲ್ಲಿ ನಿಂತು, ವಿಶ್ರಾಂತಿ ಕೊಟ್ಟು, ಮೆಲುನಡೆಯಿಂದ ಸಾಗಬೇಕಾಯಿತು, 
ಇಂದುಮತಿಗೆ ಪಯಣದ ಆಯಾಸವು ಮನಸ್ಸಿ ನ ಸಂತೋಷದಲ್ಲಿ ಮುಳುಗಿ 
ಹೋಗಿತ್ತು. ಆಸ್ಪತ್ರೆಯಲ್ಲಿ ಗಂಡನ ಮುಖ "ನೋಡಿದಾಗ ದುಃಖ ಮಿಶ್ರಿ ತ 
ಸುಖ ಬಾಷ್ರ ಸುರಿಸಿದ ಳಿ. "ನಿಜಕ್ಕೂ ಕರೆದೊಯ್ಯಲು ಬಂದಿದ್ದಾ ಕಿ.ಎಂಡು 
ಹಂಡು ಅವಳಿಗೆ ಹೆಚ್ಚಿನ ಅಸಾ ಪ ತನ್ನ ಮಕ ಳನ್ನು 
ಸೇರುತ್ತೇನೆ ಎಂಬ ಸಂತೋಷ ಎಣೆಯಿಲ್ಲದ್ದು. ಅವಳೆ ಒಂಡು ಮಗು ಲಲ್ಲಿ 
ಶಿವಪ್ಪನವರು ಕುಳಿತಿರುತಿದ್ದರು, ಇನ್ನೊ ದು ಕಡೆ ಗುಲಾಬಿ ಕುಳಿತಿದ್ದ ಳು, 
ಮೋಟರು ಗಾಡಿಯನ್ನು ಎಚ್ಚ ರವಾಗಿ 'ಸಡೆಸಬೇಕೆಂದು ಗಂಪುವೇ.ಸಿ ಬ್ಬಯ 


೩೬೨ ಜಾರುವ ದಾರಿಯಲ್ಲಿ 


ರಿಂಗ್‌ ಹಿಡಿದಿದ್ದ. ಆ ಪಯಣದ ವೇಳೆಯಲ್ಲೂ ದಣಿನಿನ ಎಡೆಯಲ್ಲೂ 
ಆನಂದ ತುಂಬಿದ್ದ ಇಂದುಮತಿಯು ಆಗಾಗ ಮಾತಾಡುತ್ತಾಳೆ: “ಗುಲಾಬಿ 
ಬಾರದಿರುತಿದ್ದಕೋ-ನೀವು ನನ್ನನ್ನು ಹೀಗೆ ಒಯ್ಯುವುದಕ್ಕಿತ್ತೆ? ನನ್ನ ಹೆಣ 
ವನ್ನೇ ಸಾಗಿಸಬೇಕಿತ್ತು ೫ ಚ ಅವಳು ನಕ್ಕು ಫದ ಶಿವಪ ನವರ 
ಮನಸ ನಲ್ಲಿ, ತಾನು ಅವಳನ್ನು ಅಷ್ಟು ದಿನ ನ್ಯ ಇರಿಸಿದ್ದೇ ತ ತಪ್ಪ ಎಂಬ 
ಭಾವನೆ AEE, 

ಹೊರಟ ಮಾರನೆಯ ದಿವಸ ಸಂಜೆಯೊಳಗೆ ಇಂದುಮತಿಯು ತನ್ನ 
ಮನೆಯನ್ನು ಸೇರಿದಳು. ಅವಳ ಮೂವರು ಮಕ್ಕಳೂ "ಅಮ್ಮ ಬಂದಳು? 
ಎಂದು ಕುಣಿದಾಡಿದ ಸಂತೋಷಕ್ಕೆ ಮಿತಿಯಿಲ್ಲ. ಕಿರಿಯ ಚಂದ್ರನನ್ನು 
ಅವಳು ಮೈ ಬಗ್ಗಿಸಿ ಎತ್ತಬಾರದೆಂದು, ಶಿವಪ್ಪನವರು ಎತ್ತಿ ಅವಳ ಮುಖಕ್ಕೆ 
ಹಿಡಿದರು. ಬಿಸಿ ಮುತ್ತುಗಳೊಡನೆ, ಬಿಸಿ ಕಂಬನಿಯ ಕಾಣಿಕೆಯು ಆತನ 
ಕಪೋಲಗಳಿಗೆ ಸಂದಿತು. ಈ ಎಲ್ಲ ನೋಟವನ್ನು ಬೆರಗು, ಸಂತೋಷ, 
ದುಃಖಗಳ ಸಮ್ಮಿಶ್ರಣದಿಂದ ನೋಡುತಿದ್ದ ಕೂಸು-ಎಂಟು ವರ್ಷದ ರತ್ನಾ 
ಕರ. ಅವನಿಗಿಂತ ಎಂಟು ತಿಂಗಳಿಗೆ ದೊಡ್ಡವನಾದ ಪ್ರಭಾಕರನೂ ಅಲ್ಲಿದ್ದ. 
ಮೂಕನಂತೆ ರತ್ನ ಎಲ್ಲವನ್ನೂ ನೋಡುತ್ತ, ತನ್ನ ತಾಯಿಯ ಸೆರಗಿಗೆ ಗಂಟು 
ಬಿದ್ದ. 

ಅವಳನ್ನು ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸಿಯಾಯಿತು. 
ಹಾಸಿಗೆಯ ಮಗ್ಗು ಲ ಗೋಡೆಯಲ್ಲಿ ಆಕೆ ಮತ್ತು ಶಿವಪ್ರನವರ ಲಗ್ನ ದದಿನ 
ತೆಗೆದ ಮದುವ ವಣಿಗರ ಚಿತ್ರ ತೂಗುತ್ತಿದೆ. ಒಂದಷ್ಟು ಹೊತ್ತು ಚ ಸುತ್ತ 
ನೆರೆದ ತನ್ನವರನ್ನು ಕಂಡು. ಮಾತ್ನ (ಆಡಲಿಲ್ಲ. ಕರಿಯ ಚಂದ್ರನಿಗೆ-“ಅದು 
ತನ್ನ Bp ಹುಸಿ( ಅಲ್ಲವೇ” ಎಂಬ ವಿಸ್ಮೃತಿ, . “ಅಮ ಅಲ್ಲ ಎಂದೆನ್ನು 
ತ್ತಾನೆ ಆತ. ಬಹು ಹೊತ್ತಿನ ಬಳಿಕ, ಅವರೆಲ್ಲರು ಹೇಳಿದ ಮೇಲೆ, ತಾಯಿಯ 
ಧ್ವನಿಯನ್ನು ಗುರುತಿಸಿ, ಅವಳಿಂದ ಮೈ ಸವರಿಸಿಕೊಂಡ ಮೇಲೆ, ಅವನಿಗೆ 
ಪರಿಚಯ ಹತ್ತಿತು. “ನೀ, ಬಂದೆಯಲ್ಲ ನನ್ನನ್ನೂ ಕಾಣಲಿಕ್ಕೆ. ದೂರದ 
ಅಜ್ಜಿಮನೆಗೆ ಹೋಗಿದ್ದಿ ಯಂತೆ. ಆದು ಜೋರಿನ ಅಜ್ಜಿ. ಇಷ್ಟು ದಿನ ನಿನ್ನನ್ನು 
ಬರಲಿಕ್ಕೆ, ಬಿಡಲಿಲ್ಲ. ಕೆಟ್ಟ ಅಜ್ಜಿ” ಎಂದಾಗ, ಎಲ್ಲರೂ ನಕ್ಕು, ನಕ್ಕು ನಗು 
ವಿನಲ್ಲಿ ತೇಲಿದರು, 

ಇಂದುಮತಿ ಆ ಮಾತನ್ನು ಕೇಳಿ “ಗುಲಾಭಿ, ಮನೆ ಬಿಟ್ಟು ಆರು 


ಜಾರುವ ದಾರಿಯಲ್ಲಿ 4&ತ್ತಿ 


ಶಿಂಗಳಾಯಿತಲ್ಲವೆ? ಅಲ್ಲಿ ಒಂದು ದಿನ ಒಂದು ಯುಗವಾಗಿ ಕಾಣುತ್ತಿತ್ತು. 
ಇವರನ್ನೆಲ್ಲ ಬಿಟ್ಟು ಆರು ತಿಂಗಳಿದ್ದೆ ನಾನಲ್ಲಿ, ಎಂದರೆ ನನಗೇ ಆಶ್ಚರ್ಯ 
ವಾಗುತ್ತದೆ” ಎಂದು ವಿಸ್ಮಯ ಪಟ್ಟಳು. ಅನಂತರ “ನಿನ್ನ ಪ್ರಭಾಕರನಿಗೆ 
ಎಷ್ಟು ಬೇಸರವಾಗಿರಬಹುದೋ, ಗುಲಾಬಿ ನನಗೆ ದೇವರು ವಿಧಿಸಿದ ಶಿಕ್ಷೆ 
ಯನ್ನು ನಾನು ನಿಮಗೆಲ್ಲರಿಗೂ ಹಂಚಿ ಹಾಕಿದ ಹಾಗಾಯಿತು” ಎಂದಳು, 
ಈ ಮಾತನ್ನು ಆಡುವಾಗ ಶಿವಪ್ಪನವರು ಅಲ್ಲಿಯೇ ಇದ್ದರು, “ಎಷ್ಟು ಮಾತ 
ನಾಡುತ್ತೀ ಇಂದು, ದಣಿದು ಬಂದಿದ್ದೀ; ಮಲಗಿಕೋ” ಎಂದರು. 
ಗುಲಾಬಿ “ಯಾರಿಗೂ ಏನೂ ಆಗಲಿಲ್ಲ. ಪ್ರಭಾಕರ ದೊಡ್ಡವನಾಗ 
ಲಿಲ್ಲವೆ? ರತ್ನಾಕರನೊಂದಿಗೆ ಆಡುತ್ತ ಸುಖವಾಗಿದ್ದ. ಈಗೇನಿನ್ನು? ಎಲ್ಲರೂ 
ಬಂದಾಯಿತಲ್ಲ” ಎಂದು ಸಮಾಧಾನವನ್ನು ಹೇಳಿ, ಅವಳಿಗೆ ಕುಡಿಯಲು 
ಹಣ್ಣುಗಳ ರಸವನ್ನು ಕೊಟ್ಟಿಳು. ಆ ರಾತ್ರಿ ಒಂದು ಕ್ಷಣ ತನ್ನ ಮನೆಗೆಹೋಗಿ 
ಬಂದಳು. ಮರುದಿನದಿಂದ ತನ್ನ ಬಿಡಾರದಲ್ಲಿ ವಾಸಮಾಡತೊಡಗಿದಳು. 
ಹವೆ ಬದಲಿಸಿದ್ದರಿಂದ, ಮನೆಗೆ ಬಂದುದರಿಂದ, ತನ್ನವರ ಧ್ವನಿ ಅಡಿ 
ಗಡಿಗೆ ಕಿವಿಯ ಮೇಲೆ ಬೀಳುತಿದ್ದುದರಿಂದ,ಇಂದುಮತಿಯ ಮನಸ್ಸು ಉಲ್ಲ 
ಸಿತ ಗೊಂಡಂತೆ ಶರೀರವೂ ಸಾಕಷ್ಟು ಚೇತನಗೊಳ್ಳುತ್ತ ಬಂದಿತು. ಬೆನ್ನಲ್ಲಿ 
ಹುಟ್ಟಿದ ನಾಲ್ಕನೆ ರು ಕುರುವು ಒಡೆದು ಕೀವು ಬರತೊಡಗಿತು, ಆದು 
ವಿಷಮಿಸಬಾರದೆಂದು ಏನೇನೋ ಮದ್ದು ತರಿಸಿ, ಶಿವಪ್ಪನವರೀ ಚಿಕಿತ್ಸೆ 
ನಡೆಸತೊಡಗಿದರು. ಕುರವಾದ ಸ್ಥಳ ಮಾತ್ರ ಶಸ್ತ್ರ ಚಿಕಿತ್ಸೆಗೆ ಅನಾನುಕೂಲ 
ವಾದ ಸ್ಥಳೆ-ಎಂಬುದರಿಂದ, ಅದನ್ನು ಮುಟ್ಟಿದೆ ಬರಿದೆ ದಿನ ಕಳೆಯಬೇಕಾ 
ಂತು. ಅದು ಬೆಳೆದು ಒಳಗಿನ ನರಕ್ಕೆ ಸಂಪರ್ಕಗೊಳ್ಳದಷ್ಟು ಕಾಲ ಭಯ 
ಪಡಬೇಕಾದ ಕಾರಣವಿರಲಿಲ್ಲ- ಎಂದು ಊಹಿಸಿ ನಿತ್ಯೋಪಚಾರ ಮಾಡ 
ತೊಡಗಿದರು. “ಕೀವು ತೆಗೆಯುವ ಕೆಲಸ, ಹುಣ್ಣಿನ ಆರೈಕೆಗಳನ್ನು ಅಲ್ಲಿ 
ಮಾಡುತಿದ್ದವಳು ನಾನೇ. ನೀವೇನು ಮುಟ್ಟಬೇಕಾಗಿಲ್ಲ” ಎಂದು ಗುಲಾ 
ಬಿಯೇ, ಹೂವನ್ನು ಹಿಡಿಯುವಷ್ಟು ಜಾಗ್ರತೆಯಿಂದ ನಡೆಸುತಿದ್ದಳು. 
ಶಿವಪ್ಪನವರು ಆಗಾಗ ಆಕೆಯ ಮಂಚದ ಬಳಿಗೆ ಬಂದು ಕುಳಿತಿರು 
ತ್ತಾರೆ. ಅಂಥ ವೇಳೆ, ಗುಲಾಬಿ ಏನಾದರೂ ನೆಸ ಹೇಳಿ ಹೊರಟು ಹೋಗು 
ತ್ತಾಳೆ. ಅವಳ ಮನಸ್ಸಿಗೆ “ಈ ಗಂಡ ಹೆಂಡಿರ ಸಲ್ಲಾಪಕ್ಕೆ ತಾನು ಅಡ್ಡ 
ವಾಗಬಾರದು. ಇರುವ ನಾಲ್ಕುದಿನ ಇಂದಮ್ಮ ಪತಿಯೊಡನೆ ಆಡಬಯ 


ಹ 


೩೬೪ ಜಾರುವ ದಾರಿಯಲ್ಲಿ 


ಸುವ ಮಾತುಗಳನ್ನು ಆಡಲಿ-_ ಪಾಪ!” ಎಂದು ಸರಿದು ಹೋಗುತ್ತಾಳೆ. 
ಪ್ರತಿ ಬಾರಿಯೂ ಶಿವಪ್ಪನವರು ಅಲ್ಲಿಗೆ ಬಂದಾಗ ಅವಳು ಎದ್ದು ಹೋಗುವು 
ದನ್ನು ಕಂಡ ಇಂದುಮತಿಯು “ಯಾಕೆ ಏಳುತ್ತೀ ಗುಲಾಬಿ? ನೀನು ಬೇಕಿ, 
ನಾವು ಬೇಕಿಯೆ? ನಮ್ಮ ಹತ್ತಿರ ಏನು ಗುಟ್ಟಿನ ಮಾತಿದೆ? ಅಷ್ಟು ದಿನ 
ಆಸ್ಪತ್ರೆಯಲ್ಲಿ ನೀನೇ ನನಗೆ ಬೇಕಾಯಿತು; ಈಗೇನು ಬೇಡವೇ?” ಎಂದಂ 
ದರೂ ಆಕೆ ಅಲ್ಲಿ ನಿಂತಿರುವುದಿಲ್ಲ. ಕೆಲಸಮಾಡುವ ಆಸೆಯಾದರೆ ಆಸ್ಪತ್ರೆಗೆ 
ಹೋಗುತ್ತಾಳೆ. ವಿರಮಿಸುವ ಆಸೆಯಾದಕೆ ಮುದ್ದು ಚಂದ್ರಶೇಖರನನ್ನು 
ಹೊತ್ತುಕೊಂಡು ಅಲೆದಾಡುತ್ತಾಳೆ. ಮಲಗಿದಲ್ಲಿಂದ, ಬರಿಯ ಮಾತಿಂದೆ 
ಉಪಚರಿಸಬಲ್ಲ ತನ್ನ ತಾಯಿಗಿಂತ, ಎತ್ತಿ ಆಡಬಲ್ಲ, ಓಡಾಡ ಬಲ್ಲ, ತಲೆಯ 
ಮೇಲೆ ಕುಳ್ಳಿರಿಸಿಕೊಳ್ಳ ಬಲ್ಲ ಗುಲಾಬಿಯೊಡನೆ ಚಂದ್ರನ ಸರಸ, ಚಕ್ಕಂದ 
ಹೆಚ್ಚು. 

ಹೀಗೆ ಕೆಲವು ದಿನ ಸರಿದು ಒಂದು ದಿನ ಇಂದುಮತಿ ಶಿವಪ್ಪನವರೊ 
ಡನೆ "ತುಂಬ ಹಣ ವೆಚ್ಛವಾಗಿರಬೇಕು--ಯಾಕೂ ಬೇಡದೆ” ಎಂದಳು. 

“ಏನು ಮಾತು! ಹಣವೇನು ದೊಡ್ಡದು? ಇಂಥ ಕಷ್ಟಕ್ಕೆ ಒದಗದ್ದು 
ಇನ್ನೇತಕ್ಕೆ ಒದಗಬೇಕಂತೆ? ಗಂಪುವಿಗೂ ತುಂಬ ಕೊಡಬೇಕಾಗುತ್ತದೆ. 
ಅಲ್ಲಿನ ಡಾಕ್ಟರರಿಗೆ ತನ್ನ ಮೋಟರು ಕೊಟ್ಟು ತಾನೊಂದು ಹಾಳು ಮೋಟರು 
ಕೊಳ್ಳ ಬೇಕಾಯಿತು. ಅಲ್ಲದೆ ಅಲ್ಲಿಯೂ'ಆತತುಂಬಖರ್ಚುಮಾಡಿರಬೇಕು. 
ಎಷ್ಟು, ಏನು, ಎಂದು ಕೇಳಿದರೆ ಹೇಳುವುದಿಲ್ಲ.” ಎಂದಾಗ ಇಂದುಮತಿ 
ಗೇನನ್ನೋ ಹೇಳುವ ಆಸೆಯಾಯಿತು. 

“ಗುಲಾಬಿ ಇದ್ದಾಳೆಯೇ ನೋಡಿ” 

“ಇಲ್ಲ” 

“ನೋಡಿ? , 

ಶಿವಪ್ಪನವರು ಹೊರಕ್ಕೆ ಹೋದರು. ಆಕೆ ಮಗುವಿನೊಂದಿಗೆ ಹಿತ್ತಿ 
ಲಿನ ತುದಿಯಲ್ಲಿ ಆಡುತಿದ್ದಾಳೆಂಬುದನ್ನು ಕಂಡು, ಮರಳಿ ಬಂದು “ನನ್ನ 
ಪೆಟ್ಟಿಗೆಯಲ್ಲಿ ಷ್ಟು ಹಣವಿತ್ತು? ಏನಾದರೂ ಇರಿಸಿದ್ದಿರಾ?” 

“ಇಲ್ಲ, ಅವಳ ಕೈಯಲ್ಲಿ ಹೊರಡುವಾಗ ನೂರು ಕೊಟ್ಟಿದ್ದೆ. ತಿಂಗಳು 
ತಿಂಗಳು ನೂಕೈವತ್ತರಂತೆ ಕಳುಹಿಸುತಿದ್ದೆ.” 

“ಯಾಕೆ? ಸಾಲದಾಯಿತೇ? ತೊಂದರಿಯಾಯಿತೇ? ಹಣದ ಸುಡ್ಡಿ 


ಜಾರುವ ದಾರಿಯಲ್ಲಿ ೩೬೫ 


ಕೇಳಿದರೆ ಅವಳು ಒಂದು ಮಾತನ್ನೂ ಬಕಿಯುತ್ತಿರಲಿಲ್ಲ. ನೀನು ಬಕಿಯಿಸ 
ಬಹುದಿತ್ತಲ್ಲ?” 

“ಹಾಗಲ್ಲ ಕೇಳಿ-ಅವಳೆ ಚಿನ್ನ, ಸಾಮಾನುಗಳು-ನನ್ನ ಮಂಚದ ಬಳಿ 
ಯಲ್ಲಿರುವ ಪೆಟ್ಟಿಗೆಯಲ್ಲಿರುತಿತ್ತು. ಅದನ್ನು ತೆಕೆಯುವಾಗ ನನಗೆ ಬೆನ್ನು 
ಹಾಕಿ ತೆರೆಯುತಿದ್ದಳು. ತಿಳಿಯಬಾರದೆಂದೋ ಏನೋ. ಒಂದೆರಡು ಸಾರಿ 
ಓರೆಗಣ್ಣಿಂದ ಮಲಗಿದ್ದಲ್ಲಿಂದಲೇ ನಾನು ನೋಡಿದಾಗ-ನೋಟುಗಳ ಕಟ್ಟು 
ಕಾಣಿಸಿತು. ಅವಳು ಬರುವಾಗ ಏನೇನೋ ಮಾಡಿ ತುಂಬ ಹಣ ತೆಗೆದು 
ಕೊಂಡು ಬಂದಿರಬೇಕು. ನನಗೂ ಆಚೀಚಿನ ಮಾತುಗಳಿಂದ ಅಲ್ಲಿ ಖರ್ಚಿಗೆ 
ತುಂಬ ಹಣ ಬೇಕಾಗಬಹುದು ಎಂದು ತೋರುತಿತ್ತು.” 

“ಹಾಗೋ. ಹೊರಡುವಾಗ ತನ್ನ ಚಿನ್ನ ಬೇಕು ಎಂದು ಕೇಳಿದ್ದ ಳು, 
ಡಬ್ಬೆಯನ್ನು ತೆಗೆದು ಕೊಟ್ಟಿ. ಏನೋ ಸ್ತ ಸ್ವಲ್ಪ ಲ್ರ ಚಿನ್ನ ತೆಗೆದುಕೊಂಡು ಕೊರ 
ಳಿಗೆ ಹಾಕಿಕೊಂಡದ್ದನ್ನು ನೋಡಿದೆ. ಜು ಆತ ಮೈ ಮೇಲೆ ಏನೂ 
ಇರಲಿಲ್ಲ ಅಲ್ಲವೆ?” 

“ಬರುವಾಗಲೂ ಇಲ್ಲ; ಅಲ್ಲಿಯೂ ಅವಳು ಚಿನ್ನ ಹಾಕಿಕೊಂಡ 
ದ್ಲೆಂಬುದಿಲ್ಲ. ನನಗೆ ಆಗಲೇನೆ ಅನುಮಾನ ಬಂದಿತ್ತು. ತನ್ನ ಮೈಯ 
ಮೇಲಿನ ಚಿನ್ನ, ಇಲ್ಲಿಂದ ಕೊಂಡುಹೋದ ಚಿನ್ನ, ಜೂ ಅಂತೂ 
ಎಲ್ಲ ಮಾರಾಟ ಮಾಡಿ ಖರ್ಚುಮಾಡಿರಬೇಕು. ನಾನು ಹೋದ ನಾಲ್ಕು 
ದಿನ ಜನರಲ್‌ ವಾರ್ಡಿನಲ್ಲಿದ್ದೆ. ಅಲ್ಲಿಂದ ಇವಳೇನೆ ಹಟ ಹಿಡಿದು, ನನಗೆ 
ಬೇಸರವಾಗುತಿದ್ದುದನ್ನು ಕಂಡು, ಸ್ಪೆಶಲ್‌ ವಾರ್ಡ್‌ ಮಾಡಿಸಿ ಕೊಟ್ಟಳು. 
ಅದಕ್ಕೆ ದಿನಕ್ಕೆ ಹತ್ತು ರೂಪಾಯಿ ಚಾರ್ಜು ಎಂದು ಯಾಕೋ ಹೇಳಿದರು, 
ಆರು ತಿಂಗಳಿಗೆಷ್ಟು ಬೇಡ? ಇನ್ನು ಕೆಲಸದವರಿಗೆ, ಲೇಡಿ ಡಾಕ್ಟರಿಗೆ ಎಷ್ಟೆಲ್ಲ 
ದಂಡ ತೆತ್ತಿದ್ದಾಳೋ. ನಮ್ಮಹಣ ಖರ್ಚಾಗಬೇಕಾದದ್ದು ನ್ಯಾಯ. ಅವಳು 
ತನ್ನ ಚಿನ್ನವನ್ನು ಮಾರಿ ನನಗೋಸ್ಕರ ದಂಡ ತೆರುವುದರಲ್ಲಿ ಏನು ನ್ಯಾಯ? 
ಯಾರ ಪ್ಪ ಯಾರಿಗೆ ಹೊರೆ? ಅವಳು ನನ್ನ ಚಾಕರಿ ಮಾಡಿದ್ದು ಸಾಲದೇ?” 

ಪ್ರನವರು ಆ ಸಂಗತಿಯನ್ನು ಚ್‌ ತೀರ ತಬ್ಬಿ ಬ್ಬಾ ದರು. 
ಜನ ಹಿನ ಆಸ್ಪತ್ರೆ ಗೆ ಹೆಂಡತಿಯನ್ನು ಸೇರಿಸುವ 'ೆವಸರಲ್ಲಿ 
ಅಲ್ಲಿನ ಖರ್ಚು, ವೆಚ್ಚ , ಇವುಗಳೊಂದನ್ನೂ ವಿಚಾರಿಸದೆ ಬಡ ಹೆಂಗಸೊ 
ಬ್ರಳ ಮೇಲೆ ಯಾವತ್ತು ಹೊಕಿ ಹೊರಿಸಿ ಬಂದಿನಲ್ಲ!-ಎಂದು ತೋರಿತು. 


ತಹ ಜಾರುವ ದಾರಿಯಲ್ಲಿ 


ಮನಸ್ಸು ತಡೆಯಲಾರದೆ “ಗುಲಾಬಿ? ಎಂದು ಕೂಗಿ ಕರಿದರು. 

ಅವಳಿಗೆ ಕೇಳಿಸಿತು. ಅವಸರದಿಂದ ಬಂದಳು. 

“ಗುಲಾಬಿ” 

ಬನು?” 

“ಸತ್ಯಹೇಳು. ನೀನು ಅಲ್ಲಿದ್ದಾಗ '೩ವಳಿಗಾಗಿ ಎಷ್ಟು ಹಣ ಖರ್ಚು 
ಮಾಡಿದೆ. ನಾನು ಕೊಟ್ಟದ್ದು ನೂರು, ಆ ಮೇಲೆ ಕಳುಹಿಸಿದ್ದು ನೂರೈವತ್ತ 
ರಂತೆ; ಗಂಪು ಬಂದು ಐನೂರು ಕೊಟ್ಟಿರಬೇಕು ? 

“ಖರ್ಚು ಮಾಡಬಾರದೇ?” 

*ಹಾಗೆ ಕೇಳುವುದೇ? ಎಷ್ಟು ಮೂಡಿದಿಯೆಂದು ಹೇಳು,” 

"ನೀವಾ ಮಾತನ್ನು ಕೇಳಬಾರದು.” 

“ಹೇಳುವುದಿಲ್ಲವೆ ಹಾಗಾದರೆ?” ಎಂದು ಶಿವಪ್ಪನವರು ಮುಖ ಗಂಟಿ 
ಕ್ಕಿದರು. 

ಗುಲಾಬಿಯ ಕಣ್ಣುಗಳಲ್ಲಿ ನೀರು ಹರಿಯ ತೊಡಗಿತು. “ನಾನು 
ಮಾಡಿದ್ದೇನು ತಪ್ಪು? ಖರ್ಚುಮಾಡಿದ್ದೇನೆ. ಎಷ್ಟೇ ಇರಲಿ, ನನಗಾಗಿ ಮಾಡಿ 
ದ್ದೇನೆ. ನನ್ನ ಮನಸ್ಸಿನ ತೃಪ್ತಿಗಾಗಿ.ನೀವು ನನ್ನನ್ನು,ನನ್ನ ಮಗುವನ್ನು ಅಂದು 
ಉಳಿಸದೆ ಹೋಗಿದ್ದರಿ ಅಷ್ಟನ್ನು ನಾನು ಮಾಡುತ್ತಿರಲಿಲ್ಲ. ಅನಂತರ ಮನೆ 
ಕಟ್ಟಿ, ಆಸ್ಪತ್ರೆ ಮಾಡಿ, ಸಾಲವಾಗಿ ತೆಗೆದುಕೊಳ್ಳಿ-ಎಂದು ಬೇಡಿದರೂ ಹಣ 
ಮುಟ್ಟಲಿಲ್ಲ. ನಾನು ನರ್ಸಿಂಗ” ಕಲಿಯುವಾಗ ಹೇಳಿದ ಮಾತುಗಳು ನೆನಪಿ 
ದೆಯೆ? ನನ್ನ ಮಾತು ನಾನು ನಡೆಸಿದೆ.ನಿಮ್ಮದನ್ನು ನೀವು ನಡೆಸಲಿಲ್ಲ. ನಿಮಗೆ 
ಅಲ್ಲಿನ ಸ್ಥಿತಿ ತಿಳಿಯದಿರಲಾರದು; ನನಗೂ ಗೊತ್ತಿರಲಿಲ್ಲ. ಆದರೆ ಹೊರಡುವ 
ಗಳಿಗೆಯಲ್ಲಿ ದೇವರು ಬುದ್ಧಿ ಕೊಟ್ಟಿದ್ದರಿಂದ ನಮ್ಮಮ್ಮನ ಚಿನ್ನವನ್ನು ಕೇಳಿ 
ತೆಗೆದುಕೊಂಡೆ.” 

“ತೆಗೆದುಕೊಂಡು ಹೋದೆ, ಖರ್ಚು ಮಾಡಿದೆ, ಮಾಡಿ ಆರು ತಿಂಗಳು 
ನನ್ನ ಇಂದುವನ್ನು ತಾಯಿಯ ಹಾಗೆ ಸಾಕಿದೆ. ಅದನ್ನು ಮರೆಯುವುದಿಲ್ಲ 
ನಾನು, ಆದರೆ ಹಣವೆಷ್ಟು ಖರ್ಚು ಮಾಡಿದ್ದೀ ಹೇಳು. ಚಿನ್ನವನ್ನೆಲ್ಲ ಮಾರಿ 
ದೆಯೋ, ಇಲ್ಲವೊ?” 

*“ಮಾರದೆ ಹೋದರೆ ಆ ಊರಲ್ಲಿ ದಿನ ತೆಗೆಯಲಿಕ್ಕೆ ಸಾಧ್ಯವೇ? ನಿಮ 
ಗಿರುವ ಚಿಂತೆ ಸಾಲದೆಂದು, ನಾನು:ಹಣ ಹಣ' ಎಂದು ಪ್ರತಿ ಕಾಗದದಲ್ಲೂ 


ಜಾರುವ ದಾರಿಯಲ್ಲಿ ೩೬೭ 


ಬರೆಯ ಬೇಕಿತ್ತೆ? ಆ ಮೇಲಿನ ಲೆಕ್ಕಾಚಾರ ನಾವು ಪುರುಸೊತ್ತಿನಲ್ಲಿ ನೋಡಿ 
ಕೊಳ್ಳೆ ಬಾರದೇ? ನನ್ನ ಚಿನ್ನ, ಅಮ್ಮನ ಚಿನ್ನವೆಂದು ಒಟ್ಟು ಒಂದು ನಾಲ್ಕು 
ಸಾವಿರ ರೂಪಾಯಿ......ಅಷ್ಟಾಗದು. 

“ನಾಲ್ಕುಸಾವಿರ ಬೇಕಾದೀತು,ವಾರ್ಡಿಗೆ ಎರಡು ಸಾವಿರವಾಯಿತಲ್ಲ, 
ಹೋಗಲಿ. ನೀನು ಕೊಟ್ಟು ಅಷ್ಟು ಉಪಕಾರ ಮಾಡಿದೆ...ಇವತ್ತು ನಾನು 
ಕೊಡುವುದಿಲ್ಲ; ನನಲ್ಲಿಲ್ಲ. ಆದರೆ ನಾನು ಕೊಟ್ಟರೆ ತಕ್ಕೊಳ್ಳುತ್ತೀಯಲ್ಲ? 
ಅಷ್ಟಾದರೂ ಹೇಳು.” 

“ನೀವು ಹೀಗೆಂದರೆ ನಾನೇನು ಅನ್ನಬೇಕು. ನನ್ನ ಪ್ರೀತಿಗಾಗಿ 
ನಾನೇನೋ ಖರ್ಚು ಮಾಡಿದರೆ...... ಶೆ 

“ಎಲ್ಲದಕ್ಕೂ ಒಂದು ಮಿತಿಯಿದೆ; ಪ್ರೀತಿ, ಸ್ನೇಹಕ್ಕೂ ಒಂದು ಮಿತಿ 
ಯಿದೆ. ನಿನಗೇನು ಭೂಮಿಯೇ, ಕಾಣಿಕೆಯೆ? ನಿನ್ನ ಚಿನ್ನ, ನಿನ್ನ ತಾಯಿಯ 
ಚಿನ್ನ, ಆಪತ್ತಿನ ಗಳಿಗೆಯಲ್ಲಿ ಬೇಕಾಗುವಂಥ ಒಂದು ನಿಧಿ. ನೀನೆನ್ನುವ 
ಹಾಗೆ, ನಿನ್ನ ಮಗನ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಹಣ. ಅದನ್ನೆಲ್ಲ ದಾನ 
ಧರ್ಮ ಮಾಡುವುದೆಂದಕೆ ಅರ್ಥವೇನು?” 

“ನಿಮಗಿಷ್ಟ ಕಂಡಾಗ ಕೊಡಿ. ನೀವು ಪ್ರಭಾಕರನ ಸಾಕು ತಂದೆ 
ಯೆಂದು ಅವನು ಹುಟ್ಟಿದ ದಿನದಿಂದ ನಾನು ತಿಳಿದಿದ್ದೇನೆ. ಆ ಯಣ ಭಾರ 
ದಿಂದ, ವಿಶ್ವಾಸದಿಂದ ನಿಮ್ಮ ನೆರಳಲ್ಲಿ ಬಂದು ಸೇರಿದ್ದೇನೆ.” 

ಗುಲಾಬಿಯ ಬಾಯಿಂದ ಅಂಥ ಮಾತುಗಳು ಬಂದಾಕ್ಷಣ ಆ ಗಂಡ, 
ಹೆಂಡಿರ ಮುಖದಿಂದ ಬೇಕೆ ಮಾತು ಹೊರಡಲಿಲ್ಲ. ಅವರಿಬ್ಬರ ಅಂತರಂಗ 
ದಲ್ಲೂ ತಮ್ಮಬದುಕಿನ ಸುತ್ತ ಹೆಣೆದುಕೊಂಡು ಬಂದ, ಈ ಅವ್ಯಕ್ತ ಬಾಂಧ 
ವ್ಯದ ನೆನಪೊಡೆದು ಕೃತಜ್ಞತೆಯ ರೂಪವನ್ನು ತಾಳಿತ್ತು. ಅವರಿದುರಿಗೆ 
ಯಾವುದೋ ವ್ಯಥೆಯ ಮನಸ್ಸಿನಿಂದ ಗುಲಾಬಿ ಮಾತ್ರ ಅಳುವುದು ಕಾಣಿ 
ಸಿತು. “ನನ್ನ ಕಾಣಿಕೆಯನ್ನು ಸ್ವೀಕರಿಸುವುದಿಲ್ಲವೆ” ಎಂಬ ಪ್ರಶ್ನೆಯನ್ನು 
ಅವಳ ಕಂಬನಿಯ ಪ್ರತಿಯೊಂದು ತೊಟ್ಟೂ ಆ ಗಂಡ ಹೆಂಡಿರನ್ನು ಪ್ರಶ್ನಿಸು 
ತ್ತಿರುವಂತೆ ಕಂಡಿತು. 

ಇಂದುಮತಿ ಆಗಳಿಗೆಯಲ್ಲಿ ಗುಲಾಬಿಗೆ ದುಃಖವಾದುದನ್ನು ಕಂಡು 
“ಬೇಡ, ಈಗ ಅವಳನ್ನು ಗೋಳಿಡಿಸ ಬೇಡಿ. ಅವಳ ಆತ್ಮಕ್ಕೆ ತೃಪ್ತಿಯಾ 
ದುದನ್ನು ಮಾಡಲಿ, ದೇವರು ನಿಮಗೂ ಬುದ್ಧಿ ಕೊಟ್ಟಿದ್ದಾನೆ, ಅನಳಿಗೂ 


4೬೮ ಜಾರುವ ದಾರಿಯಲ್ಲಿ 


ಕೊಟ್ಟಿದ್ದಾನೆ* ಎಂದು ನುಡಿದು, ತನಗೂ ದು:ಖದಿಂದ ಒತ್ತಿ ಬಂದ ಕಣ್ಣೀ 
ರನ್ನೂ ಒರಸಿಕೊಂಡಳು. ಶಿವಪ್ಪನವರ ಮನಸ್ಸು ಮಾತ್ರ ಬಹು ದಿನಗಳ 
ತನಕ ಇದರಿಂದ ಚೇತರಿಸಲಿಲ್ಲ. «ಗಂಪುವಾದರೆ ಸ್ವಭಾವತ: ದರ್ಬಾರಿ. 
ಬೇಕಷ್ಟು ದುಡಿಯುತಿದ್ದಾನೆ; ದಾನ ಮಾಡುತಿದ್ದಾನೆ. ಅವನು ನೋವಿಲ್ಲ 
ದೆಯೂ ಹಣ ಚೆಲ್ಲಬಲ್ಲ; ಹಣವನ್ನು ಕೇಳದೆಯೂ ಚೆಲ್ಲಬಲ್ಲ. ಅವನಂತೆಯೆ 
ಗುಲಾಬಿ ಮಾಡುವುದಕ್ಕೆ ಹೊರಟಕೆ ಹೇಗೆ? ಮಾಡಿದ ಬಗೆಯಾದರೂ 
ಎಂಥದು! ನನಗೇ ಪೂರ್ವಯೋಚನೆಯಿಲ್ಲದೆ ಹೋಯಿತು. ಅವಳು ಮುಂ 
ದಿನ ಖರ್ಚುವೆಚ್ಚ ನೆನೆದು, ಅಷ್ಟೆಲ್ಲ ಖರ್ಚು ಮಾಡಿದವಳಲ್ಲ. ನನ್ನ ಇಂದು 
ವಿನ ಸೇವೆಗಾಗಿ ನೀರಿನಂತೆ ಹಣ ವ್ಯಯಿಸಿದಳು, ತನಗೆ ಬೇರೊಂದು ನೆರ 
ವಿಲ್ಲದ ಸ್ಥಿತಿಯಲ್ಲಿ ಹಾಗೆ ತ್ಯಾಗ ಮಾಡಿದರೆ ಹೇಗೆ? ನಾವು ಒತ್ತಾಯದಿಂದ 
ಅವಳಿಗೆ ಹಣ ಕೊಡುವಂತಿಲ್ಲ. ಕೊಟ್ಟರೆ ಅವಳು ಅಂತರಂಗದಲ್ಲಿ ಬೇಯು 
ತ್ತಾಳೆ. ಕೊಡದಿದ್ದರೆ ನಾನು ಬೇಯುವುದಾಯಿತು!ಎಂಬ ವಿಚಾರದ ಸುಳಿವು 
ಅವರನ್ನು ಬಾಧಿಸತೊಡಗಿತು. ಆ ವಿಚಾರದ ಕೊರಗು ಕೊರಗಾಗಿಯೇ 
ಉಳಿಯಿತು ಹೊರತು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡಲಿಲ್ಲ. 

ಇಂದುಮತಿಯು ಊರಿಗೆ ಬಂದು ಹಾಸುಗೆಯಲ್ಲೊರಗಿದವಳಿಗೆ 
ಇನ್ನೂ ಸಮನಾಗಿ ಕುಳಿತೇಳುವುದಕ್ಕೆ ಆಗುತ್ತಲಿಲ್ಲ. ಶರೀರದ ಸ್ಥಿತಿ ಒಂದೇ 
ತೆರನಾಗಿದೆ. ಆದರೆ ಅವಳ ಮುಖ ಮಾತ್ರ ನಗುವನ್ನು ತಳೆದಿತ್ತು. "ತನ್ನ 
ಮನೆಗೆ ಬಂದಿದ್ದೇನೆ, ತನ್ನ ಮಕ್ಕಳೊಡನಿದ್ದೇನೆ, ತನ್ನ ಪತಿಯೊಡನೆ ಶೇಷಾ 
ಯುಷ್ಯವನ್ನು ಕಳೆಯುತಿದ್ದೇನೆ? ಎಂಬ ಆನಂದ ತುಂಬಿಕೊಂಡಿದೆ. ಯಾ 
ವುದೋ ಒಂದು ಬಗೆಯ ಹಿಗ್ಗು ಅವಳೆ ಮನಸ್ಸಿಗೆ ತೃಪ್ತಿಕೊಡ.ವಂತಿದೆ. 
ಅದು ಅವಳ ನಾಲಗೆಯಿಂದೊಡೆದು ಬರುವುದೂ ಉಂಟು. ಕೆಲವೊಮ್ಮೆ 
ಗುಲಾಬಿಯನ್ನು ಕರಿದು" ಈ ಡಾಕ್ಟರಿಕೆ ತುಂಬ ಒಳ್ಳೆಯ ಉದ್ಯೋಗವಲ್ಲವೆ? 
ಎಷ್ಟೊಂದು ಪಾಪದ ಜೀವಿಗಳ ಸಾವು, ನೋವು ತಪ್ಪಿಸಲು ಬರುತ್ತದೆ” 
ಎನ್ನುತ್ತಾಳೆ. 

"ಹೌದು, ಎಲ್ಲ ಸರಿಯೆ;ಆದರೆ ನಿಮ್ಮದನ್ನಿನ್ಳೂ ತನ್ಪಿಸಲಿಕ್ಕಾಗಲಿಲ್ಲ.? 

“ಅದಕ್ಕವರೇ ಹೇಳುತ್ತಾರಲ್ಲ-ಡಾಕ್ಟರಕೀ ಇರಲಿ, ಯಾಕೀ ಇರಲಿ 
ಅವಕಿಎಂದು ನೆಪ, "ದೇವರು ಆಗಲಿ ಎಂದರೆ ನಮ್ಮಿಂದ ಆಗುತ್ತದೆ? ಎಂದು 
ಅನರು ಹೇಳುವ ಮಾತು ನಿಜ.” 


ಜಾರುವ ದಾರಿಯಲ್ಲಿ ೩೬೯ 


“ಅದೇನೋ ನನಗೆ ತಿಳಿಯದು, ಆದರೆ ನನಗೆ ಕಾಣುತ್ತದೆ-ದೇವರಲ್ಲಿ 
ಒಂದು ನ್ಯಾ ಯವಿದ್ದ ಕ ಶಿವಪ್ಪನವರು, ಈ ಊರಿಗೆ ಸಲ್ಲಿಸಿದ ಇಷ್ಟೆ ಲ್ಲ ಉಪೆ 
ಕಾರಕ್ಕೆ ಪ್ರ Ke. ಸಮಸಿ ಎಂಡೋ ಗುಣವಾಗಬೇಕಿತ್ತು; ಹಾಗೆ ಕೇಳಿ 
ದಕಿ ಈ ಕಾಯಿಲೆಯನ್ನು ಅವನು ನಿಮಗೆ ಕೊಟ್ಟಿದ್ದೇ ತಪ್ಪು 

“ಹೌದು ಗುಲಾಬಿ ಅದು ನನ್ನ, ನಿನ್ನ ಲೆಕ್ಕಾಚಾರ. ಕಷ್ಟ ಲೆಕ್ಕಾ 
ಚಾರ ಎಂಥಾದ್ದೋ,ಯಾರಿಗೆ ಗೊತ್ತು?ನನ್ನ ಕರ್ಮಫಲವೂ ಒಂದಿದೆಯಲ್ಲ, 
ಪೂರ್ವ ಜನ್ಮದ್ದು. ಹಿಂದಣ ಜನ್ಮದಲ್ಲಿ ನಾನೇನಾದರೂ ಮಾಡಿರಬಹುದು, 
ಅದಕ್ಕಾಗಿ ಈ ಕಾಯಿಲೆ ಕೊಟ್ಟಿದ್ದಾನೆ. ಹೆಚ್ಚು ನರಳದೆ ನಾನು ಸಾಯು 
ವಂತಾದರೆ ಸಾಕು,” 

, ಸಾವಿನ ಸುದ್ದಿಯು ಬರುತ್ತಲೆ ಗುಲಾಬಿ ಸ್ವಾಭಾವಿಕವಾಗಿ ಅಂಥ 
ವಿಚಾರಗಳನ್ನು ಅವಳ ಮನಸ್ಸಿನಿಂದ ಕಿತ್ತೊಗೆಯುವುದಕ್ಕೆ ಪ್ರಯತ್ನಿಸು 
ತ್ತಾಳೆ. “ದೇವರು ಹಾಗೇನೂ ಮಾಡಲಾರನು. ನಿಮಗೆ ಗುಣವಾಗುತ್ತದೆ” 
ಎಂದು ಈಗಲೂ ಭರವಸೆ ಹೇಳಿದಳು. 

“ಗುಲಾಬಿ, ನೀನು ಸುಮ್ಮನೆ ನನಗೆ ಆಸೆ ಹುಟ್ಟಿಸಬೇಕಾಗಿಲ್ಲ. 
ಸಾಯುವುದು ಸಾಯುವುದೇ; ಇವತ್ತಲ್ಲ, ನಾಳೆ. ನನಗದರಲ್ಲಿ ಬೇಸರವೂ 
ಇಲ್ಲ. ಕೆಲವು ಸಮಯ ಅಂಥ ಹೆದರಿಕೆ ನನಗಿತ್ತು ನಿಜ. ಈಗ ಇಲ್ಲ. ಈ 
ಕೆಲಸಕ್ಕೆ ಬಾರದ ಶರೀರ ತೆಗೆದುಕೊಂಡು ಬದುಕಿದರೆ ನನಗೇನು ಸುಖ? 
ಯಾರಿಗೇನು ಉಪಯೋಗ? ಅದೊಂದು ಹೊರೆ ಅಲ್ಲವೆ?” ಎಂದಳು. 

ಒಂದುವಾರ ಕಾಲ ಸರಿಯಿತು. ಇಂದುಮತಿಯ ಮೈಯ್ಯ ಜ್ವರ ತುಸು 
ವಾಗಿ ಇನ್ನೊ ಮ್ಮೆ ಏರುತ್ತ ಬಂದಿತು. ಶಿವಪ್ಪನವರು ಅವಳ ಕೈಯನ್ನು ಹಿಡಿದು 
ನೋಡಿದರು, ಥರ್ಮಾಮಿಟರ್‌ ಇಟ್ಟು ನೋಡಿದರು. “ಜ್ರ ರ ಸ್ವಲ್ಪ ಹೆಚ್ಚೇ 
ಕಾಣುತ್ತದಲ್ಲ!” ಎಂದು ವಿಸ್ಮಿತರಾದರು. 

“ಜ್ವರ ಏರಲಿ. ಏರದೆ ಅದೆಲ್ಲಿಗೆ ಹೋಗಬೇಕು? ನೋಡಿ, ಮಕ್ಕಳು 
ಶಾಲೆಗೆ ಹೋಗದೆ ಇವತ್ತು.” 

“ಯಾಕೆ ಇಂದು? ಮನೆಯಲ್ಲಿದ್ದರೆ ತುಂಬ ಗದ್ದಲ ಮಾಡುತ್ತವೆ. 
ನಿನ್ನ ನಿದ್ರೆ ಗೂ ಕರಕಕಿ.” ಕ 

“ಪ್ರ ಕರಕರೆಯನ್ನೆ ೇ ಕೇಳುವ ಆಸೆಯಾಗಿದೆ. ನನಗೋಸ್ಕರ ನೀವು, 
ಮಕ್ಕ ಳು, ಬಾಯಿಮುಚ್ಚಿ ಅಡಗಿ ಕುಳಿತು ಮಾತನಾಡೆಬೇಕೆ? ನನ್ನ ನಾಟಕ 


೩೭೦ ಜಾರುವ ದಾರಿಯಲ್ಲಿ 


ಇಂದೋ, ನಾಳೆಯೋ , . ದೇವರು ಮಾಡಿದ ಆಟ ಕಣ್ತುಂಬ ನೋಡಿ 
ಹೋಗುತ್ತೇನೆ. ತಾಯಿಯಾಗಿ ಹುಟ್ಟಿದ ನನಗೆ ಆ ಭಾಗ್ಯವಾದರೂ 
ಬೇಡವೆ?” ಎಂದಳು. ಅವಳ ಎರಡೂ ಕಣ್ಣುಗಳಿಂದ ಕಂಬನಿ ಸುರಿಯ 
ತೊಡಗಿತು. ಶಿವಪ್ಪನವರು :ಆಗಲಿ' ಎಂದು ನುಡಿದರು. ಅನಂತರ ಮಕ್ಕ 
ಳನ್ನು ಕರೆದು “ಅಮ್ಮಹೇಳುತ್ತಾಳೆ, ಇವತ್ತು ಶಾಲೆಗೆ ಹೋಗುವುದುಬೇಡ. 
ಇಲ್ಲಿಯೇ ಆಡುತ್ತಾ ಇರಬೇಕಂತೆ, ಕಣ್ಮುಂದೆ. ತುಂಬ ಕರಕರೆಮಾಡಬೇಡಿ, 
ಜಗಳ ಮಾಡಬೇಡಿ, ಚಂದವಾಗಿ ಆಡಿ,” ಎಂದರು. 

ಹಿರಿಯ ರತ್ನಾಕರನಿಗೆ ಆ ಮಾತುಗಳು ವಿಚಿತ್ರವಾಗಿ ಕೇಳಿಸಿದುವು. 
ಬಂದ ಮಕ್ಕಳನ್ನು ಕರೆದು “ರತ್ನಾ, ಅಮ್ಮನ ಹತ್ತಿರವೇ ಕೂತಿರಿ. ಅಲ್ಲಿಯೇ 
ಆಡಿ ಕೊಂಡಿರಿ.” ಎಂದು ಇನ್ನೊಮ್ಮೆ ಹೇಳಿ ಅವರು ದವಾಖಾನೆಗೆ ಹೊರಟು 
ಹೋದರು. 

ಮಧ್ಯಾಹ್ನ ಬರುವಾಗ ಮಕ್ಕಳು ಒಳ ಕೋಣೆಯಲ್ಲಿ ಆಡುತ್ತಿದ್ದರು. 
ಇಂದುಮತಿಯು ಕುತೂಹಲದ ಕಣ್ಣುಗಳಿಂದ ಆ ಮಕ್ಕಳ ಆಟಗಳನ್ನೆಲ್ಲ 
ನೋಡುತ್ತ “ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನು ಬೇಕು?” ಎಂಬ ತೃಪ್ತಿ 
ಯಿಂದ ಮಲಗಿದ್ದಂತೆ ಕಂಡಿತು. ಡಾಕ್ಟರರು ನೋಡಿಕೊಂಡು ಹೊರಗೆ ಬಂ 
ದರು, ತಿರುಗಿ ದವಾಖಾನೆಯ ಕೆಲಸಕ್ಕೆ ಹೊರಟು ಹೋದರು. ಅಲ್ಲಿಗೆ 
ಗಂಪು ಬಂದಿದ್ದ. “ಡಾಕ್ಟರರೆ, ಕಾರವಾರಕ್ಕೆ ಹೋಗಿ ಬರಬೇಕಿತ್ತು; ಹೋಗಿ 
ಬರುತ್ತೇನೆ” ಎಂದ. 

“ಪ್ರಯಾಣ ಮುಂದುವರಿಸಲು ಬರಲಿಕ್ಕಿಲ್ಲವೆ?” 

“ಏನು ಸಂಗತಿ? ಬೇಡವಾದರೆ ಬೇಡ. ನಾಳೆ ಹೊಗುತ್ತೇನೆ.” 

ಅದಕ್ಕೆ ಶಿವಪ್ರನವರು, ಇಂದುಮತಿ ಆ ದಿನ ಬೆಳಗ್ಗೆ ತಮ್ಮೊಡನೆ ಆಡಿದ 
ಮಾತುಗಳನ್ನು ನೆನೆದು, ಅದೇನೋ ಪೂರ್ವ ಸೂಚನೆ ಎಂಬ ಭಯದಿಂ.. 
ಗೆಂಪುನಿಗೂ ಆಸಂಗತಿಯನ್ನು ತಿಳಿಸಿದರು.ತಾವು ಉದಾಸೀನಚಿತ್ತರಾಗಿ ಆಸ್ಪ 
ತ್ರೆಯ ಕೆಲಸ ಸಾಗಿಸಿದರು. ಗುಲಾಬಿ ಇಂದುಮತಿಯ ಬಳಿಯಲ್ಲಿ ಕಾವಲು 
ಕುಳಿತಿದ್ದಳು. ಇಂದುವಿಗೆ ನಿದ್ರೆ ತೂಕಡಿಸುವಂತೆ ಕಂಡಿತು. ಅವಳಾಗಿ 
«ಗುಲಾಬಿ, ನಿದ್ದೆ ಬರುವ ಹಾಗಿದೆ. ಅವರು ಇದ್ದಾರಿಯೆ??ಎಂದು ಕೇಳಿದಳು. 

*ಇಲ್ಲ, ಕರೆಯುತ್ತೇನೆ” ಎಂದು ಗುಲಾಬಿ ಅವರನ್ನು ಕರೆಯುವುದಕ್ಕೆ 
ಹೋದಳು, ಅಷ್ಟರಲ್ಲಿ ಇಂದುಮತಿ ತನ್ನ ಒಂದೊಂದು ಮಗುವನ್ನೂ ಕರಿದು 


ಜಾರುವ ದಾರಿಯಲ್ಲಿ 4೭೧ 


ಮುದ್ದಿಸಿ “ಇನ್ನು ಆಚೆ ಕೋಣೆಯಲ್ಲಿ ಆಡಿ. ನಿದ್ದೆಬರುತ್ತದೆ, ಮಲಗುತ್ತೇನೆ; 
ಮೆತ್ತೆ ಕರೆಯುತ್ತೇನೆ” ಎಂದು ಮಕ್ಕಳನ್ನು ಕಳುಹಿಸಿ ಕೊಟ್ಟಾಗಲಷ್ಟೆ 
ಗಂಪು, ಶಿವಪ್ರನವರು ಇಬ್ಬರೂ ಬಂದರು. ಶಿವಪ್ಪನವರು “ ಏನು ಇಂದೂ? 
ಎಂದು ಕೇಳಿದರು. “ಬನ್ನಿ ಸವಿತಾಪ” ಎಂದಳು ಆಳೆ, 

ಶಿವಪ್ಪನವರು ಮಂಚದ ಮೇಲೆ ಕುಳಿತು, ಅವಳ ಕೈಯನ್ನು ಹಿಡಿದು 
ತಲೆತಗ್ಗಿಸಿ ಹಣೆಯನ್ನೊಮ್ಮೆ ಮುದ್ದಿಸಿದರು. 

“ನನಗೆ ಇನ್ನೇನೂ ಆಸೆಯಿಲ್ಲ. ನನ್ನ ಯಣವನ್ನೆಲ್ಲ ತೀರಿಸಿದ್ದೀರಿ. 
ಹಾಗೆಯೆ ಲೋಕದ ಯಣವನ್ನು ತೀರಿಸುತ್ತಿರಿ.? 

ಒಂದು ಗಳಿಗೆಕಾಲ ಶಿವಪ್ಪನವರು ಮಾತಿಲ್ಲದೆ ನಡುಗಿದರು. ಅಲ್ಲಿಯೆ 
ಇಂದುವಿನ ಮಗ್ಗುಲ ಬಳಿಯಲ್ಲಿ ಕುಳಿತು ಅಳತೊಡಗಿದರು. ಕಂಬಕ್ಕೆ ಒರಗಿ 
ನಿಂತಿದ್ದ ಗಂಪು ಮೂಕನಾಗಿದ್ದ. ಗುಲಾಬಿ ಚಕಿತಳಾಗಿದ್ದಳು. ಗುಲಾಬಿ 
ಯನ್ನು ಕರಿದು "ಮಕ್ಕಳು ಹೊರಗೆ ಗದ್ದಲಮಾಡದೆ ಇರಲಿ? ಎಂದರು. ನಿದ್ರೆ 
ಯಲ್ಲಿರುವ ಇಂದುವಿನ ನಾಡಿಯನ್ನು ಹಿಡಿದರು. ವ್ಯತ್ಯಾಸವಿ ಲ್ಲದೆಯೇ ಅದು 
ಬಡಿಯುತ್ತಲಿತ್ತು. «ಏನೂ ಆಗುವಂತಿಲ್ಲ. ಅಂಥ ಅಪಾಯ ಕಾಣಕವುದಿಲ್ಲ' 
ಎಂದು ನಾಡಿಯ ಬಡಿತ ಹೇಳುತಿತ್ತು. ಅವಳ ಮಾತೊಂದಲ್ಲದಿದ್ದರೆ ಅಪಾ 
ಯದ ಪೂರ್ವ ಸೂಚನೆ ಬೇರೆ ಯಾವುದೂ ಇಲ್ಲ. ಹಾಗೆಯೆ ಎದ್ದುಸಿಂತರು. 
ನಿಂತಿದ್ದ ಗಂಪು “ಜೋರಿದೆಯೇ ಜ್ವರ; ನಾಡಿ ಹೇಗಿದೆ?” ಎಂದು ಕೇಳಿದ, 

“ಜ್ವರ ಸ್ನ ಸ್ಪಲ್ಪ ಹೆಚ್ಚಿ ಗಿದೆ. ಬಾಡಿಯ ಬಡಿತ ಸಾಮಾನ್ಯ ವಾಗಿದೆ, FA (ಣ 
ವಾಗಿಲ್ಲ. ದರಿ ಅವಳೆ ಮನಸ್ಸಿನಲ್ಲಿ ಏನೋ ನಿರ್ಣಯಿಸಿಕೊಂಡ ಹಾಗೆ 
ಇಡೆ.” ಇಬ್ಬ ರೂ ಅವಳೆ ಮುಖವನ್ನೆ € ನೋಡುತ್ತ ನಿಂತಾಗ ಇಂದುಮತಿಯ 
ಉಸಿರು, ನಿದಿದಾಗುತ್ತ ಬರುವುದು ರಡ: ಇನ್ನೊ ಮ್ಮೆ ನಾಡಿ ಹಿಡಿದರು, 

ಅಷ್ಟ ರಲ್ಲಿ ಹೊರಗಿಂದ ಕಂಪೌಂಡರ್‌ WE (ದಾಕ್ಮ ರರಿ” ಎಂದ, 

"ಯಾರು?" 

*ನಾನು? 

“ಬಾ? 

“ಅಲ್ಲ, ಯಾವುದೋ ಒಬ್ಬ ಹುಡುಗನನ್ನು ಹೊತ್ತುಕೊಂಡು ತಂದಿ 
ದ್ದಾರೆ ದೂರದಿಂದ. ಮರಹತ್ತಿ ಬಿದ್ದನಂತೆ. ಗೆಲ್ಲೊ, ಕೊಂಬೆಯೊ, ಕತ್ತಿ 
ಯೋ ತಾಗಿ ರಕ್ತಸುರಿಯುತ್ತಿದೆ. ಕೊಲೆಪ್ಸಿಂಗ್‌ ಸ್ಟೇಜ್‌ ಎಂದು, ಕಾಣು 


೩೭೨ ಜಾರುವ ದಾರಿಯಲ್ಲಿ 


ತ್ತದೆ. ಸರಕಾರಿ ಆಸ್ಪತ್ರೆಗೆ ಕಳುಹಿಸಲೆ?” 

“ನಾನ್‌ಸೆನ್ಸ್‌” ಎಂದು ನುಡಿದು, ಚಕಿತರಾಗಿ ಧಾವಿಸಿದರು. ದಾರಿ 
ಯಲ್ಲಿ ಸಿಕ್ಕಿದ ಗುಲಾಬಿಯನ್ನು ಕರಿದು “ನೀನು ಬರಬೇಕಿಲ್ಲ. ಇಂದಷ್ನುನ 
ಹತ್ತಿರ ಇರು” ಎಂದು ಹೇಳಿ ನಡೆದರು. 

ಶಿವಪ್ಪ ನವರು ಆ ಹುಡುಗನನ್ನು ಪರಿಶೀಲಿಸಿದರು. ಬಂದವರ ಗಾಬರಿ 
ಕೂಗುಗಳನ್ನು ಬಣ್ಣಿ ಸಬೇಕಾಗಿಲ್ಲ. ಹುಡುಗನಿಗೆ ಸ್ಮೃತಿ ಹೋಗಿತ್ತು. ಕೈಯೆ 
ಲುಬುತುಂಡಾಗಿರಲೂ ಬಹುದು. ಕಾಲಿನ ಮಗ್ಗುಲ ರಕ್ತನಾಳವೊಂದು ಕತ್ತ 
ರಿಸಿತುಂಬರಕ್ತಸ್ರಾವವಾಗಿತ್ತು. ಗಾಯವನ್ನು ಹೊಲಿದರು. ಅತಿಸ್ರಾವದಿಂದ 
ಕಂಗಾಲಾದ ಹುಡುಗನಿಗೆ ಸೆಲಾಯಿನ್‌ ಪಾನಕವನ್ನು ಚುಚ್ಚಿ ತುಂಬಿಸಿದರು. 
ಗ್ಲುಕೋಸ್‌ ಕೊಟ್ಟರು. ಅನಂತರ ಕಂಪೌಂಡರನನ್ನು ಕರೆದು ರಕ್ತ 
ತೊಳೆಯುವುದಕ್ಕೆ ಹೇಳಿದರು. ಅವನನ್ನು ಮಂಚದಲ್ಲಿ ಮಲಗಿಸುವುದಕ್ಕೆ 
ಹೇಳಿ “ಕೈಯ್ಯ ಫ್ರೆಕ್ಟರನ್ನು ಈಗ ಬಂದು ನೋಡುತ್ತೇನಪ್ಪ; ಒಂದು ಹತ್ತು 
ನಿಮಿಷ ಕಾದಿರು” ಎಂದು, ಆ ಹುಡುಗನ ಬಂಧುಗಳಿಗೆ ಸಮಾಧಾನ ಹೇಳಿ, 
ಇಂದುವಿನ ಬಳಿಗೆ ಧಾವಿಸಿದರು. 

ತಮ್ಮ ಮಡದಿಯ ಮಂಚವನ್ನು ಸವಿೂಪಿಸಿದರು. ಇಂದುಮತಿಯ 
ಅಂತಿಮ ಯಾತ್ರೆ ನಡೆದಿತ್ತು. ಶಿವಪ್ಪನವರು ಧಾವಿಸಿಹೋಗಿ ಅವಳ ತೋಳು 
ಗಳನ್ನು ಹಿಡಿದು, ಹಣೆಯನ್ನು ಮುದ್ದಿ ಸುವಾಗ ಅದರ ಕಾವು ಆರಿರಲಿಲ್ಲ. 


